ಸಂಪಾದಕರು 
ಕೆ. ರಾಜಕುಮಾರ್‌ 


ಎಚ್‌. ಪಂಪಯ್ಯ ಶೆಟ್ಟಿ ಅಭಿನಂದನ ಸಮಿತಿ 


184, ಆರನೆಯ ಅಡ್ಡರಸಿತಿನಾ ಲ್ಮನೆಯ ಮುಖ್ಯರಸೆಫಿ 
ಚಾಮರಾಜಪೇಟೆ, ಬೆಂಗಳೂರು-560018 


Akshara Baagina: A felicitation volume in Kannada language 
presented to H. Pampaiah Setty a Social worker and a Kannada 
activist. Compiled and Edited by K. Rajakumar (1958- ) 
98454 13135, Convenor (Training), Research and Training Centre, 
Kannada Sahitya Parishat, Bengaluru-560 018. Published by 
Sri H. Pampaiah Setty Felicitation Committee, # 84, 6th Cross, 4th 
Main Road, Chamarajpet, Bengaluru-560 018. Karnataka. India. 


Copyright : Publishers’ ನ್‌ 
. First Edition : 2016 ನಿ 90 (ಈ ಗ್ರ ಗ್ರ 
Pages : 144 4 A p ಸ್ಥಾ" 


Price : Rs.60- 
Size : Demy 1/8th 
Paper used : 70GSM, Maplitho 
Cover Page Design : Krishna Raichur 
೧4 | 
ಎ ಸಾರಕ ಸ್ರತಿಸ್ಮಾಫಿ ತೆ 
ಜಿ. ರಿ. ಶ್ರೀ | ಸ್‌ 
ಗ” 9 ಲ Q) (7 ಕಹಾ 
ಗೆ 
ತ್ರೆ — 
ವರ್ಗ RT 
ನಗ nl | 
ತಾ 
ಬಂದ i ಗ ಬಜ 
ಕೆಲೆ ರಾಲ್‌ 


Printed at: 

Sri Verikateshwara Printing Press 
Near Indiragandhi Circle 

J.P. Nagar, First Phase 
Bengaluru-560 078 

Phone: 9845104749 


ಪ್ರಕಾಶಕರ ಮಾತು 


ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳು ನಮ್ಮಸಮಾಜದಲ್ಲಿ ನಿರ್ಲಕ್ಷಿತ ಕ್ಷೇತ್ರಗಳು. ಈ 
ಕ್ಷೇತ್ರಗಳ ಸಾಧಕರನ್ನು ಗೌರವಿಸುವುದು ಕಡಿಮೆ. ಅದರಲ್ಲೂ ಸಂಘಟಕರನ್ನು 
ನುಡಿಚಾರಕರನ್ನು ಪುರಸ್ಕಾರಕ್ಕೆ ಪರಿಗಣಿಸುವುದು ಅತಿ ಎರಳ. 


ಪಂಪಯ್ಯ ಶೆಟ್ಟರು ರಾಯಚೂರು ಜಿಲ್ಲೆಯಲ್ಲಿಸುಮಾರು ನಲವತ್ತುವರ್ಷಗಳ ಕಾಲ 
ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮಾಡಿ ಮಕ್ಕಳೊಂದಿಗೆ ನೆಲೆಸಲು 
ಬೆಂಗಳೂರಿಗೆ ಬಂದು ಸಾರಕ್ಕಿಯಲ್ಲಿ ನೆಲೆಸಿದ್ದಾರೆ. ಮೂರು ವರ್ಷದ ಹಿಂದೆ ಒಂದು ದಿನ 
ಸಾರಕ್ಕಿಯಲ್ಲಿರುವ ನಮ್ಮ ಮುದ್ರಣಾಲಯಕ್ಕೆ ಬಂದು ಪರಿಚಯ ಮಾಡಿಕೊಂಡಾಗ 
ಸಂತೋಷಪಟ್ಟೆ ಇದು ಸಂಘಟಕರ ಸಹಜಗುಣ. ಆಮೇಲೆ ಅವರ ಹಾಗೂ ನನ್ನ ಪರಿಚಯ 
ಬೆಳೆಯಿತು. ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಆರ್ಯವೈಶ್ಯ 
ಸಾಹಿತ್ಯ ಪರಿಷತ್ತುಇವುಗಳ ಅಧ್ಯಕ್ಷರಾಗಿ, ರಾಯಚೂರಿನ ಕನ್ನಡ ಬಳಗ, ಕರ್ನಾಟಕ ಸಂಘದ 
ಕಾರ್ಯದರ್ಶಿಯಾಗಿ ಅವರು ಮಾಡಿದ ಕೆಲಸ ಪರಿಗಣಿಸಿ, ಇಂತಹ ವ್ಯಕ್ತಿಗೆ 
ಅಭಿನಂದಿಸೋಣವೆಂದು ನನ್ನ ಆಪಗೆಳೆಯ, ಮುದ್ರಣ ಕ್ಷೇತ್ರದಲ್ಲಿ ಖ್ಯಾತಿಗಳಿಸಿರುವ, 
ಚಾಮರಾಜಪೇಟೆಯಲ್ಲಿನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ 
ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಬಿ.ಆರ್‌. ಅಶೋಕ್‌ ಕುಮಾರ್‌ ಅವರನ್ನು 
ಸಂಪರ್ಕಿಸಿದಾಗ ಅವರೂ ಜೊತೆಗೂಡಿದರು. ಲೇಖಕ-ಚಿಂತಕ ಕೆ. ರಾಜಕುಮಾರ್‌ ಅವರು 
ಈ ಅಭಿನಂದನ ಗ್ರಂಥದ ಸಂಪಾದನ ಕಾರ್ಯದ ಹೊಣೆ ಹೊತ್ತು ಕೃತಿಯನ್ನು ಸಂಪಾದಿಸಿ 
ಕೊಟ್ಟದ್ದಾರೆ. ಕೆ.ಎಲ್‌. ನಟರಾಜ್‌, ಎಸ್‌. ಕೃಷ್ಣಮೂರ್ತಿ, ವೈ.ಎ. ರಾಮಸ್ವಾಮಿ ಹಾಗೂ 
ಸಮಿತಿಯ ಸದಸ್ಯರು ಅಭಿನಂದನ ಸಮಾರಂಭದ ಜವಾಬ್ದಾರಿ ನಿರ್ವಹಿಸಿದ್ದಾರೆ. 


ಕಲಾವಿದ ಕೃಷ್ಣ ರಾಯಚೂರ್‌ ಸುಂದರವಾದ ಮುಖಪುಟ ರಚಿಸಿಕೊಟ್ಟಿದ್ದಾರೆ. 
ವಸಂತಲಕ್ಷ್ಮಿ ಫ್ರೆಂಡ್ಸ್‌ ಕಾಮ್‌-ಟೆಕ್‌ನ ಬಿ.ಎಂ. ಸುರೇಶ್‌ ಬಾಬು ಅವರು ಡಿ.ಟಿ.ಪಿ. 
ಕಾರ್ಯನಿರ್ವಹಿಸಿದ್ದಾರೆ. ಶ್ರೀ ವೆಂಕಟೇಶ್ವರ ಪ್ರಿಂಟಿಂಗ್‌ ಪ್ರೆಸ್‌ ಮತ್ತು ಲಕ್ಷ್ಮೀ 
ಮುದ್ರಣಾಲಯದವರು ಮುದ್ರಣ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಅಕ್ಷರ ಬಾಗಿನ 
ಅಭಿನಂದನ ಗ್ರಂಥ ಬರಲು ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳು. 


ಸಿ. ಆರ್‌. ಜನಾರ್ದನ 
ಗೌರವಾಧ್ಯಕ್ಷರು 
ಎಚ್‌. ಪಂಪಯ್ಯಶೆಟ್ಟಿ ಅಭಿನಂದನ ಸಮಿತಿ, ಬೆಂಗಳೂರು 


ಇಆ 


ಅಕ್ಷರ ಬಾಗಿನ: ಸಾಧನೆಗೊಂದು ಸಹಜಗನ್ನಡಿ 

ಬಾಗಿನ ಎಂದರೆ ಉಡುಗೊರೆ ಎಂಬ ಅರ್ಥವೂ ಇದೆ. ಆ ನಿಟ್ಟಿನಲ್ಲಿ" ಅಕ್ಷರ ಬಾಗಿನ' 
ಎಂಬ ಹೆಸರನ್ನು ಈ ಅಭಿನಂದನ ಗ್ರಂಥಕ್ಕೆ ಬಳಸಲಾಗಿದೆ. ಈ ಕೃತಿಯ ಕುರಿತು ಪ್ರಸಾಪಿಸುವುದ 
ಕೈಂತ ಮುನ್ನಅಭಿನಂದನ ಗ್ರಂಥಗಳು ಬೆಳೆದು ಬಂದ ಹಾದಿಯನ್ನು ಪರಿಶೀಲಿಸೋಣ. 

ಕನ್ನಡದ ಕಣ್ಣರೆಂದು ಖ್ಯಾತರಾದ ಹೊಸಗನ್ನಡದ ಆಚಾರ್ಯಪುರುಷ ಬಿ.ಎಂ. 
ಶ್ರೀಕಂಠಯ್ಯನವರಿಗೆ 1941ರಲ್ಲಿ ಅರ್ಪಿಸಿದ "ಸಂಭಾವನೆ' ಕನ್ನಡದಲ್ಲಿ ಪ್ರಕಟವಾದ 
ಮೊಟ್ಟಮೊದಲ ಅಭಿನಂದನ ಗ್ರಂಥ. ಜನರು ತಾಳಿದ ಪ್ರೀತಿ, ಗೌರವಗಳ ಸಂಕೇತವಾಗಿ 
ಸಂಭಾವನೆ ಅರ್ಪಿತವಾಯಿತು. ಈಗ 2016. ಹಾಗಾಗಿ ಇದು ಅಭಿನಂದನ ಗ್ರಂಥಗಳ ಪಾಲಿಗೆ 
ಅಮೃತ ಮಹೋತ್ಸವದ ವರ್ಷ 

ಸಾಹಿತಿಗಳು, ಸಮಾಜಸೇವಕರು, ವಿಜ್ಞಾನಿಗಳು, ಸಂಘಟಕರು, ಹೋರಾಟಗಾರರು, 
ನುಡಿಚಾರಕರು ಸಾರಸ್ವತಲೋಕಕ್ಕೆ ಅಥವಾ ಸಮಾಜಕ್ಕೆ ಸಲ್ಲಿಸಿದ ಅಪೂರ್ವ ಸೇವೆಯನ್ನು 
ಸ್ಮರಿಸಿ ಕೃತಜ್ಞತೆಯ ದ್ಯೋತಕವಾಗಿ ಅಂತಹವರಿಗೆ ಇಂತಹ ಗ್ರಂಥಗಳನ್ನು 
ಅರ್ಪಿಸುವುದುಂಟು. ಅಪರೂಪಕ್ಕೆ ಸಂಘ-ಸಂಸ್ಥೆ, ಗ್ರಂಥಾಲಯ ಮತ್ತು 
ವಸುಸಂಗ್ರಹಾಲಯಗಳಿಗೂ ಇವನ್ನು ಸಮರ್ಪಿಸುವುದುಂಟು! ಶ್ರೀ ಅವರಿಗೆ ಅರ್ಪಿತವಾದ 
ಸಂಭಾವನೆ ಕೃತಿ ಕನ್ನಡದಲ್ಲಿ ಅಭಿನಂದನ ಗ್ರಂಥಗಳಿಗೆ ದಾರಿಯಾಯಿತು, ಮಾದರಿಯಾಯಿತು. 
ಕನ್ನಡ ವಾಜ್ಜ್ಞಯಲೋಕದಲ್ಲಿ ಅದೊಂದು ಹೊಸ ಮಾರ್ಗವನ್ನು ಸೃಷ್ಟಿಸಿತು. 

ಜಗತಿನಲ್ಲಿ ಅಭಿನಂದನ ಗೃಂಥಗಳಿಗೆ 144 ವರ್ಷಗಳ ಇತಿಹಾಸವಿದೆ. ಜರ್ಮನಿಯಲ್ಲಿ 
ಪ್ರಾರಂಭವಾದ ಈ ಪರಿಕಲ್ಪನೆ ಇಂದು ಜಗತ್ತಿನಾದ್ಯಂತ ವಿಸರಿಸಿಕೊಂಡಿದೆ. ಸರಿ ಸುಮಾರು 
ಅದರ ಅರ್ಧದಷ್ಟುಇತಿಹಾಸ ಕನ್ನಡದ ಗೌರವ ಗ್ರಂಥಗಳಿಗಿದೆ. ಒಂದು ಅಂದಾಜಿನಂತೆ ಈ 
75 ವರ್ಷಗಳಲ್ಲಿ ಕನ್ನಡದಲ್ಲಿ ಸುಮಾರು 400ರಿಂದ 500 ಅಭಿನಂದನ ಗ್ರಂಥಗಳು 
ಪ್ರಕಟವಾಗಿವೆ. ಜಗತ್ತಿನಲ್ಲಿ ಇದುವರೆಗೂ ಬಂದಿರುವ ಇಂತಹ ಗ್ರಂಥಗಳ ಸಂಖ್ಯೆ ಸುಮಾರು 
15000. ಮದರ್‌ ಕಾದಂಬರಿಯ ಕರ್ತೃ ಮ್ಯಾಗಿಂ ಗಾರ್ಕಿ, 400ನೆಯ ವರ್ಧಂತಿಯ 
ಸಂದರ್ಭದಲ್ಲಿನಾಟಕಕಾರ ಷೇಕ್‌ಪಿಯರ್‌, ಕವಿ-ಚಿತ್ರಕಲಾವಿದ-ಸಂಗೀತಗಾರ ರವೀಂದ್ರನಾಥ 
ಠಾಕೂರರಿಗೂ ಕನ್ನಡದಲ್ಲಿಸಂಭಾವನ ಗ್ರಂಥಗಳು ಬಂದಿರುವುದು ಕನ್ನಡಿಗರು ಸಂಭಾವಿತರು, 
ಗುಣಗ್ರಾಹಿಗಳು ಎಂಬುದನ್ನು ಸಾಬೀತು ಪಡಿಸುತ್ತದೆ. 

ಕುವೆಂಪು (ಗಂಗೋತ್ರಿ, ಉಡುಗೊರೆ, ಕವಿಶೈಲ, ಸಹ್ಯಾದ್ರಿ, ಕವಿದರ್ಶನ), ಬೇಂದ್ರೆ 


ಶಲ 
ಹಾ ಕಪ 


(ನಮ್ಮ ಬೇಂದ್ರೆ), ಮುಳಿಯ ತಿಮ್ಮಪ್ಪಯ್ಯ (ಶ್ರದ್ಧಾಂಜಲಿ), ಎ.ಆರ್‌. ಕೃಷ್ಣಶಾಸ್ತ್ರಿ 
(ಅಭಿವಂದನೆ), ಡಿ.ಎಲ್‌.ಎನ್‌. (ಹೊಸಬೆಳಕು, ಉಪಾಯನ), ಸೇಡಿಯಾಪು (ಒಸಗೆ), 
ಎಂ.ಎಂ. ಕಲಬುರ್ಗಿ (ಮಹಾಮಾರ್ಗ), ಎಂ. ಚೆದಾನಂದಮೂರ್ತಿ (ಸಂಶೋಧನ) 
ಅವರುಗಳಿಗೆ ಅರ್ಪಿತವಾದ ಸಂಭಾವನ ಗೃಂಥಗಳು ಕನ್ನಡವನ್ನು ಶ್ರೀಮಂತಗೊಳಿಸಿ ಆಕರ 
ಗ್ರಂಥಗಳಾಗಿಯೂ ತಮ್ಮ ಪ್ರಕಟಣೆಯನ್ನು ಸಾರ್ಥಕಗೊಳಿಸಿಕೊಂಡಿವೆ. ಗುಣ ಮತ್ತು 
ಗಾತ್ರದಲ್ಲಿ ಮೌಲಿಕವಾಗಿರುವ ಈ ಕೃತಿಗಳು ಪರಾಮರ್ಶನ ಮೌಲ್ಯವನ್ನೂ ಹೊಂದಿವೆ. 
ಸಾಮಾನ್ಯವಾಗಿ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ 60, 75, 80 ತುಂಬಿದಾಗ ಇಂತಹ ಕೃತಿಯನ್ನು 
ಅರ್ಪಿಸಿ ಗೌರವಿಸಲಾಗುತದೆ. 

ಅಖಿಲ ಭಾರತ ಕನ್ನಡದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಾಗ ವಿ. 
ಸೀತಾರಾಮಯ್ಯನವರಿಗೆ ಅಭಿನಂದನ ಗ್ರಂಥವನ್ನು ಅರ್ಪಿಸಲಾಯಿತು. ಹಾಗಾಗಿ ಇವುಗಳ 
ಅರ್ಪಣೆಗೆ ಸಂದರ್ಭ ಅಥವಾ ಕಾರಣ ಹುಡುಕಬೇಕಾಗಿಲ್ಲ ವ್ಯಕ್ತಿ ಅಥವಾ ಸಂಸ್ಥೆಯ 
ಸಾಧನೆಯನ್ನು ಗುರುತಿಸುವುದಷ್ಟೇ ಇದರ ಮೂಲ ಉದ್ದೇಶ. ಗಮನಿಸಬೇಕಾದ 
ವಿಷಯವೊಂದಿದೆ. ಕನ್ನಡದಲ್ಲಿ ಸಂಘ ಸಂಸ್ಥೆಗಳಿಗೆ ಅಭಿನಂದನ ಗ್ರಂಥಗಳನ್ನು ಸಮರ್ಪಿಸುವ 
ರೂಢಿಯಿಲ್ಲ ನಾಡು-ನುಡಿಗೆ ಸಾರ್ಥಕಸೇವೆ ಸಲ್ಲಿಸಿ ಶತಮಾನ ಕ್ರಮಿಸಿದ ಕನ್ನಡ ಸಾಹಿತ್ಯ 
ಪರಿಷತಿಗೆ ಇದುವರೆಗೂ ಒಂದು ಸಂಭಾವನ ಗ್ರಂಥವೂ ಹೊರಬಂದಿಲ್ಲ! 

ಇದುವರೆಗೆ ಕನ್ನಡದಲ್ಲಿ ಪ್ರಕಟವಾದ ಸಂಭಾವನ ಗ್ರಂಥಗಳನ್ನು ಕುರಿತು ಯಾರೂ 
ಪ್ರೌಢಪ್ರಬಂಧ ರಚಿಸಿ ಪಿಎಚ್‌.ಡಿ ಪಡೆದಿಲ್ಲವೆಂಬುದು ವಿಷಾದದ ಸಂಗತಿ. ಸಂಶೋಧನೆಗೆ 
ಕನ್ನಡ ಕನ್ನೆನೆಲವಾದರೂ ಉತಿದ್ದನ್ನೇ ಉತ್ತಿ, ಬಿತ್ತಿದ್ದನ್ನೇ ಬಿತ್ತಿ ನಕಲುಮಾಡುವ ಬದಲು ಹೊಸ 
ಶೋಧಗಳಿಗೆ ತೊಡಗುವಂತಾದರೆ ಚೆನ್ನ ಒಂದೇ ರೀತಿಯ ವಸು-ವಿಷಯದ ಸುತ್ತ ಗಿರಕಿ 
ಹೊಡೆಯುವುದಕ್ಕಿಂತ ಹೊಸ ಹೊಸ ವಿಷಯಗಳನ್ನುಕುರಿತು ಶೋಧ ನಡೆಯಬೇಕಾಗಿದೆ. 

ಕನಿಷ್ಠ ಕನ್ನಡದಲ್ಲಿ ಇದುವರೆಗೆ ಬಂದಿರುವ ಅಭಿನಂದನ ಗ್ರಂಥಗಳ 
ಸಮಗ್ರಸೂಚಿಯನ್ನು ಹೊರತರುವ ಅಗತ್ಯವಿದೆ. ಈ ಗ್ರಂಥಗಳಲ್ಲಿನ ಲೇಖನ ಸೂಚಿಯನ್ನು 
ತರಬೇಕಾಗಿದೆ. ಅಭಿನಂದನ ಗ್ರಂಥಗಳೆಲ್ಲ ಪರಾಮರ್ಶನಕ್ಕೆ ಏಕಛತ್ರದಡಿ ಲಭ್ಯವಾಗಬೇಕು. 
ಆಗ ಮುಂದಿನ ತಲೆಮಾರಿಗೆ, ಸಾಧಕರನ್ನು ಗೌರವಿಸಿ ಪುಲಕಗೊಳ್ಳುವ ಕನ್ನಡಿಗರ ಸ್ವಭಾವದ 
ಪರಿಚಯವಾಗುತ್ತದೆ. ಅವರು ಈ ಪರಂಪರೆಯನ್ನು ನಿರ್ದಿಷ್ಟ ನಿಟ್ಟಿನಲ್ಲಿ ಮುಂದುವರೆಸಲು 
ಸಾಧ್ಯವಾಗುತ್ತದೆ. ನಮ್ಮಲ್ಲಿರುವ ಅಸಂಖ್ಯಾತ ಕನ್ನಡಪರ ಸಂಘಟನೆಗಳು ತುರ್ತಾಗಿ 
ಆಗಬೇಕಾದ ಇಂತಹ ದಾಖಲೀಕರಣ ಕಾರ್ಯಗಳನ್ನು ತಲಾ ಒಂದರಂತೆ ಕೈಗೆತಿಕೊಂಡು 
ನಿರ್ವಹಿಸಿದರೆ. ಆಗ ಪರದಾಡುವಿಕೆ ಮತ್ತು ಪರಾವಲಂಬನೆ ತಪ್ಪಿ ಸ್ವಂತಿಕೆ 
ಪಡಿಮೂಡುತದೆ. 

ಅಭಿನಂದನ ಗ್ರಂಥಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿಸಾಧನೆಗೈದವರಿಗೆ ತೋರಲಾಗುವ 


ಹರ ಜಾರ 


ಬಹುದೊಡ್ಡ ಗೌರವ. ಕೃತಜ್ಞತೆಯ ಪ್ರತೀಕವೂ ಹೌದು. ಈ ಪ್ರಕಾರಕ್ಕೆ ಮತೊಂದು ಮುಖವೂ 
ಇದೆ. ಇವು ಮುಡಿಯೇರದ, ಗುಡಿಸೇರದ ಕಡೆಗಣಿತ ಹೂವುಗಳು. ಇವನ್ನು ಸರ್ಕಾರ 
ಗ್ರಂಥಾಲಯಗಳಿಗೆ ಖರೀದಿಸುವುದಿಲ್ಲ ಪುಸಕ ಮಳಿಗೆಗಳಲ್ಲಿ ಮಾರಾಟಕ್ಕೆ ಸಿಗುವುದಿಲ್ಲ 
ಹಾಗಾಗಿ ಅಭಿನಂದನ ಗ್ರಂಥಗಳೆಂದರೆ ಥೇಟ್‌ ಕುಂತಿ ಮಕ್ಕಳಂತೆ. ಅಂತೂ ಇಂತೂ ಅವಕ್ಕೆ 
ರಾಜ್ಯವಿಲ್ಲ ಹೆಸರಿಗೆ ಮಾತ್ರ ಗೌರವ ಗ್ರಂಥ ಎಂಬ ಅಭಿದಾನಕ್ಕೆ ಪಾತ್ರ. ಎಷ್ಟೋ ಸಲ ಇದು 
ಸ್ವಯಂಕೃತ ಅಪರಾಧವೂ ಹೌದು. ಹಾಡಿದ್ದೇ ಹಾಡುವ ಲೇಖನಗಳಿಂದಾಗಿ, ಪುನರುಕ್ತಿ 
ಬಾಲಗ್ರಹ ದೋಷದಂತೆ ಮೈಗಂಟಿಬಿಟ್ಟಿರುತ್ತದೆ. ಕೆಲವೊಮ್ಮೆ ಇಲ್ಲಿ ಭ್ರಮೆ ಮತ್ತು ಆತ್ಮರತಿಗಳ 
ಪರಾಕಾಷ್ಠೆಯನ್ನೂ ಕಾಣಬಹುದು. ಅನೇಕ ಸಲ ಸಣ್ಣಸಣ್ಣ ಸಾಧನೆಗಳನ್ನೂ ನೂರ್ಮಡಿ ಹಿಗ್ಗಿಸಿ 
ನೋಡುವ ಪ್ರವೃತ್ತಿಯಿಂದಾಗಿ ಇವು ಗುಮಾನಿಗೂ ಕಾರಣವಾಗದಿರದು. ಅದೊಂದು 
ಅಷ್ಟೋತ್ತರ, ಕೆಲವೊಮ್ಮೆ ಶತನಾಮಾವಳಿ! ಅಭಿನಂದನ ಗ್ರಂಥಗಳಿಂದ ಆಯ್ದಗುಣವಾಚಕಗಳ 
ಶಬ್ದಕೋಶವೊಂದನ್ನು ಸಿದ್ದಮಾಡುವಷ್ಟುಪದಗಳು ಇಲ್ಲಿಸುಲಭವಾಗಿ ಸಿಗುತ್ತವೆ. 

ಎಷ್ಟೋ ಸಂಭಾವನ ಗ್ರಂಥಗಳು ಅತಿಶಯೋಕ್ತಿಯ ಅಧಿಭಾರದಿಂದ, ಉತ್ಪ್ರೇಕ್ಷೆಯ 
ಹುರುಪಿನಿಂದ ನಲುಗಿಹೋಗಿರುವುದುಂಟು. ವಸುನಿಷ್ಠೆಗಿಂತ ಭಾವನಿಷ್ಠೆಗೆ ಇಲ್ಲಿ ಪ್ರಾಧಾನ್ಯ. 
ಅಭಿನಂದಿತರಿಗೆ ಯಣಸಂದಾಯ ಮಾಡಲು ಅವರ ಅಭಿಮಾನಿಗಣ ಕಂಡುಕೊಂಡಿರುವ 
ಯಜುಮಾರ್ಗವಿದು. ಆರಂಭದ ದಶಕಗಳಲ್ಲಿ ಕಾಳನ್ನಷ್ಟೇ ಕಂಡ ಈ ಪ್ರಕಾರ ಕ್ರಮೇಣ 
ಕಳಾಹೀನವಾಗಿ ಜೊಳ್ಳನ್ನೂ ಕಾಣುವಂತಾಗಿದೆ. ಸಾಧನೆಗೊಂದು ಸಹಜಗನ್ನಡಿ ಹಿಡಿದಾಗ 
ಮಾತ್ರ ಇಂತಹ ಹೊತಿಗೆಗಳನ್ನು ಗಂಭೀರವಾಗಿ ಸ್ವೀಕರಿಸುವಂತಾಗುತದೆ. 

ವಿದ್ವತನ್ನಷ್ಟೇ ಮಾನ್ಯಮಾಡಿ ಸಲ್ಲಿಕೆಯಾಗಿರುವ ಮೌಲಿಕ ಗ್ರಂಥಗಳು ಕನ್ನಡದಲ್ಲಿಕನಿಷ್ಠ 
ಶತಕ ಬಾರಿಸಿವೆ ಎಂಬುದು ನಮ್ಮನಾಡಿನ ಭಾಗ್ಯ. ಅಭಿನಂದಿತರ ಜೀವನ; ಅವರು ಪ್ರತಿನಿಧಿ 
ಸಿದ ಮೌಲ್ಯಗಳನ್ನು ಕುರಿತಂತೆ ಅವರ ಆಪರಿಂದ, ಆಯಾ ಕ್ಷೇತ್ರದ ಪರಿಣತರಿಂದ 
ಲೇಖನಗಳನ್ನು ಬರೆಯಿಸಿ ಪ್ರಕಟಿಸಲಾಗುತದೆ. ಜೊತೆಗೆ ಅಭಿನಂದಿತರ ಆಸಕ್ತ ಕ್ಷೇತ್ರ ಮತ್ತು 
ವಿಷಯಗಳನ್ನುಕುರಿತಂತೆಯೂ ಲೇಖನಗಳನ್ನು ಪ್ರಕಟಿಸುವುದುಂಟು. 

ವ್ಯಂಗ್ಯ-ಕುಟುಕು-ವಿಡಂಬನೆಗಳಿಗೆ ಇಲ್ಲಿ ಅವಕಾಶವಿರುವುದಿಲ್ಲ ವಿಮರ್ಶೆಯ ನಿಕಷಕ್ಕೆ 
ಒಡ್ಡುವ ಸಂದರ್ಭವಿದಲ್ಲ ಎಲ್ಲವನ್ನೂ ಸಕಾರಾತ್ಮಕವಾಗಿ ನೋಡುವ ಲೇಖನಗಳಷ್ಟೇ ಇಲ್ಲಿತಾವು 
ಪಡೆದುಕೊಂಡಿರುತವೆ. ಕೆಲವೊಮ್ಮೆ ಅಭಿನಂದಿತರ ಅರ್ಹತೆಯನ್ನು ಮೀರಿ ಅವರನ್ನು 
ಉಪಮೆ-ರೂಪಕಗಳಲ್ಲಿ ಅದ್ದಿತೆಗೆಯುವುದುಂಟು. ರಾಜಕಾರಣ ನುಡಿಕಾರಣ ದತ್ತಲೂ ತನ್ನ 
ಕಬಂಧ ಬಾಹುಗಳನ್ನು ವಿಸರಿಸುತಿರುವುದರಿಂದ ಹೀಗಾಗುತಿದೆ. ಇಂತಹ ಪುಸಕ 
ಸಮರ್ಪಣೆಯಾಗುವುದು ಅಭಿನಂದಿತರಿಗೆ ಸಾಮಾಜಿಕವಾಗಿ ಪ್ರತಿಷ್ಠೆಯ ಸಂಗತಿ. ಸಾಧನೆಗೆ 
ಸಂದ ಮನ್ನಣೆ ಎಂಬ ಸಾರ್ಥಕಭಾವ. ಒಂದು ರೀತಿ ಕೃತಾರ್ಥಭಾವವೂ ಹೌದು. 

ಈ ಹಿನ್ನೆಲೆಯಲ್ಲಿ ಎಚ್‌. ಪಂಪಯ್ಯ ಶೆಟ್ಟಿ ಅವರಿಗೆ ಅರ್ಪಿತವಾಗುತಿರುವ ಅಕ್ಷರ 


ಬಕರ ಜಾನ್‌ 


ಬಾಗಿನ ಕೃತಿಯನ್ನು ಗಮನಿಸಬೇಕು. ಪಂಪಯ್ಯ ಶೆಟ್ಟರು ಪ್ರಧಾನವಾಗಿ ಸಂಘಟಕ ಮತ್ತು 
ನುಡಿಚಾರಕರು. ಕನ್ನಡದ ಕೆಲಸದಲ್ಲಿ 45 ವರ್ಷಗಳಿಂದಲೂ ನಿರತರಾಗಿ ಹಿರಿಹಿರಿ 
ಹಿಗ್ಗುತಿರುವವರು. ತಮ್ಮಕ್ಕೆ ಮತ್ತು ಬಾಯಿಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿರುವವರು. ಇದನ್ನೇ 
ಏಣಿಯಾಗಿಸಿಕೊಂಡು ಅಧಿಕಾರದ ಗದ್ದುಗೆಗಳನ್ನು ಅಲಂಕರಿಸಿ ಪಡೆಯಪ್ಪನ್‌ ಆದವರಲ್ಲ 
ಅವರು ಉದ್ಯಮಿಯಲ್ಲ ಮಧ್ಯಮಿ. ಅಂದರೆ ಮಧ್ಯಮ ವರ್ಗದ ಪ್ರತಿನಿಧಿ. ಅವರು ನಮ್ಮ 
ಸಮಕಾಲೀನ ಬದುಕಿನ ಒಂದು ನಿಜ ಅಚ್ಚರಿ. ಕಾರ್ಯಕ್ಷಮತೆಯನ್ನು ಮೆಚ್ಚಿ ಅವರ ಆಪುರು 
ಅರ್ಪಿಸುತ್ತಿರುವ ಒಲವಿನ ಹೊತಗೆಯಿದು. ಸಮಿತಿಯ ಸದಸ್ಯರು ನಿಸ್ವಾರ್ಥ ಭಾವದಿಂದ, 
ಪ್ರಾಂಜಲ ಮನಸಿನಿಂದ ಇದನ್ನು ಅವರಿಗೆ ಅರ್ಪಿಸುತಿದ್ದಾರೆ. 

ಇದರಲ್ಲಿ 18 ಲೇಖನ ಮತ್ತು ನಾಲ್ಕು ಪದ್ಯಗಳಿವೆ. ಜತೆಗೆ ಚಿತ್ರಸಂಪುಟ ಮತ್ತು 
ಅನುಬಂಧವೂ ಉಂಟು. ಈ ಲೇಖನಗಳಲ್ಲಿ ಪಂಪಯ್ಯ ಶೆಟ್ಟ ಅವರ ಸಾಧನೆ ಮತ್ತು 
ಸೇವೆಯನ್ನು ಕೊಂಡಾಡಲಾಗಿದೆ. ಅದಕ್ಕೆ ಅವರು ಅರ್ಹರು. ಪುನರುಕ್ತಿ ದೋಷಗಳಿದ್ದರೂ 
ಉತ್ಪೇಕ್ಟೆ ಮತ್ತು ವೈಭವೀಕರಣ ಇಲ್ಲ ಪಂಪಯ್ಯ ಶೆಟ್ಟರು ಸಾಗಿಬಂದ ದಾರಿಯನ್ನು ಅವರ 
ಒಡನಾಡಿಗಳು ಮತ್ತುವಿದ್ವತ್‌ ಜನರು ಅಕ್ಷರಗಳ ಮೂಲಕ ಕಂಡರಿಸಿದ್ದಾರೆ. ಹಾಗಾಗಿ ಇದು 
ಅಕ್ಬರಾಭಿನಂದನವೂ ಹೌದು, ಅಕ್ಷರ ನೀರಾಜನವೂ ಹೌದು. 

ಶ್ರೀಸಾಮಾನ್ಯನಾಗಿಯೂ ಅಸಾಮಾನ್ಯ ಸಾಧನೆ ತೋರಿದ ಪಂಪಯ್ಯನವರಿಗೆ 
ಇದೊಂದು ಅರ್ಹ ಉಡುಗೊರೆ. ಸಂಘಟಕರು, ನುಡಿಚಾರಕರು ಮತ್ತು 
ಹೋರಾಟಗಾರರನ್ನೂ ಅವರ ಪಾತ್ರ ಮತ್ತು ಸೇವೆಯನ್ನೂ ಅಲಕ್ಷಿಸುತ್ತಿರುವ ಪ್ರಸುತ 
ಸಂದರ್ಭದಲ್ಲಿ ಸಂಘಟಕ ಮತ್ತು ನುಡಿಚಾರಕರೊಬ್ಬರಿಗೆ ಅರ್ಪಿತವಾಗುತಿರುವ "ಅಕ್ಷರ 
ಬಾಗಿನ' ಸಮಾಜದ ಸ್ವಾಸ್ಥ್ಯವನ್ನುಎತ್ತಿಹಿಡಿಯುತದೆ. 


ಬೆಂಗಳೂರು - ಕೆ. ರಾಜಕುಮಾರ್‌ 
10-05-2016 ಸಂಪಾದಕ 


ಇಇ 


ಪಿರ ಜಾರ ಲ 


ಒಳಗೇನಿದೆ? 


ಪ್ರಕಾಶಕರ ಮಾತು 
- ಸಿ.ಆರ್‌. ಜನಾರ್ದನ 


ಅಕ್ಷರ ಬಾಗಿನ : ಸಾಧನೆಗೊಂದು ಸಹಜಗನ್ನಡಿ 
(ಸಂಪಾದಕರ ನುಡಿ) - ಕೆ. ರಾಜಕುಮಾರ್‌ 


ಬಂಧ 

ಸಾತ್ಮಿ ಕ ಸ್ವಭಾವದ ಸಂಭಾವಿತ 

- ಕೆ. ರಾಜಕುಮಾರ್‌ 
ತತ್ತನಿಷ್ಠ ಸಂಘಟನಾ ಚತುರ : ಎಚ್‌. ಪಂಪಯ್ಯಶೆಟ್ಟಿ 

ದ್ಯ ಊಟ 

- ಡಾ॥ ಅಮರೇಶ ಯತಗಲ್‌ 
ನಾನು ಕಂಡಂತೆ ಕನ್ನಡದ ಪರಿಚಾರಕ ಪಂಪಯ್ಯ ಶೆಟ್ಟಿ 

- ಪ್ರೊ ಶಾಶ್ವತಸ್ವಾಮಿ ಮುಕ್ಕುಂದಿಮಠ 
ನಾನು ಕಂಡಂತೆ ಪಂಪಯ್ಯ ಶೆಟ್ಟಿ 

- ಡಾ॥। ಬಸವರಾಜ ಸಬರದ 
ಕ್ರಿಯಾಶೀಲ ವ್ಯಕಿತ್ವದ ಪಂಪಯ್ಯ ಶೆಟ್ಟಿ 

- ಡಾ| ದಸಗೀರಸಾಬ್‌ ದಿನ್ನಿ 
ಪಂಪಯ್ಯಶೆಟ್ಟಿಯವರೊಂದಿಗೆ ಕಳೆದ 45 ವರ್ಷಗಳನ್ನು 


ನೆನೆಯುತ್ತಾ..... - ಭಗತರಾಜ ನಿಜಾಮಕಾರಿ 
ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು: ದಶಕದ 
ನೆನಪು - ಪ್ರಭುದೇವ ಹಾದಿಮನಿ 


ಪಿಕ್ಚರ್‌ ಜಾನ್‌ 


13 


21 


30 


34 


36 


38 


49 


10. 


WY 


13. 


14. 


(1 


16. 


೫1 


18. 


0: 


ಸಂಘಟನಾ ಸ್ನೇಹಜೀವಿ: ಪಂಪಯ್ಯ ಶೆಟ್ಟಿ 

- ಡಾ ಗವಿಸಿದ್ದಪ್ಪ ಎಚ್‌. ಪಾಟೀಲ 
ಸಾಹಿತ್ಯ ಸಂಘಟನೆಯಲ್ಲಿ ಪಂಪಯ್ಯ ಶೆಟ್ಟಿಯವರ ಕೊಡುಗೆ 
ಅನನ್ಯ - ಪಲಗುಲ ನಾಗರಾಜ 
ಸ್ನೇಹ ಸಂದನದ ಪಂಪಯ್ಯ ಶೆಟ್ಟಿ 

- ಡಾ। ಮಹಾಂತೇಶ ಮಲ್ಲನಗೌಡರ 
ಅಪೂರ್ವ ಸಾಹಿತ್ಯ ಸಾಂಸ್ಕೃತಿಕ ಸಂಘಟಕ 

- ಅಮರೇಶ ನುಗಡೋಣಿ 
ಸಾರಸ್ವತ ಲೋಕದ ಸುವ್ಯವಸ್ಥಿತ ನಿರೂಪಕ 

- ಹನುಮೇಶ ಗುಮಗೇರಿ 


- ವಿಜಯ ನಾಗೇಶ್‌ 


ನಾನು ಕಂಡಂತೆ ಪಂಪಯ್ಯ ಶೆಟ್ಟಿ 

- ಭೀಮನಗೌಡ ಇಟಗಿ 
ಕನ್ನಡದ ಕಟ್ಟಾಳು 

- ಕೊಪ್ಪರಂ ಅನ್ನಪೂರ್ಣ ಸುಬ್ರಹ್ಮಣ್ಯಂ 
ವೈಶ್ಯವಾರ್ತಾ ಮತ್ತು ಪಂಪಯ್ಯ ಶೆಟ್ಟಿ 

- ಶ್ರೀ. ರಾ. ವಿಜಯಸಮರ್ಥ 
ಪಂಪಯ್ಯ ಶ್ರೇಷ್ಠಿಯವರೊಂದಿಗೆ ಮುಖಾಮುಖಿ 

- ಟಿ.ವಿ. ಸುರೇಶ ಗುಪ್ತ 
ಬದುಕು-ಸಂಘಟನೆ 

- ಎಚ್‌. ಪಂಪಯ್ಯ ಶೆಟ್ಟಿ 
ಸಾನೆಟ್‌ (ಸುನೀತ) ಎಚ್‌. ಪಂಪಯ್ಯ ಶೆಟ್ಟಿ 

- ಡಾ ಗವಿಸಿದ್ದಪ್ಪ ಎಚ್‌. ಪಾಟೀಲ 


೨4 


ಜು. 


63 


65 


70 


74 


794 


78 


79 


81 


84 


96 


20. 


1) 


22. 


235 


24. 


1 


26; 


7; 


ಅಜಾತಶತ್ರು ಪಂಪಯ್ಯ ಶೆಟ್ಟಿ 
- ಅಯ್ಯಪ್ಪಯ್ಯ ಹುಡಾ 


- ಜಂಬಣ್ಣ ಅಮರಚಿಂತ 


-ಹನುಮೇಶ ಗುಮಗೇರಿ 


ಅಮೆರಿಕ ಪ್ರವಾಸ - ಹಸಿರು ಮತ್ತು ಸ್ವಚ್ಛತೆಗೆ ಹೆಸರಾದ 
ಪಿಟ್‌ಬರ್ಗ್‌ - ಎಚ್‌. ಪಂಪಯ್ಯ ಶೆಟ್ಟಿ 


ಮಾನವಿ ತಾಲ್ಲೂಕು ಆರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 


ಸರ್ವಾಧ್ಯಕ್ಷರಾಗಿ ಪಂಪಯ್ಯ ಶೆಟ್ಟರ ಭಾಷಣ 
ಪತ್ರಿಕಾ ವರದಿಗಳು 
ಅಭಿನಂದನ ಸಮಿತಿ 


ಚಿತ್ರಸಂಪುಟ 


ನ 
ಗ 
J 
ಇ) 
| 


97 


99 


100 


101 


127 


129 


ಸಾತ್ತಿ ಕ ಸ್ವಭಾವದ ಸಂಭಾವಿತ 


೬ ಕೆ. ರಾಜಕುಮಾರ್‌ 
ಪಂಪಯ್ಯ ಶೆಟ್ಟರ ಮತ್ತುನನ್ನ ಪರಿಚಯದ ನಂಟಿಗೆ ಸರಿಯಾಗಿ ಕಾಲು ಶತಮಾನ. 
ಕನ್ನಡ ಸಾಹಿತ್ಯ ಪರಿಷತ್ತಿನ ಅಮೃತ ಮಹೋತ್ಸವ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ 
ನಡೆದಿತ್ತು ಡಾ| ಹಾ.ಮಾ. ನಾಯಕ ಮತ್ತುಡಾ॥ ಪಿ.ವಿ. ನಾರಾಯಣ ಅವರು ಭಾಗವಹಿಸಿದ್ದ 
ನಾಡು-ನುಡಿ ಕುರಿತ ಗೋಷ್ಠಿಯೊಂದರ ನಿರೂಪಣೆ ನನ್ನದಾಗಿತ್ತು ಅದನ್ನುಮೆಚ್ಚಿದ ಸುಮಾರು 
38-40 ವರ್ಷ ವಯಸ್ಸಿನ ಯುವಕರೊಬ್ಬರು ಗೋಷ್ಠಿಯ ಅನಂತರ ನನ್ನ ಬಳಿಗೆ ಬಂದು 
ಅದನ್ನುನಾನು ನಿರ್ವಹಿಸಿದ ರೀತಿ ಮತ್ತುಅದರ ಬಿಗಿ-ಬಂಧವನ್ನು ಮೆಚ್ಚಿ ಅಭಿನಂದಿಸಿದರು. 
ಅವರು ತಮ್ಮನ್ನು ಪರಿಚಯಿಸಿಕೊಂಡು, ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿನ 
ಅಧ್ಯಕ್ಷರ ಅಕಾಲಿಕ ನಿಧನದಿಂದ ತೆರವಾದ ಸ್ಥಾನಕ್ಕೆ ತಮ್ಮನ್ನು ಪರಿಷತ್ತು ನೇಮಕಗೊಳಸುತಿದೆ 
ಎಂದು ಅರುಹಿದರು. ಆಗ ಅಭಿನಂದಿಸುವ ಸರದಿ ನನ್ನದಾಯಿತು. ಇದು ನಡೆದಿದ್ದು 
17-11-1991ರಂದು. ಈ ಕಾಲು ಶತಮಾನದಲ್ಲಿತುಂಗಭದ್ರೆಯಲ್ಲಿಸಾಕಷ್ಟುಗಂಗೆ ಹರಿದಿದೆ. 
ರಾಯಚೂರಿನ ಪಂಪಯ್ಯನವರು ಇದೀಗ ಬೆಂಗಳೂರಿಗರು. ಈ ಅವಧಿಯಲ್ಲಿ ಅವರು 
ಹೈದರಾಬಾದ್‌ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ. 
ಹತ್ತುವರ್ಷ ರಾಯಚೂರು ಜಿಲ್ಲಾಕಸಾಪದ ಅಧ್ಯಕ್ಷರಾಗಿ ಮಾಡಿದ ಕಾರ್ಯ ಅವರಿಗೆ ಅಸ್ಥಿತೆ 
ತಂದಿತಿದೆ. ಮುಂದಿನ ಲೇಖನಗಳಲ್ಲಿಇವರ ಕಾರ್ಯಕ್ಷಮತೆ ಕುರಿತು ಪ್ರಸಾಪವಾಗುವುದರಿಂದ 
ಅದನ್ನು ಪುನರಾವರ್ತಿಸುವ ಗೊಡವೆಗೆ ಹೋಗದೆ, ಅವರ ವ್ಯಕಿತ್ತದಲ್ಲಿನ ಕೆಲವು ವಿಶಿಷ್ಟ 
ಅಂಶಗಳನ್ನುಇಲ್ಲಿ ದಾಖಲಿಸಲು ಬಯಸುವೆ. 
ಅವರು ಒಬ್ಬ ಸಂಘಟಕ ಮತ್ತು ಸಾತ್ತ್ವಿಕ ಸ್ವಭಾವದ ಸಂಭಾವಿತ ವ್ಯಕ್ತಿ ಅವರ 
ವ್ಯಕಿತ್ವದಲ್ಲಿಅರೆ-ಕೊರೆ, ಮಿತಿಗಳಿಗಿಂತ ಸಾಧ್ಯತೆಗಳನ್ನು ಗಮನಿಸಿರುವೆ. ಇಲ್ಲಿ ವ್ಯಕ್ತಮಾಡಿರುವ 
ಪ್ರಶಂಸೆಗೆ ಅವರ ತೆರೆದ ಬದುಕು ಸಮರ್ಥನೆ ಮತ್ತುನಿದರ್ಶನಗಳನ್ನು ಒದಗಿಸಿದೆ. ಅರವತ್ತರ 
ಆಸುಪಾಸಿನಲ್ಲಿರುವ ಅವರದು ಮಾಗಿದ ವ್ಯಕಿತ್ರ. ಆಪತೆ, ಆರ್ದ್ರತೆ ಅವರ ವ್ಯಕಿತ್ವದಲ್ಲಿನ 
ಸ್ಥಾಯಿಗುಣಗಳು. ಆದರೆ ಯಾವುದಕ್ಕೂ ಗಾಢವಾಗಿ ಅಂಟಿಕೊಂಡವರಲ್ಲ ನಂಬಿದ್ದನ್ನು 
ದಡಸೇರಿಸಿ, ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸಿ ಸದ್ದಿಲ್ಲದೆ ತಾವು ಹಿಂದೆಸರಿದು ಹೊಸತರ 
ಅನ್ವೇಷಣೆಯಲ್ಲಿ ತೊಡಗುವ ಶೋಧಕ ಪ್ರವೃತ್ತಿ ಅವರದು. 


ಬಾಕ್‌ 


ಪಂಪಯ್ಯಶೆಟ್ಟರು ದ್ವೇಷ, ಜಿದ್ದು ಹಟದಲ್ಲಿ ಸಮಯವನ್ನು ಅಪವ್ಯಯ 
ಮಾಡುವವರಲ್ಲ ತನ್ನೂಲಕ ತಮ್ಮ ನೆಮ್ಮದಿಯನ್ನು ಹಾಳುಮಾಡಿಕೊಳ್ಳುವವರೂ ಅಲ್ಲ 
ಅವರದು ಸಕಾರಾತ್ಮಕ ಮನೋಧರ್ಮ. ಸಂತೃಪ್ತ ಮನೋಭಾವ. ವೈಯಕಿಕ 
ಮಹತ್ತಾ ಕಾಂಕ್ಷೆಗಳಿಲ್ಲದ ಬದುಕು. ಸರಳತೆ-ಸಜ್ಜನಿಕೆ ಅವರ ವ್ಯಕಿತ್ವದಲ್ಲಿಹಾಲು-ಸಕ್ಕರೆ ಬೆರೆತ 
ಹಾಗೆ ಬೆರೆತುಹೋಗಿದೆ. ಸದಾ ಪ್ರಸನ್ನ-ಮಂದಸಿತ ಮುಖಭಾವ. ತಮ್ಮ ಸಾಮರ್ಥ್ಯವನ್ನೂ 
ಅದರ ಜತೆಗೆ ಮಿತಿಯನ್ನೂ ಬಲ್ಲವ್ಯಕ್ಕಿ ಆರಕ್ಕೇರದ, ಮೂರಕ್ಕಿಳಿಯದ ಸ್ವಭಾವ. ಸ್ಥಿತಪ್ರಜ್ಞ 
ಆಸೆಯನ್ನು ಮುಂದೆಬಿಟ್ಟು ಅದರ ಹಿಂದೆ ಸಾಗಿದವರಲ್ಲ ವಾದ-ವಿವಾದಗಳಿಂದ ಸದಾ 
ದೂರ. ಸಂಘರ್ಷಕ್ಕಿಂತ ಅನುಸಂಧಾನದಲ್ಲಿ ನಂಬಿಕೆ. ಅಂತೆಯೇ ನಡೆದವರು. ಈ 
ಸಮಾಜವತ್ತಲ; ಸಾರ್ವಜನಿಕ ಬದುಕಿಗೆ ಅಡಿಯಿಟ್ಟು ನಲವತ್ತೈದು ವರ್ಷ ದಾಟಿದೆ. ಅವರ 
ಉತ್ಸಾಹದ ಒರತೆ ಇನ್ನೂ ಬತ್ತಿಲ್ಲ ಕ್ರಿಯಾಶೀಲತೆ ಕುಗ್ಗಿಲ್ಲ ಸರಳಜೀವಿ ಪಂಪಯ್ಯನವರ ಮೇಲೆ 
ಜಾಗತೀಕರಣ ತನ್ನ ಭೋಗಲೋಲುಪತೆಯ ಮುದ್ರೆಯನ್ನು ಒತಲು ಸಾಧ್ಯವಾಗದೆ 
ಸೋತಿದೆಯೆಂಬುದು ಅವರ ಘನತೆಗೊಂದು ನಿಖರವಾದ ಮಾನದಂಡ. ಬೇರೆಯವರು 
ನಮ್ಮ ಕಾರ್ಯದ ಬಗೆಗೆ ಮಾತನಾಡಬೇಕೆ ಹೊರತು ನಮ್ಮ ಸಾಧನೆಗೆ ನಾವೇ ಚಪ್ಪಾಳೆ 
ತಟ್ಟಿಕೊಳ್ಳುವುದು ಸೂಕವಲ್ಲವೆಂಬ ಅಭಿಪ್ರಾಯ ಅವರದು. 

ಕಾರ್ಯಚಟಿ (ವರ್ಕೋಹಾಲಿಕ್‌). ದೈತ್ಯ ಕೆಲಸಗಾರ. ಶ್ರೇಷ್ಠತೆಯ ವ್ಯಸನಕ್ಕೆ ಗಂಟು 
ಬಿದ್ದವರಲ್ಲ ಗುಣಾತ್ಮಕವೆಂಬ ಉರುಳಿಗೆ ಕೊರಳೊಡ್ಡಿದವರೂ ಅಲ್ಲ, ಈ ಗುಣವಂತ. 
ಏನಾದರೂ ಸರಿ, ಮುಂದೆ ಸಾಗುತಿರುವ ಸ್ವಭಾವ. ಮುಗಿದ ಕೆಲಸದ ಜಯಾಪಜಯದ 
ಲೆಕ್ಕಾಚಾರದಲ್ಲಿ ವಿಶ್ವಾಸವಿಡದೆ, ದೀಕ್ಷೆ ತೊಟ್ಟು ಕಂಕಣ ಕಟ್ಟಿ ಮತೊಂದು ಕೆಲಸಕ್ಕೆ 
ಮುಂದಡಿಯಿಡುವವರು. ಹಾಗಾಗಿ ಅವರ ತಲೆ ಎಂದೆಂದೂ ಕೂಲ್‌ಕೂಲ್‌. ಅವರೇ ಪದೇ 
ಪದೇ ಹೇಳುವಂತೆ ನಾನು ತಲೇನೇ ಬಿಸಿ ಮಾಡಿಕೊಳ್ಳಲ್ಲ 

ನಾನು ಸಂಘಟಕನೇ ಹೊರತು ಸಾಹಿತಿಯಲ್ಲ ಎಂದು ವಾಸ್ತವವನ್ನು ಹೇಳುವ 
ನೇರವಂತಿಕೆ ಅವರಲ್ಲಿದೆ. ತಾನು ಮಹಾನ್‌ ಕೆಲಸ ಮಾಡಿದೆನೆಂದು ಸೋಗುಹಾಕುವುದಿಲ್ಲ 
ಹೀಗೆ ಕೈ ಮತ್ತುಬಾಯಿ ಶುದ್ಧವಾಗಿಟ್ಟುಕೊಂಡವರು, ಸಾರ್ವಜನಿಕ ಬದುಕಿನಲ್ಲಿರಬೇಕಾದದ್ದು 
ಅಪೇಕ್ಟಣೀಯವಷ್ಟೇ ಅಲ್ಲ ಅಗತ್ಯವೂ ಹೌದು. ಸ್ವಚ್ಛ ಸಮಾಜಕ್ಕೆ ಇದು ಅನಿವಾರ್ಯವೂ 
ಹೌದು. ಹಾಗಾಗಿ ಪಂಪಯ್ಯ ವಿಶಿಷ್ಠವೆನಿಸುತಾರೆ. ಅವರ ಬಗೆಗೆ ಒಂದು ಹಿಡಿ ಪ್ರೀತಿ 
ಮೂಡಲು ಅವರ ನಡೆ-ನುಡಿಯೇ ಕಾರಣ. ಯಾವುದೇ ಪದವಿಧಾರಣೆ ಮಾಡಿದವರಲ್ಲ 
ಎಲ್ಲವೂ ಸೇವಾ-ಸಂಬಂಧೀ ಕೆಲಸಗಳೇ. ಸಾರಿಗೆಗೆ ಬಸ್ಸು ಸಂಸಾರಕ್ಕೆ ವಿಶ್ರಾಂತಿವೇತನವನ್ನು 
ನೆಚ್ಚಿಕೊಂಡವರು. ಜನಪ್ರೀತಿಯನ್ನೇ ಯಥೇಚ್ಛವಾಗಿ ಗಳಿಸಿಕೊಂಡಿದ್ದು ಅದರಲ್ಲೇ ನೆಮ್ಮದಿ. 
ಹಾಗಾಗಿ ಪಂಪಯ್ಯಕಶೆಟ್ಟರಿಗೆ ಆಯೋಜಿತವಾಗಿರುವ ಅಭಿನಂದನೆಗೆ ಅವರು ಅರ್ಹರು. 
ಅವರಿಗೆ ರಾಜಕೀಯ ಗೊತ್ತಿಲ್ಲವೆಂಬ ಮಾತಿಗೆ ನನ್ನ ತಕರಾರಿದೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿನ 


ಖಬಿಕ್ಸರ ಜಾನ್‌ 


ರಾಜಕೀಯ ಸೂಕ್ಶ್ಮ ಗಳನ್ನು ಬಲ್ಲವರು, ಆದರೆ ಅದರ ಸುಳಿಗೆ ಸಿಲುಕಿದವರಲ್ಲ ರಾಜಕೀಯ 
ಅವರ ಅಸ್ಪವಲ್ಲ ಸ್ನೇಹ-ಸಜ್ಜನಿಕೆ ಅವರ ಬತ್ತಳಿಕೆಯಲ್ಲಿರುವ ಆಯುಧಗಳು. ಕತ್ತಿ 
ರುಳಪಿಸುವವರಲ್ಲ ಹಲ್ಲುಮಸೆಯುವವರೂ ಅಲ್ಲ ಕ್ಷಮಾಗುಣಿ. ಸಿಟ್ಟು-ಸೆಡವು ಅಪರೂಪ. 
ಕೋಪತಾಪವೆಲ್ಲ ಸಾತ್ತ್ವಿ ಕ ಮೂಲದ್ದು ಕೆರಳಿದ್ದನ್ನು ಕಂಡವರಿಲ್ಲ 

ಅವರು ಎಲ್ಲರ ಮಾತಿಗೆ ಕಿವಿಯಾಗುತಾರೆ. ಒಬ್ಬ ನಾಯಕನಿಗಿರಬೇಕಾದ "ಕೇಳುವ 
ತಾಳೆ ಅವರಿಗಿದೆ. ಕಾರ್ಯಕರ್ತನಾಗಿ ದುಡಿದು ಪುಟ್ಟಪುಟ್ಟ ಮೆಟ್ಟಿಲೇರುತ್ತ 
ನಾಯಕನಾದವರು. ಸಾರ್ವಜನಿಕ ಬದುಕಿನಲ್ಲಿ ಇಂದು ಬಲು ಅಪರೂಪವಾಗಿರುವ 
ಪಾರದರ್ಶಕತೆ ತುಟಿ ಅಂಚಿನಲ್ಲಿರದೆ ಆಚರಣೆಯಲ್ಲಿದೆ. ವೃತಿಯಿಂದ ಕಾಲೇಜೊಂದರಲ್ಲಿ 
ಲೆಕ್ಕಾಧಿಕಾರಿ ಯಾಗಿದ್ದವರು. ಕನ್ನಡ ಸಾಹಿತ್ಯ ಪರಿಷತಿನ ಚಟುವಟಿಕೆಗಳಿಗಾಗಿ ಬಳಸಿದ 
ಕಾಸುಕಾಸಿಗೂ ಕರಾರುವಾಕ್ಕು ಲೆಕ್ಕ. ಸಾರ್ವಜನಿಕ ಹಣ ಬೆಂಕಿ ಎಂದು ಅರಿತು ಎಚ್ಚರಿಕೆಯಿಂದ 
ಅದರ ವಿನಿಯೋಗ. ಖಾಸಗಿ ಬದುಕಿನಲ್ಲಿಧಾರಾಳತನ, ಸಾರ್ವಜನಿಕ ಬದುಕಿನಲ್ಲಿ ಮಿತವ್ಯಯ 
ಅವರ ಜೀವನಮಂತ್ರ. ನಾಯಕನಾಗಲು ಇರಬೇಕಾದ ಕೆಲವು ಗುಣಗಳು ಅವರಲ್ಲಿಲ್ಲ ಅವರು 
ವಾಗ್ಧಿಯಲ್ಲ ಭಾಷಣಕಾರರೂ ಅಲ್ಲ ಮೂರೂ ಮತೊಂದು ಮಾತಾಡಿ ಆಯಿತೆಂದು 
ಕುಳಿತುಬಿಡುತಾರೆ. ದಾರ್ಷ್ಟೃ ಇಲ್ಲವೇ ಇಲ್ಲ ಗಟ್ಟಿಯಾಗಿ ತಮ್ಮನಿಲುವು ಪ್ರತಿಪಾದಿಸುವುದಿಲ್ಲ 
ತಮ್ಮ ಅಭಿಪ್ರಾಯಗಳನ್ನು ಹೇರುವುದಿಲ್ಲ ಆದರೆ ಅವರ ಕಾರ್ಯಕ್ಷಮತೆ ಮತ್ತು 
ಪ್ರಾಮಾಣಿಕತೆಗಳೇ ಅವರನ್ನು ನಾಯಕನನ್ನಾಗಿಸಿವೆ. 

ಪಂಪಯ್ಯಶೆಟ್ಟರ ಬಾಳಿನ ಬೆಳಕಾಗಿ, ಪ್ರೇಮದ ಸಿರಿಯಾಗಿ ಅಡಿಯಿಟ್ಟವರು ಶಾರದಾ. 
ವಿಶಾರದೆಯಲ್ಲದಿದ್ದರೂ ಸಂಸಾರ ಮತ್ತುಮಕ್ಕಳ ವಿದ್ಯಾಭ್ಯಾಸದ ನಿರ್ವಹಣೆಯಲ್ಲಿ ಅವರದು 
ಪ್ರಧಾನಪಾತ್ರ. ಶೆಟ್ಟರು ವೃತ್ತಿ ಮತ್ತು ಪ್ರವೃತಿಗಳಲ್ಲಿ ನಿರತರಾಗಿದ್ದಾಗ ಇಡೀ ಸಂಸಾರವನ್ನು 
ತೂಗಿಸಿಕೊಂಡು ಹೋದವರು ಶಾರದಮ್ಮ “ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ 
ಹೇಗಿದೆ? ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ'' ಎಂದು ಪಂಪಯ್ಯ ಪುಲಕಗೊಳ್ಳುವಂತೆ 
ಮಾಡಿದವರು ಅವರು. ಈ ಪುಲಕ ನಲವತ್ತುವರ್ಷಗಳಾದರೂ ಹಾಗೆಯೇ ಉಳಿದಿದೆ. ನಾನು 
ಬಡವಿ, ಆತ ಬಡವ ಒಲವೆ ನಮ್ಮ ಬದುಕು ಎಂಬ ಬೇಂದ್ರೆ ಹಾಡಿನಂತೆ ಬಾಳಿದವರು. 
ಸಾನುರಾಗದಿಂದ ಬೆಸೆದು ದೀಪ ತೇಲಿಬಿಟ್ಟ ದಾಂಪತ್ಯವದು. ಭಾರತದ ಕುಟುಂಬ 
ವ್ಯವಸ್ಥೆಯನ್ನು ಛಿದ್ರಗೊಳಿಸಲು ಹುನ್ನಾರ ಹೂಡಿರುವ ವಿದೇಶೀ ಶಕ್ತಿಗಳಿಗೆ ಇಂತಹ 
ಕುಟುಂಬಗಳು ಒಂದು ಪ್ರತ್ಯಸ್ತ್ರ ಪ್ರತಿಯೊಬ್ಬ ಪುರುಷನ ಸಾಧನೆಯ ಹಿಂದೆ ಮಹಿಳೆಯೊಬ್ಬಳ 
ಪಾತ್ರವಿರುತದೆ ಎಂಬ, ಬಳಸಿ ಬಳಸಿ ಸವಕಲಾದ ಮಾತೊಂದಿದೆ. ಈ ರೂಢಿಗತ ಮಾತಿಗೆ ಆಕೆ 
ಜೀವತುಂಬಿದವರು. ಇಂದಿಗೂ ಅಂತೆಯೇ ಬಾಳುತಿರುವವರು. ಪತಿ, ವೃತ್ತಿ ಮತ್ತು 
ನುಡಿಚಾರಿಕೆ-ಸಂಘಟನೆ-ಪತ್ರಿಕೋದ್ಯಮದಂತಹ ಪ್ರವೃತಿಗಳಲ್ಲೇ ಮುಳುಗಿದ್ದರೂಕೈಗೆ ತಂದಿತ್ತ 
ಸಂಬಳದಲ್ಲೇ ಕುಟುಂಬ ನಿಭಾಯಿಸಿದ ಜಾಣೆ. ಸಂಸಾರದ ಸಾರಥ್ಯವಷ್ಟೇ ಅಲ್ಲ ಗಾಲಿಯೂ 


ಕ್ಷರ ಣ್‌ 


ಈ ಹೆಣುಮಗಳದೇ. ಅವರು ಯಾವುದೇ ಶಿಖಾಯತುಗಳಿಲ್ಲದೆ, ದುಗುಡ, ದುಮ್ಚಾನ 
ತೋರಗೊಡದೆ ಇಡೀ ಬದುಕಿನಲ್ಲಿ ಪತಿಯ ಮುಖದ ಮಂದಹಾಸ ಮಾಯವಾಗದಂತೆ 
ಜತನವಾಗಿ ಕಾಪಾಡಿದವರು. ಪಂಪಯ್ಯಶೆಟ್ಟರ ಗೆಳೆಯರ ಗುಂಪು ಮನೆಗೆ ದಾಳಿಯಿಟ್ಟಾಗಲೆಲ್ಲ 
ಸಿಡುಕದೆ, ಸಿಟ್ಟಾಗದೆ ಅಡುಗೆ ಮನೆಯಲ್ಲಿ ಕೊಳಗ-ಪಾತ್ರೆ-ತಪ್ಪಲೆಯನ್ನುಕುಕ್ಕದೆ ಬಂದವರನ್ನು 
ಉಪಚರಿಸುವ ಉದಾರಿ. ಮಕ್ಕಳನ್ನೂ ತನ್ನಂತೆಯೇ ತಿದ್ದಿ-ತೀಡಿ ಬೆಳೆಸಿದಾಕೆ. 

ಹಿರಿಮಗ ವೆಂಕಟೇಶ ಚಿಕ್ಕಂದಿನಿಂದಲೂ ದೊಡ್ಡತನವನ್ನೇ ಮೈಗೂಡಿಸಿಕೊಂಡು 
ಬೆಳೆದವರು. ಸಂಕಷ್ಟದಲ್ಲಿರುವವರ ನೆರವಿಗೆ ಧಾವಿಸುವವರು. ಕಿರಿಮಗ ರಾಘವೇಂದ್ರ ಯಾವ 
ಪರಿವೆಯೂ ಇಲ್ಲದೆ ಸದಾ ಅಧ್ಯಯನನಿರತನಾಗಿ ಮೇಲೆ ಬಂದವರು. ಮುದ್ದಿನ ಕುವರಿ 
ಶಿವರಂಜನಿ, ತನ್ನ ಹೆಸರಿನ ರಾಗದಲ್ಲಿರುವ ಶೋಕಛಾಯೆಗೆ ಅಪವಾದವಾಗಿ ಸದಾ ಶೆಟ್ಟರ 
ಕುಟುಂಬಕ್ಕೆ ಸಂತಸ-ಸಂಭ್ರಮಗಳನ್ನು ಮಾಲ್‌ಕೌಂಸ್‌ ಮತ್ತು ಭೀಮ್‌ಪಲಾಸ್‌ಗಳಂತೆ 
ಮೊಗೆಮೊಗೆದು ಕೊಡುತಿರುವಾಕೆ. ಪಂಪಯ್ಯ ಇಡೀ ಜೀವನದಲ್ಲಿ ಸೆಂಟಿಮೆಂಟನ್ನು 
ಸೆಂಟಿಮೀಟರಿನಷ್ಟೂ ಹತ್ತಿರಕ್ಕೆ ಬಿಟ್ಟುಕೊಂಡವರಲ್ಲ! ಸಮಾಜಮುಖಿಯಾದ ಈ 
ಸೌಮ್ಯಮುಖಿಯ ಮೊಗದಲ್ಲಿ ಅನವರತ ಸೆಂಟಿಮೆಂಟನ್ನು ಮಿಂಟಿಸಿದಾಕೆ, ಶಿವರಂಜನಿ. 
ರಾಜೇಶ್‌ ಸುರಪುರ ಅವರು ಪುರಾಧೀಶನಾಗದೆ, ಅಳಿಯದೇವರೂ ಆಗದೆ ಮನೆಯ 
ಮಗನಂತಿದ್ದಾರೆ. ಸೊಸೆಯಂದಿರಾದ ಅರ್ಚನಾ, ಡಾ| ಸಪ್ನಾ ಮೊಮ್ಮಕ್ರಳಾದ ಆಶ್ರಿತ್‌, 
ಸಂವಿತ್‌, ಅಕ್ಷರ, ರಿತ್ವಿಕ್‌, ರಿಷಕ ಇವರೆಲ್ಲ ಪಂಪಯ್ಯಶೆಟ್ಟರ ಬದುಕಿನಲ್ಲಿ ಸಂಭ್ರಮದ 
ಸುರುಸುರುಬತ್ತಿ ಹಚ್ಚಿದ್ದಾರೆ. ಹಾಗಾಗಿ ಶೆಟ್ಟರ ಸಂಸಾರದಲ್ಲಿಸದಾ ಸರಿಗಮದ ಸಿರಿ. ಅವರನ್ನು 
ಇಡಿಯಾಗಿ ಸಮಾಜಕ್ಕೆ ಅರ್ಪಿಸಿದ ಕೀರ್ತಿ ಇವರೆಲ್ಲರದು. ರಾಯಚೂರಿನಲ್ಲಪ್ಟೇ ಅಲ್ಲ 
ಮಹಾನಗರಿ ಬೆಂಗಳೂರಿನಲ್ಲೂಕಾಲಿಗೆ ಗಾಲಿ ಕಟ್ಟಿಕೊಂಡವರಂತೆ ಸಾಗುವ ಪಂಪಯ್ಯಶೆಟ್ಟರ 
ಓಡಾಟಕ್ಕೆ ಬ್ರೇಕ್‌ ಹಾಕದೆ, ರೈಟ್‌ರೈಟ್‌ ಎನ್ನುತ್ತ ಹುರಿದುಂಬಿಸುತಲೇ ಇದ್ದಾರೆ. 
ಪಂಪಯ್ಯಶೆಟ್ಟರು ಸ್ವತಃ ತಮ್ಮ ಕುಟುಂಬಕ್ಕೇ ಒಂದು ಅಚ್ಚರಿ. ಶಾರದಮ್ಮನವರಿಗಂತೂ 
""ಎಲ್ಲರಂತವನಲ್ಲನನ್ನ ಗಂಡ'' ಎಂಬ ವಿಸ್ಮಯ ಮತ್ತು ಮೆಚ್ಚುಗೆ ಒಟ್ಟೊಟ್ಟಿಗೆ. ಹಾಗಾಗಿ ಅವರ 
ಪರಿವಾರ, "ಸ್ವರ್ಗಕ್ಕೆ ಕಿಚ್ಚುಹಚ್ಚೆಂದ ಸರ್ವಜ್ಞ' ಎಂಬ ಮಾತನ್ನುನೆನಪಿಸುತದೆ. 

ಪಂಪಯ್ಯಶೆಟ್ಟರದು ಸಮತೂಕದ ವ್ಯಕಿತ್ತ. ಕ್ಷಣಕಾಲ ಚಿತ್ರ ಕ್ಷಣಕಾಲ ಪಿತ್ತ ಎಂಬಂತೆ 
ಅಲ್ಲ ವೇದಾಂತಿಯಂತೆ ಹೊನ್ನೆಲ್ಲ ಮಣ್ಣು ಎಂದು ಬದುಕನ್ನು ನೀರಸಗೊಳಿಸಿಕೊಂಡವರಲ್ಲ 
ರಮ್ಯಕವಿಯಂತೆ ವಿಜೃಂಭಿಸಿದವರೂ ಅಲ್ಲ ಆಸೆಬುರುಕನಂತೆ ನೀರಿಳಿಯದ ಗಂಟಲಲ್ಲಿ 
ಕಡುಬು ತುರುಕಿಕೊಂಡವರಲ್ಲ ಉಳ್ಳವರನ್ನು ಕಂಡು ಕರುಬಿದವರೂ ಅಲ್ಲ ಪಾರಮಾರ್ಥಿಕ 
ವಾದ ವಿಚಾರಗಳನ್ನು ಹೆಚ್ಚು ನೆಚ್ಚಿಕೊಂಡು, ಲೌಕಿಕವನ್ನುಮರೆತವರೂ ಅಲ್ಲ ರುಚಿಗೆ ತಕ್ಕಷ್ಟು 
ಉಪ್ಪು ಎಂಬುದು ಅವರ ಸರಳ ಸಿದ್ಧಾಂತ. ಅವರ ಬದುಕು; ಚುಟುಕು ಮತ್ತುಮಹಾಕಾವ್ಯದ 
ಅತಿ-ಮಿತಿಯ ನಡುವಿನ ಸಹಜಕಾವ್ಯ. 


ಎ 


ಈ ಸಮಚಿತ್ತ ಹೇಗೆ ಸಾಧ್ಯವಾಯಿತು? ಅವರು ಆಸೆಯೆಂಬ ಬಿಸಿಲುಗುದುರೆ 
ಏರಲಿಲ್ಲ ಆಸೆಯು ಮುಂದೆ ಮುಂದೆ, ಎಲ್ಲರು ಅವರ ಹಿಂದೆ ಎಂಬ ಮಂದಿಯ ನಡೆಗೆ 
ವಿರುದ್ಧವಾದ ದಿಕ್ಕಿನಲ್ಲಿ ಚಲಿಸಿದರು. ಬಸವಣ್ಣನವರು ಹೇಳಿದ ಅಂತರಂಗ ಮತ್ತು ಬಹಿರಂಗ 
ಶುದ್ಧಿಯನ್ನು ಅಡದೆ ಮಾಡಿತೋರಿಸಿ ರೂಢಿಯೊಳಗೆ ಉತಮನಾದವರು. ಮಾಡಿದ 
ಕೆಲಸವನ್ನೂ ಸಹ ಜೋರುದನಿಯಲ್ಲಿ ಬಿತರಿಸುವ ಕೂಗುಮಾರಿಯಲ್ಲ ಸೋಗಿನ ವ್ಯಕಿತ್ರ 
ಇವರದಲ್ಲ ಮನುಷ್ಯ ಸಹಜವಾದ "ಚೆನ್ನ ಚಿನ್ನ ಆಸ್ಫೆ'ಗಳು ಇವೆ. ಆದರೆ ಆ ಪುಟ್ಟಪುಟ್ಟ 
ಆಸೆಗಳೆಂದೂ ದೌರ್ಬಲ್ಯ ಗಳಾಗಿಲ್ಲ ವಿವೇಕದ ಮಾತುಗಳಿಗೆ ಮಣಿವ ಸ್ವಭಾವ. ವಿದ್ಯಾರ್ಥಿ 
ದೆಸೆಯಿಂದಲೇ ಸೇವೆಯ ಹಾದಿಯಲ್ಲಿನಡೆಯುತ್ತಿದ್ದರೂ ಅಹಂ ನೆತಿಗೇರಿಲ್ಲ ಹಾಗಾಗಿ ತಲೆಗೆ 
ಹೆಲ್ಮೆಟ್ಟನಷ್ಟೇ ಧರಿಸಬೇಕೆಂಬ ವಿವೇಚನಾ ಜ್ಞಾನವುಂಟು! ಆತುರದ ಸ್ವಭಾವದವರೂ ಅಲ್ಲ 
ಆಸೆಬುರುಕರೂ ಅಲ್ಲ ಕಾಯುವ ತಾಳ್ಮೆಯುಂಟು. ವ್ಯವಧಾನ ಅವರ ಟ್ರಂಪ್‌ಕಾರ್ಡ್‌. 
ಇವನ್ನೆಲ್ಲ ಪ್ರಜ್ಞಾಪೂರ್ವಕವಾಗಿ ಅಳವಡಿಸಿಕೊಂಡಿಲ್ಲ ಸಹಜವಾಗಿ ಅವರ ವ್ಯಕಿತ್ರದಲ್ಲಿ 
ಹದವರಿತು ಬೆರೆತುಹೋಗಿರುವ ಗುಣಗಳು. ಈ ಸರಳಜೀವಿ ಅಕ್ಷೀಣ ಬಲನಲ್ಲದಿದ್ದರೂ, 
ಅಳ್ಳೆದೆಯವರಲ್ಲ ಈ ದಿಟ್ಟತನಕ್ಕೆ ಕಾರಣವಾಗಿರುವುದು ಅವರ ನೇರವಂತಿಕೆ. ಅವರನ್ನು 
ಬಲ್ಲವರೇ ಹೆಚ್ಚಿರುವುದರಿಂದ ಅರಿಗಳ ಸಂಖ್ಯೆ ಕಡಿಮೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಹತ್ತು 
ವರ್ಷಗಳ ಅಧ್ಯಕ್ಷ ಸ್ಥಾನ, ವೈಶ್ಯವಾರ್ತಾ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ 
ದಶಕದ ಅವಧಿ, ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಂಸ್ಥೆಯನ್ನು 
ಮುನ್ನಡೆಸಿದ ಎಂಟು ವರ್ಷಗಳ ಅವಧಿ ಹೀಗೆ ಎಲ್ಲಸಮಾಜಮುಖೀ ಕೆಲಸಗಳನ್ನೂ ಇಷ್ಟಪಟ್ಟು 
ಮಾಡಿದ್ದೇ; ಕಷ್ಟಪಟ್ಟುಮಾಡಿದ್ದಲ್ಲ ಹಾಗಾಗಿ ಅವರಿಗೆ ಈ ದಣಿವರಿಯದ ದುಡಿಮೆ ಎಂದೂ 
ಭಾರವೆನಿಸಲಿಲ್ಲ 

ಸಾರ್ವಜನಿಕ ಕಾರ್ಯನಿರ್ವಹಣೆಯಲ್ಲಿ ಅವರದು ಎಂದೂ ಕೊರತೆಯ ಬಜೆಟ್‌ 
ಅಲ್ಲ ಅವರ ಅಯವ್ಯಯದಲ್ಲಿ ಮೀರಳತೆ (ಓವರ್‌ಡ್ಯಾಫ್‌) ಇಲ್ಲವೇ ಇಲ್ವ ಖಾಸಗಿ 
ಬದುಕಿನಂತೆಯೇ ಸಾರ್ವಜನಿಕ ಬದುಕಿನಲ್ಲಿಯೂ ಮಿತವ್ಯಯ ಸಾಧಿಸಿದವರು. ಜಿಲ್ಲಾಕಸಾಪ 
ಅಧ್ಯಕ್ಷರಾಗಿ ಅವರು ಆಯೋಜಿಸಿದ ಸಭೆ-ಸಮಾರಂಭ-ಸಂಕಿರಣ-ಸಂವಾದ-ಸಮಾವೇಶ- 
ಸಮ್ಮೇಳನಗಳಿರಬಹುದು ಅಥವಾ ವೈಶ್ಯವಾರ್ತಾ ಪತ್ರಿಕೆಯ ಪ್ರಕಾಶಕರಾಗಿ ಆಯ್ಕೆಮಾಡಿದ 
ಕಾಗದ-ಮುದ್ರಣ-ಬಣ್ಣದಂತಹ ವಿಚಾರವಿರಬಹುದು ವ್ಯತ್ಯಾಸವಿಲ್ಪ ಎಂಟು ವರ್ಷದಿಂದ 
ಅಧ್ಯಕ್ಷರಾಗಿರುವ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತಿನ ಕಾರ್ಯಚಟುವಟಿಕೆಗಳಲ್ಲೂ 
ಕಾಸುಕಾಸಿಗೂ ಉಡದ ಹಿಡಿತ ಸಾಧಿಸಿದವರು. ಸಾಹಿತ್ಯಿಕ ಸಮಾರಂಭಗಳಲ್ಲಿ ಕಾಫಿ- ಬಿಸ್ಕತ್‌ 
ಓಕೆ, ತಿಂಡಿ-ಗಿಂಡಿ ಏಕೆ ಎಂಬ ಅವರ ನಿಲುವು ಎಂದೂ ವಿಶ್ವಾಸಮತವನ್ನು ಗೆದ್ದಿಲ್ಲ 
ಬೆಂಗಳೂರಿನ ಸಮಾರಂಭಗಳಲ್ಲಿ ತಿಂಡಿಬೇಕು, ತೀರ್ಥ(ಕಾಫಿ) ಬೇಕು, ಎಲ್ಲಬೇಕು ಎಂಬ 
ಪ್ರಾಸವನ್ನು ಅವರಿಗೆ ಮನದಟ್ಟು ಮಾಡಿಸಲು ಮೂರು ವರ್ಷ ಬೇಕಾಯಿತು. ಸಾರ್ವಜನಿಕ 


ಕ್ಷರ ಇರ್‌ (1) 


ಬದುಕಿನಲ್ಲಿಹೀಗೆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡವರು ವಿರಳ. "ರಾಯಚೂರು ಜಿಲ್ಲಾ 
ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷನಾಗಿದ್ದ 10 ವರ್ಷಗಳ ಅವಧಿಯಲ್ಲಿ ನಾನು ನನ್ನ ಸ್ವಂತ 
ಹಣವನ್ನು ಎಂದೂ ಪರಿಷತ್ತಿಗೆ ವ್ಯಯಿಸಿಲ್ಲ' ಎಂಬ ಪ್ರಾಮಾಣಿಕ ಮಾತನ್ನಾಡುತಾರೆ. ಅವರು 
ಆಷಾಢಭೂತಿಯಲ್ಲ ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೆ? ಸಾರ್ವಜನಿಕ 
ಬದುಕಿನಲ್ಲಿರುವವರು ಮಾತಿನ ಮಂಟಪ ಕಟ್ಟುತ್ತಲೇ ಮತೊಂದು ಮನೆಯನ್ನೂ 
ನಿರ್ಮಿಸಿಕೊಳ್ಳುವವಗ ನಡುವೆ ಪಂಪಯ್ಯಶೆಟ್ಟರದು ಅಪ್ಪಟ ಆದರ್ಶ ನಡೆ. ಹಾಲಿಗೊಂದು 
ಕಾಸು, ಮೊಸರಿಗೊಂದು ಕಾಸು, ಚಿಕ್ಕಪ್ಪ ಕೊಟ್ಟಿದ್ದು ಚಿಕ್ಕಕಾಸು, ದೊಡ್ಡಪ್ಪ ಕೊಟ್ಟಿದ್ದು 
ದೊಡ್ಡಕಾಸು ಎಂದು ಕಾಸುಕಾಸಿಗೂ ಲೆಕ್ಕ ಬರೆದಿಟ್ಟವರು. ವೃತಿಯಿಂದ ಲೆಕ್ಕಿಗರಾಗಿದ್ದ ಅವರು 
ಸಾರ್ವಜನಿಕ ಬದುಕಿನಲ್ಲೂಅದನ್ನೇ ಮುಂದುವರೆಸುತಿದ್ದಾರೆ! 

ತಮ್ಮ ಕಾರ್ಯಸಾಧನೆಗೆ ಉದ್ದಕ್ಕೂ ಅವರು ನೆಚ್ಚಿದ್ದು ಸಂಘರ್ಷವನ್ನಲ್ಲ 
ಅನುಸಂಧಾನವನ್ನು ವಾದ-ಸಂವಾದ-ಚರ್ಚೆ-ಮಂಥನದ ಮೂಲಕ ಸಮಸ್ಯೆಯ ಸಿಕ್ಕು ಬಿಡಿಸಿ 
ಪರಿಹಾರ ಕಂಡುಕೊಳ್ಳುವಲ್ಲೇ ಅವರ ಆಸಕ್ತಿ ಆದರ್ಶಪ್ರಾಯ ವ್ಯಕ್ತಿಗಳು (ರೋಲ್‌ 
ಮಾಡೆಲ್ಸ್‌) ಯಾರು ಎಂದು ಇಂದಿನ ಯುವ ಜನಾಂಗವನ್ನು ಕೇಳಿದರೆ ಉತರ 
ಗಿಣಿವಾಕ್ಕಿನಂತಿರುತಿದೆ. ಸಿನಿಮಾ-ರಾಜಕಾರಣ-ಕ್ರಿಕೆಟ್‌ ಅಥವಾ ಯಾವುದಾದರೂ ಉದ್ಯಮ 
ಕ್ಷೇತ್ರದ ಗಣ್ಯರೊಬ್ಬರ ಹೆಸರನ್ನು ಉಲ್ಲೇಖಿಸುತಾರೆ. ಇಲ್ಲದಿದ್ದರೆ ಅದೇ ಹಳವಂಡ. 
ಪಠ್ಯಪುಸಕಗಳಲ್ಲಿ ಪಾಠವಾಗಿದ್ದ ಮಹಾಪುರುಷರ ಹೆಸರನ್ನು ಉಸುರಿಬಿಡುತಾರೆ. ನಮ್ಮ 
ನಡುವೆಯೇ ಇರುವ ನಿಜವಾದ ಆದರ್ಶಪ್ರಾಯರನ್ನುಹಾಗೆಂದು ಒಪ್ಪಿಕೊಳ್ಳುವಂತಹ ಪರಿಸರ 
ನಮ್ಮಲ್ಲಿಲ್ಲ ಯೋಚಿಸುವಂತಹ ಸ್ವಂತಬುದ್ಧಿಯನ್ನು ನಮ್ಮ ಶಿಕ್ಷಣ ಕೊಟ್ಟಿಲ್ಲ ಪಂಪಯ್ಯ 
ಶೆಟ್ಟರಂತಹ ಶ್ರೀಸಾಮಾನ್ಯರೂ ವಿಶೇಷ ಸಾಧನೆಯ ಮೂಲಕ ಮಾನ್ಯರಾದವರು ಎಂಬುದನ್ನು 
ಒಪ್ಪಿಕೊಳ್ಳಲು ಹುಸಿ ಪ್ರತಿಷ್ಠೆ ಅಡ್ಡಿಬರುತದೆ. ನಿಂತ ನೆಲ, ಹಿಡಿದ ಹುಡಿ ನಿಗಿನಿಗಿ ಕೆಂಡವಾದರೂ 
ಹೋದೆಡೆಯಲ್ಲೆಲ್ಲಸತತವಾಗಿ ನಾಲ್ಕು ದಶಕಗಳ ಕಾಲ ಕನ್ನಡವನ್ನು ಅರಳಿಸಿದವರು. ಅದಕ್ಕಾಗಿ 
ದಣಿವರಿಯದ ನಿರಂತರ ನಡಿಗೆ. ವೃತ್ತಿಮತ್ತು ಪ್ರವೃತ್ತಿಯನ್ನು ಸಮನಾಗಿ ತೂಗಿಸಿಕೊಂಡವರು. 
ಕುಟುಂಬದ ಹಿತ ಬಲಿಗೊಡದೆ ಸಾರ್ವಜನಿಕ ಬದುಕಿನ ಸ್ವಾಸ್ತ್ಯವನ್ನೂ ಕಾಪಾಡಿದವರು. 
ಯಜು ಮಾರ್ಗದಲ್ಲಿನಡೆದ ಅವರು ಕನ್ನಡದ ವಿಚಾರದಲ್ಲಿಉಗ್ರಪ್ರತಾಪಿಯಲ್ಲ ನಿಜ. ಆದರೆ 
ಅವರದು ಸಹಜ ಕನ್ನಡಾಭಿಮಾನ. ಕರ್ನಾಟಕದ ಆರ್ಯವೈಶ್ಯರ ಮಾತೃಭಾಷೆ ಕನ್ನಡವೇ 
ಹೊರತು ತೆಲುಗಲ್ಲಎಂಬ ವಾದದ ಪ್ರತಿಪಾದಕರಲ್ಲಿಅವರೂ ಒಬ್ಬರು. ತೆಲುಗನ್ನುಸರಿಯಾಗಿ 
ಕಲಿತರೆ ಆದರಲ್ಲಿ ಅನುವರ್ತಿಸಬೇಕಾಗುತ್ತದೆ ಎಂಬಕಾರಣದಿಂದಲೇ ಅದನ್ನು ಕಲಿತಿಲ್ಲಎಂಬ 
ಖಂಡ-ತುಂಡ ನಿಲುವು. ವಿದ್ಯಾರ್ಥಿ ದೆಸೆಯಿಂದಲೇ ಕನ್ನಡಪರ ಹೋರಾಟಗಳಲ್ಲಿ 
ಭಾಗಿಯಾದವರು. ಆದರೆ ಅವರು ಭಾಷಾ ಸಾಮರಸ್ಯಕ್ಕೆ ಎಂದೂ ವ್ಯತಿರಿಕವಾಗಿ ನಿಂತವರಲ್ಲ 
ಭಾಷೆಯನ್ನು ಬೆಳಕಾಗಿ ಪರಿಭಾವಿಸಿದರು, ಬೆಂಕಿಯಂತೆ ಕಂಡವರಲ್ಲ 


18 ಬಿಜ 
ಜು ಕ್ಷರ ಜಾರ್‌ 


ಪಂಪಯ್ಯಶೆಟ್ಟರಿಗೆ 60 ವರ್ಷ ತುಂಬಿದಾಗ 2012ರಲ್ಲಿ ರಾಯಚೂರಿನಲ್ಲಿ ಒಂದು 
ಅರ್ಥಪೂರ್ಣ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಅಂದು ಅಭಿನಂದನಾ 
ನುಡಿಗಳನ್ನಾಡುವ ಅವಕಾಶ ನನ್ನ ಪಾಲಿನದಾಗಿತ್ತು ಸಂಘಟಕ ಮತ್ತು ನುಡಿಚಾರಕ 
ಪಂಪಯ್ಯಶೆಟ್ಟರು ತಮ್ಮ ಹತ್ತು ವರ್ಷಗಳ ಸಾಹಿತ್ಯಪರಿಷತಿನ ಅಧ್ಯಕ್ಷಾವಧಿಯಲ್ಲಿ ಹಲವಾರು 
ಸಮ್ಮೇಳನ ಮತ್ತುಸಮಾವೇಶಗಳನ್ನು ಆಯೋಜಿಸಿ ಅನೇಕ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿದ್ದಾರೆ. 
ಅಂತಹವರು ಇದೀಗ ಮಕ್ಕಳೊಂದಿಗೆ ನೆಲೆಸಲು ಬೆಂಗಳೂರಿಗೆ ಹೊರಟಿದ್ದಾರೆ ಹಾಗಾಗಿ 
ಮಾನವಿ ತಾಲ್ಲೂಕಿನಲ್ಲಿ ಸದ್ಯದಲ್ಲೇ ನಡೆಯಲಿರುವ ಆರನೆಯ ತಾಲ್ಲೂಕು ಕನ್ನಡ ಸಾಹಿತ್ಯ 
ಸಮ್ಮೇಳನದ ಸರ್ವಾಧ್ಯಕ್ಷರನ್ಹಾಗಿ ಅವರನ್ನು ಆಯ್ಕೆಮಾಡಿ ಗೌರವಿಸಬೇಕೆಂದು ಸೂಚಿಸಿದೆ. ನನ್ನ 
ಮಾತು ಮತ್ತು ವಿಚಾರ ಅನಂತರ ತೀವ್ರತೆ ಪಡೆದುಕೊಂಡು 2013ರಲ್ಲಿ ಶೆಟ್ಟರು 
ಸಮ್ಮೇಳನಾಧ್ಯಕ್ಷರಾಗಲು ಕಾರಣವಾದದ್ದುವೈಯಕಿಕವಾಗಿ ನನಗೆ ಅತೀವ ಸಂತಸ ನೀಡಿದೆ. 

ಅವರ ವ್ಯಕಿತ್ವ ರೂಪುಗೊಳ್ಳುವಲ್ಲಿ ಪರಿಸರವೂ ಪ್ರಮುಖ ಪಾತ್ರವಹಿಸಿದೆ. ಜತೆಗೆ 
ರಂಗಕರ್ಮಿಯಾದ ಅವರ ತಂದೆಯ ಪರೋಕ್ಷ ಪ್ರೇರಣೆಯೂ ಉಂಟು. ಬರಪೀಡಿತ 
ರಾಯಚೂರಿನಲ್ಲಿ ಕನ್ನಡದ ಜಲ್ಲು ನಿರಂತರ ಸುರಿಯುವಂತಾಗಲು ಇವರು ಸಹ 
ಕಾರಣರಾದವರು. ಇಡೀ ಬದುಕಿನಲ್ಲಿ ಕನ್ನಡದ ಸಮ್ಮೋಹವೇ ಹೊರತು, ಯಾವುದೇ 
ವ್ಯಾಮೋಹಕ್ಕೆ ವಶವಾದದ್ದಿಲ್ಲ ಒಮ್ಮೆ ಮಾತ್ರ ಕೀರ್ತಿಶನಿಯನ್ನು ಬಯಸಿ ಹಿಂಬಾಲಿಸಿ, 
ಸ್ವಭಾವತಃ ಶಾಂತವಾಗಿದ್ದ ನಿರಾಳವಾಗಿದ್ದ ಮನಸನ್ನು ಪ್ರಕ್ಟುಬ್ಧಗೊಳಿಸಿಕೊಂಡರು. 
ಲಘುವಾಗಿದ್ದ ಗೆಲುವಾಗಿದ್ದ ಮನ ಮುದುಡಿತು, ಬಳಲಿತು, ಸೊರಗಿತು. ಕೀರ್ತಿಶನಿ 
ತೊಲಗಾಚೆ ದೂರ ಎಂದು ಕುವೆಂಪು ಅವರನ್ನು ಅನುಸರಿಸಿದ್ದರೆ ನಿಂತ ಎದೆಗೊಳದಲ್ಲಿ ಚಿಂತೆ 
ಬರೆಯುವಂತಾಗುತಿರಲಿಲ್ಲ ಆದರೂ "ಆಲ್‌ ಈಸ್‌ ವೆಲ್‌' ಎಂದು ಮೂರು ಸಾರಿ ಉಸುರಿ 
ಚೇತರಿಸಿಕೊಂಡು ದೃಢವಾದರು. 

ವೃತ್ತಿಯ ಸಂದರ್ಭದಲ್ಲಿ ಮತ್ತರಕ್ಕೆ ಬಲಿಯಾಗಿ ಅಕಾರಣವಾಗಿ ಅಮಾನತಾಗಿದ್ದ 
ಪ್ರತಿಕೂಲ ಸಂದರ್ಭದಲ್ಲೂ ಎದೆಗುಂದದೆ ಆರ್ಯವೈಶ್ಯ ಸಮಾಜಕ್ಕೆ ಸಂಬಂಧಿಸಿದ 
ಮಾಸಪತ್ರಿಕೆಯೊಂದನ್ನು ಪ್ರಕಟಿಸುವ ಸಲುವಾಗಿ ಕರ್ನಾಟಕದಾದ್ಯಂತ ಸಂಚರಿಸಿ 
ಚಂದಾದಾರರನ್ನು ಸಂಪಾದಿಸಿದರು. ವೈಶ್ಯವಾರ್ತಾ ಬಿತರಗೊಂಡಿದ್ದು ಅಂತಹ ಸಂಕಷ್ಟದ 
ಸಂದರ್ಭದಲ್ಲಿ ಹೊಸ ಕಾರ್ಯವೊಂದರಲ್ಲಿತಮ್ಮನ್ನು ತೊಡಗಿಸಿಕೊಂಡು ವ್ಯಾಕುಲತೆಯನ್ನು 
ಮೆಟ್ಟಿನಿಂತು ಕ್ರಿಯಾಶೀಲತೆ ಮೆರೆದ ಪರಿ ಅನನ್ಯ. ಆಡಳಿತವರ್ಗ ತನ್ನ ಕ್ರಮವನ್ನು 
ಸಮರ್ಥಿಸಿಕೊಳ್ಳಲು ಆಗದೆ ಸೋತು ಶರಣಾಗಿ ಅಮಾನತನ್ನು ಹಿಂದಕ್ಕೆ ಪಡೆಯಿತು. 

ಅವರು ಕನ್ನಡವನ್ನು ನೆಟ್ಟವರಷ್ಟೇ ಅಲ್ಲ ನೀರೆರೆದು ಪೋಷಿಸಿದವರು. ಭಂಜಕ 
ಪ್ರವೃತ್ತಿಯವರಲ್ಲ ಕಟ್ಟುವ ಚಾತುರ್ಯವುಳ್ಳವರು. ಅರವತಾದರೂ ಹದಿನಾರರ ಹುರುಪು. 
ಹಣವನ್ನು ಕನಿಷ್ಠ ಅಗತ್ಯವೆಂದು ಭಾವಿಸಿದರೇ ಹೊರತು ಅದನ್ನು ಮೌಲ್ಯವೆಂದು ಪರಿಗಣಿಸದೆ 


ಕ್ಷರ ಕಣರ 


ಜಾಣರಾದರು. ಹಾಗಾಗಿ ಅವರ ಬದುಕು ಬವಣೆಯ ಮೂಟೆಯಲ್ಲ ಉತ್ಸಾಹದ ಊಟೆ. ಅತಿ 
ಎನ್ನುವುದಕ್ಕೆ ಅವಕಾಶವೇ ಇಲ್ಲದಂತೆ ತಮಗೆ ತಾವೇ ಆರೋಗ್ಯಕರ ಮಿತಿ ಹೇರಿಕೊಂಡವರು. 
ಅದು ಆಹಾರ್ಯವಿರಲಿ, ಸಹಚರ್ಯವಿರಲಿ, ಭಕಿಯಿರಲಿ, ಅನುರಕಿಯಿರಲಿ; ಒಂದು ಗೆರೆ 
ಕೊರೆದು ಅದನ್ನು ದಾಟದವರಲ್ವ ಪಂಪಯ್ಯಶೆಟ್ಟರು ಸಂಯಮದ ಮೂಲಕ ಸಂಬಂಧದ 
ಹೊಸ ಸೇತು ಕಟ್ಟದ ಸಾತ್ತ್ವಿ ಕ ಸ್ವಭಾವದ ಸಂಭಾವಿತ. 


ತ 
ಕೆ. ರಾಜಕುಮಾರ್‌ 
101, ಎರಡನೆಯ ಮಹಡಿ, 
ನಾಲ್ಕನೆಯ ಮುಖ್ಯರಸ್ತೆ ಚಾಮರಾಜಪೇಟೆ, 
ಬೆಂಗಳೂರು-560 018. 
ಸನಿಹವಾಣಿ: 98454 13135. ಭಿತ್ತಿ(ವಾಟ್ಸ್‌ಜ್ಯಪ್‌): 90353 13490 
ಮಿಂಚಂಚೆ : k.rajakumarkannada@gmail.com 


ತತ ನಿಷ ಸಂಘಟನಾ ಚತುರ : ಪಂಪಯ್ಚಶೆಟಿ 
ಜ © ಶ್‌ 


೫೪ ಡಾ. ಅಮರೇಶ ಯತಗಲ್‌ 
ಹೈದರಾಬಾದ್‌ ಕರ್ನಾಟಕದ ಕೃಷ್ಣ ತುಂಗೆಯ ಮಧ್ಯದ ದೋಆಬ್‌ ಪ್ರದೇಶದ 
ಸಂಘಟನಾ ಚತುರ, ಸಾಂಸ್ಕೃತಿಕ ವೀರ, ಕನ್ನಡದ ಕಲಿ, ಕನ್ನಡ ಸೇವಾ ಧುರಂಧರ, ಸ್ನೇಹಮಯಿ, 
ವಿನಯಶೀಲ, ಸಹೃದಯಿ, ಸುಸಂಸ್ಕೃತ, ಸೃಜನಶೀಲ, ಅಜಾತಶತ್ರು, ಸಾಹಿತ್ಯಿಕ ಶಕ್ತಿ 
ಕನಸುಗಾರ ಎಂದೇ ಪ್ರಖ್ಯಾತರಾದ ಎಚ್‌. ಪಂಪಯ್ಯಶೆಟ್ಟಿಅವರು ಕನ್ನಡ ನಾಡು ಕಂಡ ಕನ್ನಡದ 
ಹರಿಕಾರ, ಅಪ್ಪಟ ಕನ್ನಡ ಪ್ರೇಮಿ. ಸಾಹಿತಿಯಾಗದಿದ್ದರೂ ಸಾಹಿತಿಗಳನ್ನು ಬರಹಗಾರರನ್ನು 
ವಿದ್ವಾಂಸರನ್ನು ಸಂಶೋಧಕರನ್ನು ಕಲಾವಿದರನ್ನು ಗೌರವಿಸಿ ಅವರಿಗೆ ಅನೇಕ 
ಸದವಕಾಶಗಳನ್ನು ವೇದಿಕೆಗಳನ್ನು ಕಲ್ಪಿಸಿಕೊಟ್ಟ ಸಮರ್ಥ ಸಂಘಟಕ ಇವರು. ಕನ್ನಡದ 
ಉಳಿವಿಗಾಗಿ ಸದಾ ಕ್ರಿಯಾಶೀಲರಾಗಿ ಅವಿರತವಾಗಿ ಸೇವೆಯನ್ನುಸಲ್ಲಿಸಿದವರು. 
ಸಮಗ್ರ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತಿನ ಮೂಲಕ ಈ 
ನೆಲಕ್ಕೆ ಕೈಲಾದಷ್ಟು ಮಟ್ಟಿಗೆ ಸೇವೆ ಸಲ್ಲಿಸಿದವರು ; ಸಲ್ಲಿಸುತ್ತಿರುವವರು. ಮೂಲತಃ 
ರಾಯಚೂರು ಜಿಲ್ಲೆಯ ಮಾನ್ವಿ ತಾಲ್ಲೂಕಿನ ಉಮಳಿ ಹೊಸೂರು ಗ್ರಾಮದವರಾದ 
ಪಂಪಯ್ಯಶೆಟ್ಟಿಯವರ ತಂದೆ ಹೊಸೂರು ರಾಮಸ್ವಾಮಿಯವರು. ಇವರೋರ್ವ ಖ್ಯಾತ 
ರಂಗಭೂಮಿ ಕಲಾವಿದರು. ರಂಗಭೂಮಿಯ ಸೇವೆಗಾಗಿ ಇಡೀ ಆಸಿಯನ್ನೆಲ್ಲಾ 
ಕಳೆದುಕೊಂಡರೂ ಇವರಿಗೆ ರಂಗಭೂಮಿಯ ಹುಚ್ಚು ಬಿಡಲಿಲ್ಲ ಆದರೆ ನಿಸ್ವಾರ್ಥದಿಂದ 
ಕೂಡಿದ ಇವರ ಕಲಾ ಸೇವೆ ದಾಖಲಾರ್ಹವಾದುದು. ಇಂಥ ಕಲಾಭಿಮಾನದ ಮನೆತನದಲ್ಲಿ 
ಜನಿಸಿದ ಪಂಪಯ್ಯಶೆಟ್ಟರಲ್ಲಿ ಸಾಹಿತ್ಯಾಸಕ್ತಿಯ ಸಂಘಟನಾ ಗುಣವು ತನ್ನಿಂದ ತಾನೇ 
ಮೊಳಕೆಯೊಡೆದಿರಲಿಕ್ಕೆ ಸಾಕು. 
ರಾಯಚೂರು ಜಿಲ್ಲೆಯಲ್ಲಿ ಡಾ. ಎಸ್‌. ರಾಮಕೃಷ್ಣ ವೈದ್ಯರು 1971ರಲ್ಲಿ ಜಿಲ್ಲೆಯ 
ಕನ್ನಡ ಸಾಹಿತ್ಯ ಪರಿಷತಿನ ಪ್ರಥಮ ಅಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯದ ಚಟುವಟಿಕೆಗಳಿಗೆ ಬುನಾದಿ 
ಹಾಕಿದರು. ಆ ಸಂದರ್ಭದಲ್ಲಿವಿದ್ಯಾರ್ಥಿಯಾಗಿದ್ದ ಪಂಪಯ್ಯಶೆಟ್ಟಿ ಅವರನ್ನು ರಾಯಚೂರು 
ಜಿಲ್ಲಾ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸ್ವಯಂ ಸೇವಕ ಸಮಿತಿಯ ಅಧ್ಯಕ್ಷರನ್ನಾಗಿ 
ಮಾಡಿದುದನ್ನು ಇಂದಿಗೂ ಇವರು ನೆನೆಯುತಾರೆ. ಆನಂತರದಲ್ಲಿ ಇವರ ಎದ್ಯಾಗುರು 
ಶಾಂತರಸರು. ಅನಂತರ ಆರ್‌. ಆಂಜನೇಯಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿನ 


ಪಿಕ್ಸಲ್‌ ಣ್‌ 


ಅಧ್ಯಕ್ಷರಾಗಿದ್ದರು. ಆರ್‌. ಆಂಜನೇಯಲು ಅಧ್ಯಕ್ಷರಾಗಿದ್ದಾಗ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ 
ಸಲ್ಲಿಸಿದವರು ಪಂಪಯ್ಯಶೆಟ್ಟಿ ಅವರು. ತದನಂತರದಲ್ಲಿ 1991 ರಲ್ಲಿ ಅರ್ಧ ಅವಧಿಗೆ ಜಿಲ್ಲಾ 
ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಮುಂದೆ 1992ರಲ್ಲಿಜಿಲ್ಲಾ 
ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅನುವಾಯಿತು. ಪ್ರಾರಂಭದಲ್ಲಿ 
ಸುಮಾರು ಎರಡು ದಶಕಗಳ ಕಾಲ ತಮ್ಮಆಪರು ಹಾಗೂ ಸಮಾನಮನಸ್ಕ ಸಾಹಿತ್ಯಿಕ ಹಾಗೂ 
ಸಂಘಟನಾ ಮನಸ್ಸುಳ್ಳ ಗೆಳೆಯರೊಂದಿಗೆ ಕೂಡಿ ಕನ್ನಡ ಬಳಗವನ್ನು ಸಂಘಟಿಸುವುದರ 
ಮೂಲಕ ರಾಯಚೂರಿನಲ್ಲಿ ಒಂಬತ್ತು ದಿನಗಳವರೆಗೆ ನಾಡಹಬ್ಬವನ್ನು ವಿಜೃಂಭಣೆಯಿಂದ 
ಆಚರಿಸಿದ ಕೀರ್ತಿ ಇವರಿಗೆ ಸಲ್ಲುತದೆ. 

ಇಂಥ ಕಾರ್ಯಗಳಿಗೆಲ್ಲಾ ರಾಯಚೂರು ಜಿಲ್ಲೆಯ ಅಂದು ಕೊಪ್ಪಳವೂ ಸೇರಿದಂತೆ 
ಅನೇಕ ಹಿರಿಯ ಸಾಹಿತಿಗಳ, ವಿಚಾರವಾದಿಗಳ, ಗೆಳೆಯರ ಅಪಾರ ಬೆಂಬಲವೇ ಕಾರಣವೆಂದು 
ಇಂದಿಗೂ ಅನೇಕ ಹಿರಿಯರು ಹೇಳುತಿರುತಾರೆ. ಇಂದು ಇಡೀ ರಾಯಚೂರು ಭಾಗದಲ್ಲಿ 
ಅತ್ಯಂತ ಸುವ್ಯವಸ್ಥಿತವಾಗಿ ಸಾಹಿತ್ಯಿಕ ಚಟುವಟಿಕೆಗಳು ನಡೆಯುತಿರುವುದಕ್ಕೆ ನೀರು, ಆಹಾರ 
ನೀಡಿ ಬೆಳೆಸಿದವರು; ಪೋಷಿಸಿದವರು ಪಂಪಯ್ಯಶೆಟ್ಟಿ ಅವರು ಎಂದು ಹೇಳಲು ನನಗೆ 
ಹೆಮ್ಮೆಯೆನ್ನಿಸುತ್ತದೆ. ಯಾವುದೇ ಬೀಜವನ್ನು ನೆಟ್ಟ ತಕ್ಷಣವೇ ಅದರ ಪ್ರತಿಫಲವನ್ನು 
ಬಯಸಲಾಗದು. ಅದು ಮೊಳಕೆಯೊಡೆದು, ಸಸಿಯಾಗಿ, ಮರವಾಗಿ ಆನಂತರ ಹೆಮ್ಮರವಾಗಿ 
ಬೆಳೆದಾಗಲೇ ಅದು ಸಾರ್ಥಕ್ಯವನ್ನು ಪಡೆಯುತ್ತದೆ. ಹಾಗೆಯೇ ಶೆಟ್ಟರು ಹಾಕಿದ ಸಾಹಿತ್ಯದ ಗಟ್ಟಿ 
ಬೀಜ ಇಂದು ಹೆಮ್ಮರವಾಗಿ ರಾಯಚೂರು ಜಿಲ್ಲೆಯ ಅನೇಕರಿಗೆ ನೆರಳನ್ನು ಹಣ್ಣನ್ನು 
ನೀಡುತಿದೆ. 

ಇವರು ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿ ಮೂರು 
ಅವಧಿಗಳ ಕಾಲ (1992-1995, 1995-1998, 1998-2001) ಅತ್ಯಂತ ಕ್ರಿಯಾಶೀಲರಾಗಿ 
ಕಾರ್ಯ ನಿರ್ವಹಿಸಿದವರು. ಇಂದಿಗೂ ಜನಮಾನಸದಲ್ಲಿ ಉಳಿದವರು. ನನ್ನಂಥ ಅನೇಕರನ್ನು 
ಬೆಳೆಸಿದವರು; ಆಶೀರ್ವದಿಸಿದವರು. ನನ್ನ ಮತ್ತುಇವರ ಪರಿಚಯದ ಸಂದರ್ಭವನ್ನು ನಾನು 
ಇಲ್ಲಿಹೇಳಲೇಬೇಕು. ನಾನು ಎದ್ಯಾರ್ಥಿದೆಸೆಯಿಂದಲೇಸಾಹಿತ್ಯ, ಸಂಗೀತ, ಭಾಷಣ, ಪ್ರಬಂಧ 
ಹಾಗೂ ಚರ್ಚೆ ಮುಂತಾದ ಸಹಪಠ್ಯ ಚಟುವಟಿಕೆಗಳೆಡೆಗೆ ವಿಶೇಷ ಒಲವನ್ನು 
ಹೊಂದಿದವನು. ಲಿಂಗಸೂಗೂರಿನ ಒಳಬಳ್ಳಾರಿ ಚನ್ನಬಸವೇಶ್ವರ ಮಹಾವಿದ್ಯಾಲಯದಲ್ಲಿ 
ಬಿ.ಎ ಓದುತ್ತಿದ್ದಾಗ ಈ ಮಹಾವಿದ್ಯಾಲಯದ ಗುರುಗಳೆಲ್ಲಾ ನನ್ನನ್ನು ಪ್ರೋತ್ಸಾಹಿಸಿದವರು; 
ಬೆನ್ನು ತಟ್ಟಿದವರು. ಆ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿನ 
ಅಧ್ಯಕ್ಷರಾಗಿದ್ದವರು ಪಂಪಯ್ಯ ಶೆಟ್ಟಿಯವರು. ಲಿಂಗಸೂಗೂರು ತಾಲ್ಲೂಕಿನ ಕನ್ನಡ ಸಾಹಿತ್ಯ 
ಪರಿಷತಿನ ಅಧ್ಯಕ್ಷರಾಗಿದ್ದವರು ನಮ್ಮ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಪ್ರೊ.ಜಿ.ವಿ. 
ಕೆಂಚನಗುಡ್ಡಗುರುಗಳವರು. ಕೋಶಾಧ್ಯಾಕ್ಷರಾಗಿದ್ದವರು ಇನ್ನೋರ್ವ ಗುರುಗಳಾದ ಪ್ರೊ. ಸಿ. 


3೫ y 
೫ “ಅಕ್ಷರ ಜಾನ್‌ 


ಶರಣಪ್ಪಅವರು. ಗೌರವ ಕಾರ್ಯದರ್ಶಿಗಳಾಗಿದ್ದವರು ವೀರೇಶಸ್‌ದಿ, ಮಸ್ಕಿ ಹಾಗೂ ಇಂದು 
ನಮ್ಮ ಮಧ್ಯೆ ಇಲ್ಲದ ಇನ್ನೋರ್ವ ನನ್ನ ಗುರು ದಿ. ಶ್ರೀ ದೇವಪುತ್ರ ಗೌಡೂರು ಅವರು. 
ಇವರೆಲ್ಲಾ ಪ್ರಾರಂಭದಲ್ಲಿ ಲಿಂಗಸೂಗೂರು ತಾಲ್ಲೂಕಿನಾದ್ಯಂತ ಕನ್ನಡ ಸಾಹಿತ್ಯದ ಪ್ರಸಾರ 
ಕಾರ್ಯವನ್ನು ಕೈಗೊಂಡವರು. 

ಅಂದು ಆಗಾಗ ಸಾಂದರ್ಭಿಕವಾಗಿ ನಮ್ಮ ಕಾಲೇಜಿನಲ್ಲಿ ಅನೇಕ ಸಾಹಿತ್ಯಿಕ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತಿದ್ದರು. ನಾವುಗಳೆಲ್ಲಸ್ವಯಂ ಸೇವಕರಾಗಿ ಈ ಕಾರ್ಯಕ್ರಮಗಳಲ್ಲಿ 
ದುಡಿಯುತಿದ್ದೆವು. ಆ ಕಾರ್ಯಕ್ರಮಗಳಿಗೆ ಪಂಪಯ್ಯ ಶೆಟ್ಟಿಯವರು ತಪ್ಪದೇ ಬರುತಿದ್ದರು. 
ಅಂದು ಇವರಿಂದ ಹೊರಹೊಮ್ಮುತಿದ್ದ ಕನ್ನಡಪರವಾದ ಮಾತುಗಳು ಇನ್ನೂ ನನ್ನ 
ಮಳದಾಳದಿಂದ ಮರೆಯಾಗಿಲ್ಲ ಅಂದು ಇವರು ಮಾತನಾಡಿದ ಮಾತುಗಳು ಇಂತಿವೆ: 
""ನಾಡಿನ ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತುಕನ್ನಡ ಭಾಷೆ ಸಂಸ್ಕೃತಿ, 
ನೆಲ, ಜಲ ಮುಂತಾದವುಗಳೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಅಲ್ಲದೆ 
ಅವುಗಳ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವಂತಹದ್ದು ಇದರ ಮುಖೇನ ಈ ನೆಲದ 
ಶೋಷಿತರ, ರೈತಾಪಿಗಳ, ಕಾರ್ಮಿಕರ, ಶ್ರಮಜೀವಿಗಳ ಇಂಥ ಅನೇಕರ ಆಗು ಹೋಗುಗಳಿಗೆ 
ಸಂದಿಸುವ ಸಾಹಿತ್ಯ ರಚನೆಯಾಗಬೇಕಾದ ತುರ್ತು ಅಗತ್ಯತೆ ಇದೆ. ಅಲ್ಲದೆ ಅಂಥ ಪರಿಸರ 
ನಿರ್ಮಾಣವಾಗಬೇಕು'' ಎನ್ನುತಿದ್ದರು. 

ಹೀಗೆ ನಮ್ಮನ್ನೆಲ್ಲ ಅಭಿಪ್ರೇರಿಸುವ ಇವರ ನುಡಿಗಳು ಅಂದು ನನ್ನಂಥ ಅನೇಕ 
ಯುವಕರು ಸಾಹಿತ್ಯದೆಡೆಗೆ ಆಸಕ್ತಿ ಮೂಡಿಸಿಕೊಳ್ಳಲು ಹಾಗೂ ಸಾಹಿತ್ಯ ಕೃಷಿಮಾಡಲು 
ಕಾರಣವಾಯಿತು. ಅಂದು ಇವರು ಲಿಂಗಸೂಗೂರು ತಾಲ್ಲೂಕಿಗೆ ಯಾವುದೇ ಕಾರ್ಯಕ್ರಮಕ್ಕೆ 
ಬರಲಿ, ನಾನು ನನ್ನ ಸ್ನೇಹಿತರೊಂದಿಗೆ ಅಲ್ಲಿ ಹಾಜರಿರುತಿದ್ದೆನು. ಇವರ ಮಾತುಗಳನ್ನು 
ಆಲಿಸುತಿದ್ದೆನು. ಇವರಿಂದ ಪ್ರೇರಣೆಗೊಳ್ಳುತಿದ್ದೆನು. ಈಗಲೂ ಇವರ ಮಾತುಗಳನ್ನುಕೇಳಲು 
ಉತುಕನಾದವನು. ಕಾರಣ ಅವು ಇವರ ಅನುಭವದ ಕುಲುಮೆಯಿಂದ ಹೊರಹೊಮ್ಮುವ 
ನುಡಿಗಳಾಗಿರುತವೆ. ಆಡಂಬರದ, ಇಲ್ಲವೆ ಯಾರನ್ನಾದರೂ ಒಲಿಸಿಕೊಳ್ಳಬೇಕೆಂಬ, ಅವರಿಂದ 
ಶಹಬ್ಬಾಸ್‌ಗಿರಿ ಪಡೆದುಕೊಳ್ಳಬೇಕೆಂಬ ಜಾಯಮಾನದವರಲ್ಲ ಇವರು. ನಾನು ನನ್ನ 
ಜೀವನದಲ್ಲಿ ಮೆಚ್ಚಿಕೊಂಡ, ಅನುಕರಿಸಿದ, ಮಾರ್ಗದರ್ಶಿಗಳೆಂದು ಒಪ್ಪಿಕೊಂಡ ಕೆಲವೇ ಕೆಲವು 
ವ್ಯಕಿಗಳಲ್ಲಿಇವರೂ ಒಬ್ಬರು ಎಂದು ಹೇಳಲು ನನಗೆ ಎಲ್ಲಿಲ್ಲದ ಹೆಮ್ಮೆಯೆನ್ನಿಸುತದೆ. 

ರಾಯಚೂರಿನ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ಸಹಯೋಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕವಿಗೋಷ್ಠಿ ದಸರಾ ಕವಿಗೋಷ್ಠಿ ಕನ್ನಡ 
ರಾಜ್ಯೋತ್ಸವ ಕವಿಗೋಷ್ಠಿಮುಂತಾದವುಗಳನ್ನು ಹಮ್ಮಿಕೊಳ್ಳಲಾಗುತಿತ್ತು ಆಗ ಪಂಪಯ್ಯಶೆಟ್ಟಿ 
ಅವರು ತಮ್ಮ ಸ್ವಹಸಾಕ್ಷರದಿಂದಲೇ ನನಗೆ ಪತ್ರವನ್ನು ಬರೆಯುತ್ತಿದ್ದರು. ""ನಿಮ್ಮನ್ನು 
ಕವಿಗೋಷ್ಠಿಗೆ ಆಯ್ಕೆ ಮಾಡಲಾಗಿದೆ. ಈ ಕವಿಗೋಷ್ಠಿಯಲ್ಲಿಭಾಗವಹಿಸಿ ಕವನ ವಾಚಿಸಬೇಕು'' 


ಪಿಕ್ಸಲ್‌ ಜಾಡಿನ“ 


ಎಂದು. ಆಗ ಪತ್ರ ಬಂದಾಗ ನನಗಾಗುತ್ತಿದ್ದ ಆನಂದ ಅಷ್ಠಿಷಲ್ಪ ಅನೇಕರಿಗೆ ತೋರಿಸಿ 
ಖುಷಿಪಡುತಿದ್ದೆ. ಆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಕವನ ವಾಚಿಸಿದ ಮೇಲೆ ಇವರು ನನ್ನ 
ಕುರಿತು ಅನೇಕ ಸಲ ಪ್ರೋತ್ಸಾಹದ ಮಾತುಗಳನ್ನಾಡಿದ್ದುಂಟು. ಆ ಪ್ರೋತ್ಸಾಹದ ನುಡಿಗಳೇ 
ಮುಂದೆ ನನ್ನಜೀವನಕ್ಕೆ ಮಾರ್ಗದರ್ಶಿಯಾದವು; ಭರವಸೆಯನ್ನು ಮೂಡಿಸಿದವು. 
ಇವರು ತಮ್ಮ ಅವಧಿಯಲ್ಲಿ ರಾಯಚೂರು ಜಿಲ್ಲೆಯಾದ್ಯಾಂತ ಕನ್ನಡ ಕಂಪನ್ನು 
ಹರಡಿದವರು. ಹಳ್ಳಿ ಹಳ್ಳಿಗೂ ಕನ್ನಡ ಸಾಹಿತ್ಯ ಪರಿಷತನ್ನು ಕೊಂಡೊಯ್ದವರು ಎಂಬ ಕೀರ್ತಿಗೆ 
ಭಾಜನರಾದವರು. ಗ್ರಾಮೀಣ ಭಾಗದವರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ 
ಸದಸ್ಯರನ್ನಾಗಿ ಮಾಡಿದವರು. ದತ್ತಿದಾನಿಗಳಿಂದ ದತ್ತಿಯನ್ನು ಕೂಡಿಸಿ ಕನ್ನಡ ಸಾಹಿತ್ಯ 
ಪರಿಷತನ್ನು ಆರ್ಥಿಕವಾಗಿ ಬಲಪಡಿಸಿದವರು. ಇವರ ಅವಧಿಯಲ್ಲಿಸುಮಾರು ಹತಕ್ಕಿಂತ ಹೆಚ್ಚು 
ದತ್ತಿಗಳನ್ನು ಸಂಗ್ರಹಿಸಿ, ದತ್ತಿದಾನಿಗಳು ಬಯಸಿದ ಸ್ಥಳಗಳಲ್ಲಿ ದತ್ತಿ ಉಪನ್ಯಾಸಗಳನ್ನು 
ಏರ್ಪಡಿಸಿದವರು. ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಮತ್ತುನವೆಂಬರ್‌ ತಿಂಗಳಿನಲ್ಲಿ ಕನ್ನಡ 
ರಾಜ್ಯೋತ್ಸವದ ನಿಮಿತ್ತ ಹಮ್ಮಿಕೊಳ್ಳುತ್ತಿದ್ದ ಕಾರ್ಯಕ್ರಮಗಳನ್ನು ಗ್ರಾಮೀಣ ಭಾಗದಲ್ಲಿ 
ಆಯೋಜಿಸುತಿದ್ದರು. ಅನೇಕ ಪ್ರತಿಭಾವಂತ ಬರಹಗಾರರನ್ನೂ ಪ್ರೋತ್ಸಾಹಿಸುತ್ತ ಅವರಿಗಾಗಿ 
ಕಥಾಕಾವ್ಯ ಕಮ್ಮಟಗಳನ್ನು ಏರ್ಪಡಿಸಿದವರು. ಅವುಗಳಲ್ಲೆಲ್ಲ ನನ್ನ ಸ್ನೇಹಿತರು ಮತ್ತು ನಾನು 
ಭಾಗವಹಿಸುತ್ತಿದ್ದೆವು. ಹೀಗೆ ಬಿಡುವಿಲ್ಲದೆ ಜಿಲ್ಲೆಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳುವುದರ ಮೂಲಕ ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಕುರಿತು ಚಿಂತನಮಂಥನ 
ನಡೆಸಿದವರು. ನಾನು ಬಹುತೇಕ ಇವರು ಹಮ್ಮಿಕೊಂಡ ಕೆಲವು ಕಾರ್ಯಕ್ರಮಗಳನ್ನು ಕಣ್ಣಾರೆ 
ನೋಡಿದವನು. 
ಅವಿಭಾಜಿತ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿನ ವತಿಯಿಂದ ಕೊಪ್ಪಳದಲ್ಲಿ 
ಅರವತೆರಡನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಿಂದ 
ನಡೆಸಿದವರು. ರಾಯಚೂರಿನಲ್ಲಿ ಎರಡನೆಯ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ 
ಸಮ್ಮೇಳನ, ಸಿಂಧನೂರಿನಲ್ಲಿ ರಾಯಚೂರು ಜಿಲ್ಲಾಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ, 
ರಾಯಚೂರಿನಲ್ಲಿರಾಯಚೂರು ಜಿಲ್ಲಾ ನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ (ಆಗಸ್ಟ್‌ 30 
ಮತ್ತು31, 1997), ಲಿಂಗಸೂಗೂರಿನಲ್ಲಿ ರಾಯಚೂರು ಜಿಲ್ಲಾಐದನೆಯ ಕನ್ನಡ ಸಾಹಿತ್ಯ 
ಸಮ್ಮೇಳನ (ಫೆಬ್ರವರಿ 7 ಮತ್ತು 8, 1999), ರಾಯಚೂರಿನಲ್ಲಿ ಜನವರಿ 1995ರಲ್ಲಿ 
ಮೊಟ್ಟಮೊದಲ ಬಾರಿಗೆ ರಾಯಚೂರು ಜಿಲ್ಲಾ ಪ್ರಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನ, 
1998ರಲ್ಲಿ ರಾಯಚೂರು ಜಿಲ್ಲಾ ಎರಡನೆಯ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು 
ಆಯೋಜಿಸಿದವರು. ಹೀಗೆ ಇವರ ಅವಧಿಯಲ್ಲಿಐದು ಜಿಲ್ಲಾಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು 
ನಡೆಸಿರುವುದು ಒಂದು ದಾಖಲೆ. ಸಂಪರ್ಕ ಮಾಧ್ಯಮಗಳ ಕೊರತೆಯ ಆ ಸಂದರ್ಭದಲ್ಲಿ 
ಇವರು ಮಾಡಿದ ಕಾರ್ಯ ಸಾಹಸ. ಅಲ್ಲದೇ ಜಿಲ್ಲೆಯ ಎಲ್ಲಾತಾಲ್ಲುಕುಗಳಲ್ಲಿತಾಲ್ಲೂಕು ಸಾಹಿತ್ಯ 


24 1 
_24 |] ುಕ್ಸಲ್‌ ಇಕಾಣಿವ- 


ಸಮ್ಮೇಳನಗಳು ನಡೆಯುವಂತೆ ನೋಡಿಕೊಂಡಿರುವಲ್ಲಿ ಇವರ ಅಪಾರವಾದ ಶ್ರಮವಿದೆ. 
ಹೀಗಾಗಿ ಆ ಸಂದರ್ಭದಲ್ಲಿ ""ರಾಯಚೂರು ಕನ್ನಡ ಸಾಹಿತ್ಯ ಪರಿಷತ್ತೆಂದರೆ ಪಂಪಯ್ಯ ಶೆಟ್ಟಿ 
ಪಂಪಯ್ಯ ಶೆಟ್ಟಿಯವರೆಂದರೆ ಕನ್ನಡ ಸಾಹಿತ್ಯ ಪರಿಷತು]' ಎನ್ನುವಪ್ಪರಮಟ್ಟಿಗೆ ಜನಪ್ರಿಯವಾದ 
ಮಾತೊಂದಿತ್ತು 

ಸಮಾಜವಾದಿ ಸಿದ್ದಾಂತದ ಪಂಪಯ್ಯಶೆಟ್ಟಿಯವರು ಸಾದಾ ಪ್ಯಾಂಟು, ಜುಬ್ಬು, 
ಹೆಗಲಿಗೊಂದು ನೇತಾಡುವ ಖಾದಿ ಚೀಲವನ್ನು ಹಾಕಿಕೊಂಡು ಹಳ್ಳಿ, ಹೋಬಳಿ, ನಗರ, 
ಪಟ್ಟಣಗಳನ್ನು ಹಾಗೂ ಸಂಘಸಂಸ್ಥೆಗಳನ್ನು ಸುತ್ತಿ ಅವರೊಂದಿಗೆ ಬೆರೆತು ಕಾರ್ಯಕ್ರಮಗಳನ್ನು 
ಸಂಘಟಿಸುತ್ತಿದ್ದರು. ಇವರ ಸರಳತೆ ಮತ್ತು ನಿಸ್ವಾರ್ಥ ಸೇವೆಯನ್ನು ಕಂಡು ಕನ್ನಡದ 
ಮಹಾಜನತೆ ಇವರಿಗೆ ಅಪಾರ ಗೌರವವನ್ನು ನೀಡುತ್ತಿದ್ದರು. ಇಂದಿಗೂ ನೀಡುತಾರೆ. 
ರಾಯಚೂರು ಜಿಲ್ಲೆಯಲ್ಲಿಸಾಮಾಜಿಕ, ಶೈಕ್ಷಣಿಕ, ಆಡಳಿತ, ಕಲೆ, ಸಾಹಿತ್ಯ, ವಿಜ್ಞಾನ, ಕೃಷಿ ಹೀಗೆ 
ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ; ಎಲೆಮರೆಯ ಕಾಯಿಯಂತೆ ಬದುಕಿದ ಪ್ರತಿಭೆಗಳನ್ನು 
ಗುರುತಿಸು ತಿದ್ದರು; ಗೌರವಿಸುತ್ತಿದ್ದರು. ಹಾಗೂ ಕನ್ನಡ ಭಾಷೆಯಲ್ಲಿ ಜಿಲ್ಲೆಯಲ್ಲಿಯೇ ಅತೀ 
ಹೆಚ್ಚುಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನುಪ್ರತಿವರ್ಷ ಸನ್ನಾನಿಸುತಿದ್ದರು. ಇದು ಶೆಟ್ಟರು ಈ 
ನೆಲಕ್ಕೆ ಸೇವೆ ಸಲ್ಲಿಸಿದವರನ್ನು ಗೌರವಿಸುವ ಗುಣವುಳ್ಳವರಾ ಗಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿದೆ. 
ಇವರು ಹಮ್ಮಿಕೊಂಡ ಇಂಥ ಕಾರ್ಯಕ್ರಮಗಳಿಗೆ ಲೆಕ್ಕವಿಲ್ಲ 

ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರನ್ನು ಸಮಾನದೃಷ್ಟಿಕೋನದಿಂದ 
ಕಾಣುವವರು. ಸಣ್ಣವರೊಂದಿಗೆ ಸಣ್ಣವರಾಗಿ, ದೊಡ್ಡವರೊಂದಿಗೆ ದೊಡ್ಡವರಾಗಿ ಬೆರೆತು 
ಎಲ್ಲರೊಳಗೊಂದಾಗುವ ಶುದ್ದ ಅಂತಣರುಣಿ ಇವರು. ಜನತೆಯೊಂದಿಗೆ ಬೆರೆಯುವ, 
ಮಾತನಾಡುವ ಇವರ ಮಾತುಗಳು ಅವರನ್ನೆಲ್ಲಾ ಆತ್ಲೀಯರನ್ನಾಗಿಸುತಿದ್ದವು. ಹೀಗಾಗಿ 
ಜಿಲ್ಲೆಯಾದ್ಯಂತ ಎಲ್ಲರಿಗೂ ಇವರು ಚಿರಪರಿಚಿತರಾದರು. ಇವರದು ಒಂದೇ ಮಾತು. 
ಮುಖನೋಡಿ ಮೊಳಹಾಕುವ ಜಾಯಮಾನದವರಲ್ಲ ಅತ್ಯಂತ ನೇರ ನಡೆನುಡಿಯವರು, 
ಅಷ್ಟೇ ಸರಳತೆಯ ಸಾಕಾರಮೂರ್ತಿ. ಹೀಗಾಗಿ ಇವರ ವರ್ತನೆ ಪ್ರತಿಯೊಬ್ಬರಿಗೂ 
ಹಿಡಿಸುತಿತ್ತು 

ಅಂದು ಕರ್ನಾಟಕ ಸರಕಾರದಿಂದ ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತಿನಿಂದ 
ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಯಾವುದೇ ಆರ್ಥಿಕ ಸಹಾಯ ಇರಲಿಲ್ಲ, ಅಂಥ ಸಂದರ್ಭದಲ್ಲಿ 
ಜಿಲ್ಲೆಯ ರಾಜಕಾರಣಿಗಳೊಂದಿಗೆ, ಪ್ರಜ್ಞಾವಂತರೊಂದಿಗೆ, ಆರ್ಥಿಕ ಸ್ಥಿತಿವಂತರೊಂದಿಗೆ 
ಮತ್ತು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿ ಹಾಗೂ ಆಯಾ ತಾಲ್ಲೂಕಾ ಆಡಳಿತದೊಂದಿಗೆ 
ಉತಮ ಸಂಪರ್ಕವನ್ನುಹೊಂದಿ, ಅವರ ಸಹಾಯ ಹಾಗೂ ನಿರಂತರವಾದ ಪ್ರೋತ್ಸಾಹದಿಂದ 
ಕನ್ನಡಪರ ಕಾರ್ಯಕ್ರಮಗಳನ್ನು ಸಾಹಿತ್ಯ ಸಮ್ಮೇಳನಗಳನ್ನು ಅತ್ಯುತ್ತಮ ರೀತಿಯಲ್ಲಿ 
ಆಯೋಜಿಸುತ್ತಿದ್ದರು. ಇವರು ಹಮ್ಮಿಕೊಂಡ ಕಾರ್ಯಕ್ರಮಗಳಲ್ಲಿ ಎಂದೂ ಅಶಿಸ್ತು ಕಂಡು 


ಬಿಕ್ಷರ್‌ ಉಾಜಿದ್‌ 


ಬರಲಿಲ್ಲ ಎಲ್ಲವೂ ಒಂದಕ್ಕಿಂತ ಒಂದು ಮಿಗಿಲು ಎಂಬಂತೆ ಅದ್ಧೂರಿಯಿಂದ ನಡೆದವು. 
ಏಕೆಂದರೆ ಇವರು ಆ ಕಾರ್ಯಕ್ರಮಗಳಿಗಾಗಿ ಮಾಡುತಿದ್ದ ಪೂರ್ವತಯಾರಿ, ಯೋಜನೆ 
ಮೆಚ್ಚುವಂಥಹದ್ದು ಅದು ವಾರಗಟ್ಟಲೇ ನಡೆಯುತಿತ್ತು ಇದೇ ಇವರ ಕಾರ್ಯಕ್ರಮಗಳ ಯಶಸಿನ 
ಗುಟ್ಟು 

ರಾಯಚೂರು ಜಿಲ್ಲೆಯಾದ್ಯಂತ ಯಾವುದೇ ಸ್ಥಳದಲ್ಲಿ ಕಾರ್ಯಕ್ರಮಗಳನ್ನು 
ಕವಿಗೋಷ್ಠಿಗಳನ್ನು ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಿ ಅಲ್ಲಿಗೆ ಇವರು ಎರಡುಮೂರು ಸಲ 
ಹೋಗಿ, ಅಲ್ಲಿಯ ಸ್ಥಳ, ಜನರ ಸಹಕಾರ ಮುಂತಾದವುಗಳನ್ನು ಪರೀಶೀಲಿಸುತಿದ್ದರು. ಆ 
ಊರಿನ, ಸ್ಥಳದಲ್ಲಿಯ ಪ್ರಮುಖರೊಂದಿಗೆ ಚರ್ಚೆಮಾಡಿ ಅವರ ಇಚ್ಛೆಯಂತೆ ಕಾರ್ಯಕ್ರಮ 
ಗಳನ್ನು ಹಮ್ಮಿಕೊಳ್ಳುತಿದ್ದರು. ಆ ಸಮಯದಲ್ಲಿ ತಮಗೆ ಬೆನ್ನುತಟ್ಟಿ ಪ್ರೋತ್ಸಾಹಿಸಿದವರನ್ನು 
ಇವರು ಇಂದಿಗೂ ನೆನೆಯುತಾರೆ. ಹೀಗಾಗಿ ಇವರ ಪ್ರತಿಯೊಂದು ಕಾರ್ಯಕ್ರಮವೂ ಅತ್ಯಂತ 
ವ್ಯವಸ್ಥಿತವಾಗಿ ಸಂಘಟಿಸಲ್ಪಡುತಿತ್ತು ಒಬ್ಬ ವೈರಿಯೂ ನಾಚಿಕೊಳ್ಳುವ, ತಲೆಬಾಗುವ, 
ಪ್ರೇರಣೆಗೊಳ್ಳುವ ರೀತಿಯಲ್ಲಿ ಅತ್ಯಂತ ಶಿಸಿನಿಂದ, ಅಚ್ಚುಕಟ್ಟುತನದಿಂದ ಯಶಸ್ವಿಗೊಳಿಸು 
ತ್ತಿದ್ದರು. ಇದು ಇವರ ಸಂಘಟನಾ ಶಕ್ತಿಗೆ ಸಾಕ್ಷಿಯಾಗಿದೆ. ಬಹುಮುಖಿ ವ್ಯಕಿತ್ವದ 
ದ್ಯೋತಕವಾಗಿದೆ. 

ರಾಯಚೂರಿನ ಅಕ್ಕಪಕ್ಕದ ಹಳ್ಳಿಗಳನ್ನು ಅದರಲ್ಲೂ ಆಂಧ್ರದ ಗಡಿಭಾಗದಲ್ಲಿಕನ್ನಡದ 
ಸ್ಥಿತಿಯು ಚಿಂತಾಜನಕ. ಇಂದಿಗೂ ಈ ಸಮಸ್ಯೆ ಇದ್ದೇ ಇದೆ. ಹೀಗಾಗಿ ಆ ಭಾಗದಲ್ಲಿಕನ್ನಡವನ್ನು 
ಉಳಿಸುವ, ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಗಡಿನಾಡು ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. 
ಗಡಿನಾಡು ಕನ್ನಡಿಗರ ಪ್ರತಿಯೊಂದು ಸಮಸ್ಯೆಗೂ ಸಂದಿಸುತ್ತಿದ್ದರು. ಗಡಿನಾಡ ಕನ್ನಡ 
ಕಾರ್ಯಕ್ರಮಗಳ ಮುಖೇನ ಅವರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದರು. ಅಲ್ಲದೇ ಅವರು 
ಎದುರಿಸುತಿದ್ದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಮಸ್ಯೆಗಳನ್ನು 
ಪರಿಹರಿಸುವ ಮೂಲಕ ಅವರಲ್ಲಿ ತಿಳುವಳಿಕೆಯನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದರು. ಇದಕ್ಕೆ 
ಸಂಬಂಧಿಸಿ ದಂತೆ 1995ರಲ್ಲಿ ರಾಯಚೂರಿನ ಗಡಿ ಭಾಗವಾದ ಕೃಷ್ಣಾದಲ್ಲಿ ಗಡಿನಾಡ 
ಸಮ್ಮೇಳನ, ಜಾನಪದ ಸಮ್ಮೇಳನ ಹಾಗೂ 1997ರಲ್ಲಿ ಮಂತ್ರಾಲಯ ಶ್ರೀಕ್ಷೇತ್ರದಲ್ಲಿಎರಡನೆಯ 
ಗಡಿನಾಡು ಸಮ್ಮೇಳನಗಳನ್ನು ಹಮ್ಮಿಕೊಂಡಿದ್ದರು. 

ಇವರ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತಿನಿಂದ ಪ್ರಕಟವಾದ ಅನೇಕ ಮೌಲಿಕ 
ಕೃತಿಗಳು ಆಕರ ಗ್ರಂಥಗಳಾಗಿವೆ. ಇವರ ಗೌರವ ಸಂಪಾದಕತ್ವದಲ್ಲಿ ಲೋಕಾರ್ಪಣೆಗೊಂಡ 
"ಬಿಸಿಲ ಹನಿಗಳು' ಹೈದರಾಬಾದ್‌ ಕರ್ನಾಟಕದ ಪ್ರಾತಿನಿಧಿಕ ಬ ಹತ್‌ ಕಥಾ ಸಂಕಲನವಾಗಿದೆ. 
"ಒರೆಗಲ್ಲು ಜಿಲ್ಲಾಯುವ ಬರಹಗಾರರ ಪ್ರಾತಿನಿಧಿಕ ಕಥಾಸಂಕಲನ. "ರಾಯಚೂರು ಜಿಲ್ಲೆಯ 
ಅನುಭಾವಿ ಕವಿಗಳು', "ನವರಂಗ', "ಕಥಾಕವನ' ಹಾಗೂ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ತಾಲ್ಲೂಕಾ 
ಸಾಹಿತ್ಯ ಸಮ್ಮೇಳನಗಳ ಸಂದರ್ಭದಲ್ಲಿ ಹೊರತಂದ ಸ್ಮರಣ ಸಂಚಿಕೆಗಳು, ಬೆಳ್ಳಿಹಬ್ಬದ 


ಬ 


ಸ್ಥರಣೆಗಾಗಿ ಜಿಲ್ಲೆಯ ಹಿರಿಯ ಸಾಹಿತಿಗಳ ಭಾವಚಿತ್ರಗಳು ಹಾಗೂ ಇಟಗಿ ದೇವಾಲಯವಿರುವ 
ಕ್ಯಾಲೆಂಡರ್‌ ಮುಂತಾದ ಪ್ರಕಟಣೆಗಳು ಇವರ ಸಾಹಿತ್ಯಿಕ ಪ್ರಚಾರದ ಹೆಜ್ಜೆ ಗುರುತುಗಳಾಗಿವೆ. 
ಸಾಹಿತ್ಯ ಯಾತ್ರೆಯಂತಹ ಕಾರ್ಯಕ್ರಮಗಳಲ್ಲಿ ಪುಸಕಗಳನ್ನು ಕಡಿಮೆ ಬೆಲೆಗೆ ಮಾರಾಟ 
ಮಾಡುವುದರ ಮೂಲಕ ಜನಸಾಮಾನ್ಯರಿಗೆ ಸಾಹಿತ್ಯದ ರಸದೌತಣವನ್ನು 
ಉಣಬಡಿಸಿದವರು. ರಾಯಚೂರು ಜಿಲ್ಲೆಗೆ ಹೊಸ ಆಯಾಮವನ್ನುಕಲ್ಪಿಸಿಕೊಟ್ಟವರು. 

ಇವರು ಮೂಲತಃ ಮಾನ್ವಿ ತಾಲ್ಲೂಕಿನವರಾಗಿರುವುದರಿಂದ ಜೂನ್‌, 8, 
2013ರಂದು ಮಾನ್ವಿಯಲ್ಲಿನಡೆದ ಮಾನ್ವಿ ತಾಲ್ಲೂಕು ಆರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ 
ಸರ್ವಾಧ್ಯಕ್ಕರನ್ನಾಗಿ ಇಡೀ ಜಿಲ್ಲೆಯ ಅಭಿಮಾನಿಗಳು ಇವರನ್ನು ಆಯ್ಕೆಮಾಡಿದ್ದರು. ಆಗ ಇಡೀ 
ಮಾನ್ವಿಯ ಜನತೆಗೆ ಖುಷಿಯೋ ಖುಷಿ. ಈ ಗೌರವವು ಇವರು ಕನ್ನಡಮ್ಮನ ಸೇವೆಗಾಗಿ 
ದುಡಿದ ಪ್ರತಿಫಲ. ಆ ಸಂದರ್ಭದಲ್ಲಿನನಗೂ ಸಮ್ಮೇಳನದಲ್ಲಿ "ಮಾನ್ವಿ ತಾಲ್ಲೂಕಿನ ಇತಿಹಾಸ' 
ಕುರಿತಾಗಿ ಪ್ರಬಂಧವನ್ನು ಮಂಡಿಸಲು ಅವಕಾಶ ನೀಡಿದ್ದರು. ಅಂದು ಇವರು ಸರ್ವಾಧ್ಯಕ್ಷರ 
ಸ್ಥಾನದಿಂದ ಅನಂತಮುಖಿಯಾಗಿ ಮಾತನಾಡಿದ ಮಾತುಗಳು ಇಂದಿಗೂ ನಾನು ಮರೆತಿಲ್ಲ 
ಅವು ಇವರ ಕನ್ನಡದ ಕಳಕಳಿಯನ್ನು ಪ್ರಸುತಪಡಿಸಿದವು. 

ಕನ್ನಡ ಮಾಧ್ಯಮ ಶಾಲೆಗಳ ಕುರಿತಾಗಿ ಮಾತನಾಡುವಾಗ “ಶಿಕ್ಷಣದ ವ್ಯಾಪಾರೀಕರಣ 
ವನ್ನು ಧಿಕ್ಕರಿಸೋಣ, ಕನ್ನಡ ಶಾಲೆಯಲ್ಲಿ ಕಲಿತವರೂ ಜಾಣರೆ. ಅವರನ್ನು ಹಾಗೂ ಅಂಥ ಶಿಕ್ಷಣ 
ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಮುಂದಾಗೋಣ'' ಎಂದು ಕರೆ ನೀಡಿದರು. ಅಲ್ಲದೇ 
ಮುಂದುವರೆದು ""ಹೈದರಾಬಾದ್‌ ಕರ್ನಾಟಕ ಭಾಗಕ್ಕೆ ಕಲಂ 371ರ ಲಾಭ ದೊರಕಲಿ. ಈ 
ಭಾಗ ರಾಜಕೀಯವಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸರ್ವತೋಮುಖ 
ಅಭಿವ ೃದ್ದಿಯನ್ನು ಸಾಧಿಸಲಿ. ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರ 
ಗಮನಹರಿಸಲಿ” ಎಂದು ಮುಂತಾಗಿ ಹೇಳಿದ ಕಿವಿ ಮಾತುಗಳು, ಸರ್ಕಾರಕ್ಕೆ 
ಸಲಹೆಗಳಂತಿದ್ದವು. ಆಂಧ್ರಪ್ರದೇಶದಲ್ಲಿರುವ ಕನ್ನಡ ಶಾಲೆಗಳ ಪರಿಸ್ಥಿತಿಯ ಕುರಿತಾದ ಇವರ 
ಮಾತುಗಳು ಮನ ಕಲಕುವಂತಿದ್ದವು. "ಮಠ ಮಂದಿರಗಳಿಗೆ ಸಾವಿರಾರು ಕೋಟ ಖರ್ಚು 
ಮಾಡುವ ಸರ್ಕಾರ ಆಂಧ್ರಪ್ರದೇಶದಲ್ಲಿರುವ ಕನ್ನಡದ ಮಕ್ಕಳ ಶಿಕ್ಷಣಕ್ಕೆ ಉಚಿತ ಪಠ್ಯಪುಸ] 
ವಿತರಿಸುವಂತಾಗಲಿ'' ಎಂಬ ಇವರ ನೇರ ನುಡಿ, ಅಲ್ಲದೇ ತುಂಗಭದ್ರೆಯ ಜಲಾಶಯದ 
ನಿರ್ಲಕ್ಷ್ಯ, ಪುಸಕ ಪ್ರಕಾಶನದಲ್ಲಿನ ಲೋಪ ಮತ್ತುಮಾರಾಟದ ವ್ಯವಸ್ಥೆ ಮುಂತಾದ ವಿಷಯಗಳ 
ಕುರಿತಾಗಿ ಇವರಾಡಿದ ಮಾತುಗಳು ನೆರೆದಿದ್ದಮಹಾಜನತೆಯ ಗಮನ ಸೆಳೆದವು. ಈ ಭಾಷಣ 
ಇಡೀ ಸಮ್ಮೇಳನದಲ್ಲಿ ಚರ್ಚಿಸಲಡಬೇಕಾದ ಹಾಗೂ ಒಂದು ಸಮ್ಮೇಳನದಲ್ಲಿ ಚರ್ಚಿಸ 
ಬೇಕಾದ; ಮಂಡಿತವಾಗಬೇಕಾದ ಅಂಶಗಳಿಗೆ ನಾಂದಿ ಹಾಗೂ ದಿಕೂಚಿಯಂತಿತ್ತು ಇಂತಹ 
ಪ್ರೇರಣಾತ್ಮಕ ವಿಚಾರ ಪಂಪಯ್ಯಶೆಟ್ಟಿಯವರಿಂದ ಹೊರಬರಲು ಮುಖ್ಯವಾದ ಕಾರಣ ಅವರ 
ಕನ್ನಡ ಸಾಹಿತ್ಯ ಸಂಘಟನೆಯ ಅನುಭವ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ 


A ಕಾ 


ಅಷ್ಟೇ ಅಲ್ಲ ಸೃಜನಶೀಲ ಮನಸ್ಸಿನ ಇವರ ಸೇವೆ "ಆರ್ಯವೈಶ್ಯ' ಜನಾಂಗಕ್ಕೂ 
ಸಂದಿದೆ. ಆ ಮೂಲಕ ಹುಟ್ಟಿ ಬೆಳೆದ ತಮ್ಮ ಸಮುದಾಯದ ಯಣವನ್ನು ತೀರಿಸಲು 
ಪ್ರಯತ್ನಿಸಿದ್ದಾರೆ. ತಮ್ಮ ಜನಾಂಗದ ಒಗ್ಗಟ್ಟಿಗಾಗಿ; ಅಭಿವ ೃದ್ದಿಗಾಗಿಯೂ ಶ್ರಮಿಸಿದ್ದಾರೆ. 
ನಾನಂತೂ ಇವರ 'ವೈಶ್ಯವಾರ್ತಾ' ಪತ್ರಿಕೆಯನ್ನು ನೋಡಿ ಖುಷಿಪಟ್ಟವನು. “ವೈಶ್ಯ ಜನಾಂಗ 
ತನ್ನದೇ ಚರಿತ್ರೆ, ಸಾಹಿತ್ಯ, ಸಂಸ್ಕೃತಿಯನ್ನು ಹೊಂದಿದೆ ಎಂಬುದನ್ನು ಅರುಹುವ ಹಾಗೂ ಆ 
ಕುರಿತಾದ ವೈವಿಧ್ಯಮಯ ವಿಷಯಗಳನ್ನು ಒಳೆಗೊಂಡ ಈ ಪತ್ರಿಕೆಯು ಉಳಿದೆಲ್ಲಾ 
ಸಮುದಾಯಗಳ ಪತ್ರಿಕೆಗಳಿಗೆ ಮಾದರಿ'' ಎಂದು, ನಾನು ಅಂದು ಇವರೊಂದಿಗೆ 
ಮಾತನಾಡಿದ್ದೆ ಆಗ ಇವರು “ಇದೇನೂ ದೊಡ್ಡದಲ್ಲ ನಮ್ಮ ಸಮುದಾಯಕ್ಕೊಂದು 
ಅಳಿಲುಸೇವೆ ಅಷ್ಟೇ. ಜೀವನದಲ್ಲಿ ಸಮಾಜದ ಯಣವನ್ನು ಎಷ್ಟು ಜನ್ನವೆತ್ತಿದರೂ 
ತೀರಿಸಲಿಕ್ಕಾಗದು'' ಎಂದಿದ್ದರು. ಹೀಗೆ ಇಂಥ ಅನೇಕ ಸ ೃಜನಾತ್ಗಕವಾದ ಮತ್ತು 
ದಾಖಲಾತ್ಮಕವಾದ ಕಾರ್ಯಗಳನ್ನು ಇವರು ಜೀವನದುದ್ದಕ್ಕೂ ಮಾಡಿಕೊಂಡೇ ಬಂದಿದ್ದಾರೆ. ಇದು 
ಇವರ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ. ಇವರ ಸಂಘಟನಾ ಶಕ್ತಿಯನ್ನು ಮೆಚ್ಚಿ ವಿಶ್ವೇಶ್ವರಯ್ಯ 
ಪ್ರಶಸಿಗಳಂತಹ ಅನೇಕ ಪ್ರಶಸ್ತಿ ಗೌರವ ಸನ್ಮಾನಗಳು ಇವರಿಗೆ ಸಂದಿವೆ. ಆದರೆ ಇವರು 
ಎಂದೂ ಪ್ರಶಸಿಗೌರವಗಳ ಬೆನ್ನೂ ಹತ್ತಿದವರಲ್ಲ .ಆದರೆ ಅವುಗಳೇ ಇವರನ್ನು 
ಹುಡುಕಿಕೊಂಡು ಬಂದಿವೆ. 

ಪರಿಶುದ್ದ ಮನಸಿನ, ವೈರಿಗೂ ಸದಾ ಒಳ್ಳೆಯದನ್ನೇ ಬಯಸುವ ಪಾರದರ್ಶಕ 
ವ್ಯಕಿತ್ವದವರು. ಇಂದಿಗೂ ಸಮಾಜ ಹಾಗೂ ಸಾಹಿತ್ಯಪರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು 
ತೊಡಗಿಸಿಕೊಂಡ ವಿಶಿಷ್ಟ ವ್ಯಕಿತ್ವದವರು. ಇಂದು ಬೆಂಗಳೂರಿನಲ್ಲಿ ನೆಲೆಸಿದರೂ, 
ರಾಯಚೂರನ್ನು ಮರೆತಿಲ್ಲ ಮರೆಯುವುದಿಲ್ಲ ರಾಯಚೂರು ಹಾಗೂ ರಾಯಚೂರು 
ಜಿಲ್ಲೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಳ್ಳುವ ಪ್ರಮುಖ ಕಾರ್ಯಕ್ರಮಗಳಿಗೆ 
ಬೆಂಗಳೂರಿನಿಂದ ಬಂದು ಹಾಜರಾಗುತಿರುತಾರೆ | ಆತ್ಮೀಯರೊಂದಿಗೆ, ಸ್ನೇಹಿತರೊಂದಿಗೆ 
ಬೆರೆಯುವ ಸಮಚಿತ್ತ ಭಾವದವರು. ಅಂದಿನಿಂದ ಇಂದಿನವರೆಗೂ ರಾಜ್ಯ ಕನ್ನಡ ಸಾಹಿತ್ಯ 
ಪರಿಷತಿನೊಂದಿಗೂ ನಿಕಟವಾದ ಸಂಪರ್ಕವನ್ನುಇಟ್ಟುಕೊಂಡಿದ್ದಾರೆ. ಇವರ ಅಭಿಮಾನಿಗಳು, 
ಸ್ನೇಹಿತರು ಹಾಗೂ ಇವರಿಂದ ಸಹಾಯ ಪಡೆದವರು ಇಡೀ ರಾಜ್ಯದ ತುಂಬೆಲ್ಲಾಇದ್ದಾರೆ. 

ರಾಯಚೂರಿನ ಪ್ರತಿಷ್ಠಿತ ಠ್ಯಾಗೋರ್‌ ಮಹಾವಿದ್ಯಾಲಯದಲ್ಲಿ ಬೋಧಕೇತರ 
ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸಿದ ಇವರನ್ನು ನಾನು ಓರ್ವ ಚಿಂತಕ, ಮಾನವೀಯ 
ಕಳಕಳಿಯುಳ್ಳ, ನೆಲ, ಜಲದ ಬಗ್ಗೆ ಅಪಾರ ಅಭಿಮಾನ ಹೊಂದಿದ ಸಂಪೂರ್ಣ ಮಾನವನೆಂದೇ 
ಪರಿಭಾವಿಸಿಕೊಂಡವನು. ಅಂತಹ ಸರ್ವಗುಣಗಳ ಆಗರ ಇವರ ವ್ಯಕಿತ್ವ. ಸದಾ ಕನ್ನಡ 
ಸಾಹಿತ್ಯ, ಸಂಸ್ಕೃತಿಯೆಡೆಗೆ ವಿಶೇಷ ಒಲವನ್ನು ತೋರಿದವರು. ಅಂದುಕೊಂಡಿದ್ದನ್ನು 
ಮಾಡಿಯೇ ತೀರಬೇಕೆಂಬ ಅಚಲವಾದ ಛಲ ಇವರಲ್ಲಿತ್ತು ಪ್ರಜ್ಞಾವಂತ ಶಿಕ್ಷಕರು, 


ಡಸ 


ಉಪನ್ಯಾಸಕರು, ಸಾಹಿತಿಗಳು, ಸಂಘಟಕರು, ರಾಜಕಾರಣಿಗಳು, ಅಧಿಕಾರಿ ವರ್ಗದವರ 
ಸಹಕಾರ ಯಾವತ್ತೂ ಇವರಿಗೆ ಇದ್ದೇ ಇತ್ತು ಅವರೊಂದಿಗೆ ಸರಳವಾಗಿ ಬೆರೆಯುತ್ತಾ 
ಸೌಜನ್ಯದಿಂದ ವರ್ತಿಸುತ್ತ, ಕನ್ನಡ ಸಾಹಿತ್ಯ ಪರಿಷತಿನ ಧ್ಯೇಯೋದ್ದೇಶಗಳನ್ನು ತಿಳಿಸುತ್ತ 
ಸರ್ವರನ್ನೂ ಇದರಲ್ಲಿ ಭಾಗಿಯಾಗುವಂತೆ ಮಾಡುತಿದ್ದರು. ಇವರ ಸಾಹಿತ್ಯಪರವಾದ 
ಸಂಘಟನೆ, ಕನ್ನಡದ ಕಳಕಳಿ, ಪರಿಶ್ರಮ, ನಿಷ್ಯೆ ದಕ್ಷತೆ ಸಂಘಟನಾ ಚಾತುರ್ಯ ಮುಂತಾದ 
ಗುಣಗಳು ಇಂದಿನ ಸಂಘಟಕರಿಗೆ, ಸಮಾಜ ಸೇವಕರಿಗೆ, ಯುವಕರಿಗೆ ಮಾರ್ಗದರ್ಶಿ. ಇವರ 
ವ್ಯಕಿತ್ವ ಹಾಗೂ ಮಾಡಿದ ಕಾರ್ಯಗಳನ್ನುಮುಂದಿನ ಪೀಳಿಗೆ ನೆನೆಯುವುದರಲ್ಲಿಎರಡು ಮಾತಿಲ್ಲ 


ಆ 


ಡಾ. ಅಮರೇಶ ಯತಗಲ್‌, ಸಹಾಯಕ ಪ್ರಾಧ್ಯಾಪಕರು 
ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ, ರಾಣಿ ಚನಮ ವಿಶ್ರವಿದ್ದಾಲಯ 
೨ ಈ ೩೬೪ ಮ ಜೆ 
ಸ್ನಾತಕೋತ್ತರ ಕೇಂದ್ರ, ತೊರವಿ, ವಿಜಯಪುರ-586108 
ಸನಿಹವಾಣಿ : 9448571563; ಮಿಂಚಂಚೆ : dryatagal@gmail.com 


ನಾನು ಕಂಡಂತೆ ಕನ್ನಡದ ಪರಿಚಾರಕ ಪಂಪಯ್ಯ ಶೆಟ್ಟಿ 


2 ಪ್ರೊ. ಶಾಶ್ಚತಸ್ವಾಮಿ ಮುಕ್ಕುಂದಿಮಠ 
ರಾಯಚೂರು ಜಿಲ್ಲೆಯಲ್ಲಿ ಎಂಬತ್ತು ಮತ್ತುತೊಂಬತರ ದಶಕದಲ್ಲಿಕನ್ನಡ ಸಾಹಿತ್ಯ 
ಮತ್ತು ಸಂಸ್ಕೃತಿಗಳ ನೂತನ ಸಂಚಲನಕ್ಕೆ ಎಚ್‌. ಪಂಪಯ್ಯ ಶೆಟ್ಟರ ಆಸಕ್ತಿ ಮತ್ತು 
ಕಾರ್ಯತತ್ರರತೆ ಮುಖ್ಯ ಕಾರಣವೆಂದು ಹೇಳಿದರೆ ಅತಿಶಯೋಕಿಯಲ್ಲ ಅವರು ಜಿಲ್ಲಾ ಕನ್ನಡ 
ಸಾಹಿತ್ಯ ಪರಿಷತ್ತಿಗೆ ಮೂರು ಬಾರಿ ಅಧ್ಯಕ್ಷರಾಗಿ ಮಾಡಿದ ಸದಭಿರುಚಿಯ ಕಾರ್ಯಗಳು 
ಜಿಲ್ಲೆಯ ಕನ್ನಡದ ಕಟ್ಟಾಳುವಾಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ-ಸಂಸ್ಕೃತಿಗೆ ಅವರು ದುಡಿದ ಪರಿ 
ಒಂದು ಇತಿಹಾಸವನ್ನೇ ನಿರ್ಮಿಸಿದೆ. ಪಂಪಯ್ಯ ಶೆಟ್ಟರು ಬಹು ಕನಸುಗಾರರು. ಜಿಲ್ಲೆಯ 
ಸಾಹಿತ್ಯ ಪರಂಪರೆಯನ್ನು ವಿವಿಧ ದೃಷ್ಟಿಕೋನದಿಂದ ವಿಚಾರಿಸಿ, ಸದಭಿರುಚಿಯ ರಚನಾತ್ಮಕ 
ಕಾರ್ಯಗಳ ಮೂಲಕ ಕನ್ನಡಕ್ಕೆ ಪ್ರಾಚೀನತೆಯ ಮರುಜೀವ ತಂದ ಶ್ರೇಯಸ್ಸು ಇವರಿಗೆ 
ಸಲ್ಲುತದೆ. 
ಎಚ್‌. ಪಂಪಯ್ಯ ಶೆಟ್ಟರನ್ನು80ರ ದಶಕದಿಂದ ನಾನು ಸಮೀಪದಿಂದ ಕಂಡಿದ್ದೇನೆ. 
ಕಾರ್ಯದರ್ಶಿಗಳಾಗಿ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿ ಹತ್ತುವರ್ಷಗಳ ಕಾಲ ಜಿಲ್ಲಾ ಕನ್ನಡ ಸಾಹಿತ್ಯ 
ಪರಿಷತಿಗೆ ತಮ್ಮದೇ ಆದ ಸೃಜನಶೀಲ ಕಾರ್ಯಗಳಿಂದ ಕರ್ನಾಟಕದ ಉಳಿದ ಜಿಲ್ಲೆಗಳಿಗಿಂತ 
ರಾಯಚೂರು ಜಿಲ್ಲೆಯ ಕೀರ್ತಿಯ ಬಾವುಟವನ್ನುವಎತಿಹಿಡಿದ ಕನ್ನಡದ ಕಟ್ಟಾಳು. ಜಿಲ್ಲೆಯಲ್ಲಿ 
ಕನ್ನಡಕ್ಕೆ ಕುಂದುಬಂದರೆ, ಜಿಲ್ಲೆಯ ಸಾಹಿತಿಗಳಿಗೆ ಅವಮಾನಗಳಾದರೆ ಅವರು 
ಸಹಿಸಿಕೊಳ್ಳುತಿರಲಿಲ್ಲ ಕನ್ನಡ ಸಾಹಿತ್ಯಾಭಿವೃದ್ದಿಗೆ ಯೋಗ್ಯರಿಂದ ನೆರವು ಪಡೆಯುವ ಪರಿಜ್ಞಾನ 
ಅವರಿಗಿತ್ತು ಅಂತಲೆ ಜಿಲ್ಲೆಯಲ್ಲಿ ಜರುಗಿದ ಸಾಹಿತ್ಯ ಸಮ್ಮೇಳನಗಳ ಜವಾಬ್ದಾರಿಯನ್ನು 
ಹೊತ್ತು ತಮ್ಮ ವಿವೇಚನಾ ಶಕ್ತಿಯ ಸಾಮರ್ಥ್ಯದಿಂದ ಕಾರ್ಯಕ್ರಮಗಳನ್ನು ರೂಪಿಸಿ ಬಹು 
ಯಶಸ್ವಿಯಾಗಿ ಮಾಡಿಮುಗಿಸಿದರು. ನಾಲ್ಕು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅವಿಭಜಿತ 
ಕೊಪಳದಲ್ಲಿ ಅಖಿಲಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ವೈಭವದಿಂದ ಪೂರೈಸಿದ 
ಕೀರ್ತಿಗೆ ಭಾಜನರಾಗಿದ್ದಾರೆ. ಅವರದು ಇನ್ನೊಂದು ಶ್ರೇಷ್ಠ ಗುಣವೆಂದರೆ, ಎಲ್ಲರನ್ನೂ 
ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು; ಪ್ರತಿಭೆ, ಯೋಗ್ಯತೆಗಳನ್ನು ಗುರುತಿಸಿ ಅವರಿಗೆ ಸ್ಥಾನಮಾನ 
ನೀಡಿ ಗೌರವಿಸುವುದು. ಇಂಥ ಗುಣಗ್ರಾಹಿಗಳಾದ ಅವರು ಇಂದಿಗೂ ಅಪಾರ 
ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ. ಕನ್ನಡ ಲೋಕದ ಹಿರಿಯ ಸಾಹಿತಿ, ಲೇಖಕರ 


ಸಿಕ್ಸರ್‌ ಜಾನ್‌ 


ಸಂಪರ್ಕವಿಟ್ಟುಕೊಂಡು ಪ್ರೀತಿವಿಶ್ವಾಸಗಳನ್ನು ಗಳಿಸಿದ್ದಾರೆ. ಅಂಥ ಹಿರಿಯ ಸಾಹಿತಿ- 
ಕಲಾವಿದರನ್ನು ಕರೆತಂದು ಜಿಲ್ಲೆಯ ಆಸಕ್ತರಿಗೆ ಪರಿಚಯ ಮಾಡಿಸಿದ್ದಾರೆ. ಜೊತೆಗೆ ಜಿಲ್ಲೆಯ 
ಹಿರಿಯ ಸಾಹಿತಿಗಳಿಗೆ ಗೌರವ ತರಲು ಶ್ರಮಿಸಿದ್ದಾರೆ. 

ಈಗಾಗಲೇ ತಿಳಿಸಿದಂತೆ ನನ್ನ ಮತ್ತುಎಚ್‌. ಪಂಪಯ್ಯ ಶೆಟ್ಟರ ವಿಶ್ವಾಸ ಕಳೆದ ನಾಲ್ಕು 
ದಶಕಗಳಿಂದ ನಡೆದು ಬಂದಿದೆ. ಅವರು ನನ್ನ ಮೇಲಿಟ್ಟ ಅಭಿಮಾನವನ್ನು ನಾನು ಎಂದೂ 
ಮರೆಯುವುದಿಲ್ಲ ಅದಕ್ಕೆ ಸಂಬಂಧಿಸಿದ ಒಂದೆರಡು ಘಟನೆಗಳನ್ನು ಇಲ್ಲಿ ಮೆಲುಕು 
ಹಾಕುತ್ತೇನೆ. 

1993ರ ಸಮಯ. ಮೂರನೆಯ ಜಿಲ್ಲಾಕನ್ನಡ ಸಾಹಿತ್ಯ ಸಮ್ಮೇಳನ ಸಿಂಧನೂರಿನಲ್ಲಿ 
ಹಮ್ಮಿಕೊಳ್ಳಲಾಯಿತು. ಸ್ಥಳೀಯರ ಅದಮ್ಯ ಉತ್ಸಾಹ ಮತ್ತು ಹುರುಪಿನಿಂದ ಅದು ಅಖಿಲ 
ಭಾರತ ಸಾಹಿತ್ಯ ಸಮ್ಮೇಳನದ ವೈಭವವನ್ನು ಮೀರಿಸಿತ್ತು ಈ ಸಮ್ಮೇಳನದ ನೆನಪಿಗಾಗಿ 
ಸ್ಥರಣಸಂಚಿಕೆಯನ್ನು ಹೊರತರಲು ಸೂಕ್ತ ಸಂಪಾದಕರ ಹುಡುಕಾಟ ನಡೆದಿತ್ತು 
ಸಂಪಾದಕರಾಗಲು ಹಲವರು ಶೆಟ್ಟರ ಮೇಲೆ ಪ್ರಭಾವ ಬೀರಿದ್ದರು. ಇದರಿಂದ ಸಂಪಾದಕತ್ವದ 
ನಿರ್ಧಾರ ಕೆಲವು ದಿನ ಮುಂದುವರಿಯಿತು. 

ಒಂದು ದಿನ ಮಧ್ಯಾಹ್ನ ಪಂಪಯ್ಯ ಶೆಟ್ಟರು ನಮ್ಮಮನೆಗೆ ಬಂದರು. ಅದರೊಂದಿಗೆ 
ತಾಲ್ಲೂಕು ಸಾಹಿತ್ಯ ಪರಿಷತಿನ ಅಧ್ಯಕ್ಷ ಆದಯ್ಯ ಸ್ವಾಮಿ ಮತ್ತು ಇಬ್ಬರು 
ಕಾರ್ಯದರ್ಶಿಗಳಿದ್ದರು. ಅವರು ಬಂದ ಕಾರಣ ನನಗೆ ತಿಳಿಯದೆ ಸ್ವಲ್ಪ ಆತಂಕವಾಯಿತು. 
ಪಂಪಯ್ಯ ಶೆಟ್ಟರೆ ಪ್ರಸಾಪ ಮಾಡಿ, ಸ್ಮರಣ ಸಂಚಿಕೆಯ ಸಂಪಾದಕತ್ವವನ್ನು ವಹಿಸುವಂತೆ 
ಬಿನ್ನವಿಸಿದರು. ಅವರ ಮಾತಿನಲ್ಲಿ ಖಚಿತತೆ ಇತ್ತು ಅಂತಿಮ ನಿರ್ಣಯಿಸಿದ ಧಾಟಿ ಇತ್ತು 
ನನಗಿಂತ ಬೇರೆಯವರಿಗೆ ವಹಿಸಿಕೊಡುವ ನನ್ನ ವಿನಂತಿಯನ್ನು ಸಾರಾಸಗಟು ನಿರಾಕರಿಸಿ, 
ಸಂಪಾದಕತ್ವದ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ನೀಡಿ ಹೊರಹೊರಟರು. ಅಲ್ಲಿಯವರೆಗೆ 
ಸ್ಥರಣಸಂಚಿಕೆಯ ವಿಚಾರದ ಕಡೆ ತಲೆ ಹಾಕದ ನಾನು ಪಂಪಯ್ಯ ಶೆಟ್ಟರು ನನ್ನ ಮೇಲಿಟ್ಟ 
ವಿಶ್ವಾಸಕ್ಕೆ ಗೌರವ ತರಲು ಸ್ಮರಣಸಂಚಿಕೆಯ ಸಂಪಾದನಾ ಕಾರ್ಯಕ್ಕೆ ತೊಡಗಿದೆ. ಸಮಾನ 
ಮನಸ್ಕರ ಸಂಪಾದಕ ಸಮಿತಿಯನ್ನು ರಚಿಸಿ, ಸಂಚಿಕೆಗೆ "ಹೊನ್ನಸಿರಿ' ಎಂದು ಸೂಕ್ತಹೆಸರನ್ನು 
ಇಡಲಾಯಿತು. ಸಿಂಧನೂರು ತಾಲ್ಲೂಕು ಬತದ ಕಣಜವಾಗಿದ್ದರಿಂದ "ಹೊನ್ನಸಿರಿ' ಸಂಚಿಕೆಗೆ 
ಅರ್ಥಪೂರ್ಣ ಹೆಸರಾಯಿತು. ಸಮಾರಂಭದ ದಿನ ಅಂದಿನ ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರೂ ಹಾಗೂ ಹಿರಿಯ ನಟರೂ ಆದ ಅನಂತನಾಗ್‌ ಅವರು "ಹೊನ್ನಸಿರಿ' ಸ್ಮರಣ 
ಸಂಚಿಕೆಯನ್ನು ಬಿಡುಗಡೆ ಮಾಡಿದುದು ಒಂದು ಅಗ್ಗಳಿಕೆ. "ಹೊನ್ನಸಿರಿ' ಸಂಚಿಕೆಯಲ್ಲಿ 
ಪ್ರಕಟವಾದ ಲೇಖನಗಳ ಒಟ್ಟು ಸಾಹಿತ್ಯಮೌಲ್ಯಗಳಿಂದ ಇದು ಆಕರಗ್ರಂಥವಾದ 
ಹಿರಿಮೆಯನ್ನು ಸಾಧಿಸಿತು. ಕೊಪ್ಪಳ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ನೆನಪಿಗಾಗಿ 
ಹೊರತಂದ "ತಿರುಳುಗನ್ನಡ' ಸ್ಮರಣ ಸಂಚಿಕೆಯ ಸರಿಸಮಕ್ಕೆ ಬಂದಿರುವುದು ಹೆಮ್ಮೆಯನ್ನು 


ತಂದಿದೆ. 
ಪಿಕ್ಷೆರ ಬ್ರಾಡ್‌ 


1994ರ ಸುಮಾರು ಗುಲಬರ್ಗಾ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ವರ್ಷದ ಬಿ.ಕಾಂ. 
ಪಠ್ಯಪುಸಕಕ್ಕಾಗಿ ನಾನು ಸಂಪಾದಿಸಿಕೊಟ್ಟ "ಶೃಂಗಾರ ತರಂಗಿಣಿ' ಪುಸಕ ನಿಗದಿಯಾಯಿತು. 
ಇದು ಕನಕದಾಸರು ರಚಿಸಿದ "ಮೋಹನ ತರಂಗಿಣಿ' ಎಂಬ ಶ್ರೇಷ್ಠ ಕಾವ್ಯದಿಂದ ಆಯ್ದ 
ಸಂಪಾದಿತ ಕೃತಿ. ಮೋಹನ ತರಂಗಿಣಿ' ಹೆಸರೇ ಹೇಳುವಂತೆ ಕನ್ನಡದಲ್ಲಿರುವ ಶೃಂಗಾರ 
ಕಾವ್ಯಗಳಲ್ಲಿಒಂದು. ಶೃಂಗಾರ ರಸವೇ ಪ್ರಧಾನವಾಗಿದ್ದರಿಂದ ನನ್ನ ಸಂಪಾದನೆಯ "ಶೃಂಗಾರ 
ತರಂಗಿಣಿ' ಯಲ್ಲೂ ಶೃಂಗಾರ ರಸವೇ ಪ್ರಧಾನವಾಗಿರುವುದು ಸಹಜ ಮತ್ತು ಅನಿವಾರ್ಯ. 
ಇದಾವುದನ್ನುಪರಿಗಣನೆಗೆ ತೆಗೆದುಕೊಳ್ಳದೆ ಪೂರ್ವಗ್ರಹಪೀಡಿತನಾದ ಹೊಸಪೇಟೆಯ ಕನ್ನಡ 
ಉಪನ್ಯಾಸಕರೊಬ್ಬರು "ಶೃಂಗಾರ ತರಂಗಿಣಿ' ಅಶ್ಲೀಲ ಕಾವ್ಯವೆಂದು ಬಡಬಡಿಸಿ, ತಮಗೆ 
ಬೇಕಾದವರ ಸಹಾಯದೊಂದಿಗೆ ಚಿತಾವಣೆ ಮಾಡಿದರು. ಶೃಂಗಾರ ಮತ್ತು ಅಶ್ಲೀಲತೆಗಳ 
ಅಂತರ ತಿಳಿಯದ ಉಪನ್ಯಾಸಕರ ಬಡಬಡಿಕೆ ಮತ್ತು ಸ್ವಹಿತಾಸಕ್ತಿಯ ದುರುದ್ದೇಶವನ್ನು 
ಅರ್ಥಮಾಡಿಕೊಳ್ಳಲು ಸಾಹಿತ್ಯ ಲೋಕಕ್ಕೆ ಹೆಚ್ಚುದಿನ ಬೇಕಾಗಲಿಲ್ಲ ಈ ಉಪನ್ಯಾಸಕನ ವಿರುದ್ಧ 
ಹಾಗೂ ನನ್ನ ಪಠ್ಯದ ಸಂಪಾದಕತ್ವದ ಪರವಾಗಿ ನಾಡಿನಾದ್ಯಂತ ಚಳುವಳಿಗಳು ನಡೆಸುವ 
ಮೂಲಕ ಜನರು ನನ್ನ ಬೆಂಬಲಕ್ಕೆ ನಿಂತರು. 

ರಾಯಚೂರಿನಲ್ಲಿಯೂ ಇಂಥ ಪ್ರತಿಭಟನೆಯ ವೇದಿಕೆಯನ್ನು ಏರ್ಪಡಿಸಿ, ಲೇಖಕರ 
ಪರವಾಗಿ ನಿಂತವರು ಪಂಪಯ್ಯ ಶೆಟ್ಟರು. ಅವರು ಸಜ್ಜುಗೊಳಿಸಿದ ಸಭೆಯಲ್ಲಿ ಹಿರಿಯ 
ಸಾಹಿತಿಗಳಾದ (ದಿವಂಗತ) ಡಾ. ಮಂದಾಕಿನಿ ಮೇಡಮ್‌, ನನ್ನ ಪ್ರೀತಿಯ ವಿದ್ಯಾರ್ಥಿ 
ಉಪನ್ಯಾಸಕ ಡಾ. ಸಿದ್ದಲಿಂಗಪ್ಪ ಪಾಟೀಲ್‌ ಇವರು ವಿಷಯವನ್ನು ಮಂಡಿಸಿ, ಸಂಪಾದನಾ 
ಕೃತಿಯ ಹಿರಿಮೆಯನ್ನು ಎತ್ತಿಹಿಡಿದು, ಆಪಾದನೆ ಮಾಡಿದ ಉಪನ್ಯಾಸಕರಿಗೆ ತಕ್ಕ ಉತರ 
ನೀಡಿದರು. ಹೀಗೆ ಒಂದು ಕೃತಿಗೆ, ಸಾಹಿತಿಗೆ ಆದ ಅವಮಾನ ಯಾರಿಗೆ ಆಗಿರಲಿ ಅದಕ್ಕೆ ಸೂಕ್ತ 
ವೇದಿಕೆ ನಿರ್ಮಿಸಿ ಪ್ರತಿಭಟಿಸುವ ಮೂಲಕ ಕೃತಿ ಮತ್ತುಲೇಖಕರಿಗೆ ಗೌರವ ತಂದುಕೊಡುವ 
ಸಾಹಿತ್ಯ ಸಂಸ್ಕೃತಿಯನ್ನು ಪಂಪಯ್ಯ ಶೆಟ್ಟರು ರೂಢಿಸಿಕೊಂಡಿದ್ದಾರೆ. 

ದತ್ತಿ ಉಪನ್ಯಾಸಗಳು ಜಿಲ್ಲೆಯಲ್ಲಿ ಪ್ರಾರಂಭಿಸಿದವರು ಪಂಪಯ್ಯ ಶೆಟ್ಟಿ (ಮುಂದೆ 
ಎಸ್‌. ಶರಣೇಗೌಡರು ದತಿಗಳ ಸಂಖ್ಯೆಯನ್ನು ಹೆಚ್ಚಿಸಿ ರಾಯಚೂರು ಜಿಲ್ಲೆಯನ್ನು 
ಪ್ರಥಮಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದರು). ಜಿಲ್ಲೆಯ ಪ್ರಾತಿನಿಧಿಕ "ಬಿಸಿಲ ಹನಿಗಳು' ಕಥಾ 
ಸಂಗ್ರಹ ಕೃತಿ ಹೊರತಂದರು. ಗಡಿನಾಡು ಸಮ್ಮೇಳನ, ತಾಲ್ಲೂಕು ಸಮ್ಮೇಳನ, ಪುಸಕ ಮೇಳ, 
ಸಾಹಿತ್ಯ ಸಮಾವೇಶ, ಕನ್ನಡ ಕಾವ್ಯ, ಕಥೆ, ಕಾದಂಬರಿಗಳು ಕುರಿತ ಎಚಾರಗೋಷ್ಠಿಗಳನ್ನು 
ವ್ಯವಸ್ಥಿತವಾಗಿ ನಡೆಸಿ, ಜಿಲ್ಲೆಯ ಸಾರಸ್ವತ ಪರಂಪರೆಯ ತೇರನ್ನು ಎಳೆದು ಕನ್ನಡ ಭಾಷೆ 
ಸಂಸ್ಕೃತಿಗಳಿಗೆ ಜೀವ ತುಂಬಿದ ಎಚ್‌. ಪಂಪಯ್ಯ ಶೆಟ್ಟರು ನಿಜವಾಗಿಯೂ ಅವರ ಕನ್ನಡ 
ನಾಡು-ನುಡಿ-ಜನರ ಮೇಲೆ ಗೈದ ಸೇವೆ ಅನುಪಮ. ಮತೊಬ್ಬರಿಗೆ ಅನುಕರಣೀಯ. 


ಪಂಪಯ್ಯ ಶೆಟ್ಟರು ಕಲಾವಿದ ಮನೆತನದಲ್ಲಿ ಜನಿಸಿದರು. ಇವರ ತಂದೆ ಉಮಳಿ 
ಹೊಸೂರು ಗ್ರಾಮದ ರಾಮಸ್ವಾಮಿ ಶೆಟ್ಟಿ ಅವರು ರಂಗಭೂಮಿಯ ಕಲಾವಿದರು. 60ರ 
ದಶಕದಲ್ಲಿ ಇವರು ರಂಗನಾಟಕಗಳನ್ನು ಪ್ರದರ್ಶಿಸಿ, ನಾಟಕಗಳ ಅಭಿರುಚಿಯನ್ನು ಜನರಲ್ಲಿ 
ಮೂಡಿಸಿದರು. ರಾಮಸ್ವಾಮಿ ಶೆಟ್ಟರು ಸ್ವತಃ ನಟರಾಗಿ ರಂಗಭೂಮಿಯಲ್ಲಿ ಅಭಿನಯಿಸಿ, 
ನಾಟಕಗಳ ಅಭಿವೃದ್ದಿಗೆ ತಮ್ಮನ್ನು ಸಂಪೂರ್ಣ ತೊಡಗಿಸಿಕೊಂಡರು. ಆ ಕಾಲದಲ್ಲಿ 
ಪ್ರಸಿದ್ದರಾದ ಆದವಾನಿ ಲಕ್ಷ್ಮಿದೇವಿ, ಬಳ್ಳಾರಿ ಸುಭದ್ರಮ್ಮ ಮನೂರು, ಚಿತರಿಗಿ ಸುಶೀಲ, 
ಸರೋಜಮ್ಮ ದುತರಿಗಿಯಂಥ ಶ್ರೇಷ್ಠ ರಂಗಭೂಮಿಯ ನಟಿಯರನ್ನೂ ಕರೆಯಿಸಿ, ನಾಟಕ 
ಪ್ರದರ್ಶನ ಮಾಡಿದ ಹಿರಿಯ ಕಲಾವಿದರು. ರಾಯಚೂರು ಜಿಲ್ಲೆಯಲ್ಲಿ ರಂಗಭೂಮಿ ಕಲೆ 
ಜೀವಂತವಾಗಿರಲೂ ರಾಮಸ್ವಾಮಿ ಶೆಟ್ಟಿಯವರಲ್ಲಿರುವ ಕಲಾಭಿಮಾನ ಮತ್ತು 
ಪ್ರೋತ್ಸಾಹಗಳನ್ನು ಮರೆಯುವಂತಿಲ್ಲ ರಾಮಸ್ವಾಮಿಗಳ ರಂಗಭೂಮಿಯ ಹುಚ್ಚು ಎಷ್ಟು 
ಪರಮಾವಧಿಗೆ ತಲುಪಿತೆಂದರೆ, ಅವರ ಅಪಾರ ಆಸಿಫಾಸಿಕರಗಿಹೋಯಿತು. ರಾಮಸ್ವಾಮಿ 
ಶೆಟ್ಟರು ರಂಗಭೂಮಿ ಕಲೆಗಾಗಿ ಅಕ್ಷರಶಃ ಎಲ್ಲವನ್ನೂ ಕಳೆದುಕೊಂಡ ವಿರಕರು. ಇಂಥವರ 
ಮಗನಾಗಿ ಜನಿಸಿದ ಎಚ್‌. ಪಂಪಯ್ಯ ಶೆಟ್ಟರಿಗೆ ಸಾಹಿತ್ಯಾಸಕ್ತಿ ತಂದೆಯವರಿಂದ ಬಂದ 
ಬಳುವಳಿ. 

ತಂದೆಯವರು ಆಸ್ತಿ ಕಳೆದುಕೊಂಡದ್ದಕ್ಕೆ ಪಂಪಯ್ಯ ಶೆಟ್ಟರಿಗೆ ಲವಲೇಶವೂ ದುಃಖ 
ವಾಗಲೀ, ಬೇಸರವಾಗಲೀ ಇಲ್ಲ ಆದರೆ ಒಂದು ಸಲ ಹೇಳಿದ ಈ ಮಾತು ನೆನಪಿನಲ್ಲಿದೆ. 
""ತಂದೆಯವರು ಕನ್ನಡ ಕಲೆ ಸಂಸ್ಕೃತಿಗಾಗಿ ಎಲ್ಲವನ್ನೂ ಕಳೆದರೂ ಅದರ ಫಲವಾಗಿ ನಾನು 
ಸಾಹಿತ್ಯಕ್ಕೆ ಕಿಂಚಿತ್‌ ದುಡಿಯಲು ಶಕ್ತಿ ಪ್ರಾಪವಾಗಿರುವುದು ನನ್ನ ಸೌಭಾಗ್ಯ. ಈಗ ನಾನು 
ಕೌಟುಂಬಿಕವಾಗಿ ಸುಖವಾಗಿದ್ದೇನೆ.'' 

ನಾಲ್ಕು ದಶಕ ಸಾಹಿತ್ಯ ಸಂಸ್ಕೃತಿಗಾಗಿ ನಡೆದುಬಂದ ಎಚ್‌. ಪಂಪಯ್ಯ ಶೆಟ್ಟರು 
ರಾಯಚೂರು ಜಿಲ್ಲೆಯ ಕನ್ನಡದ ಕಟ್ಟಾಳು. ಅವರು ಇರದೆ ಸಾಹಿತ್ಯ ಕಾರ್ಯ ನಡೆಯುವು 
ದಿಲ್ಲವೆಂಬ ವಾತಾವರಣ ಸೃಷ್ಟಿಯಾಗಿರುವುದು ವ್ಯಕ್ತಿಯ ಸಾಧನೆ. ಪ್ರೀತಿ, ಪ್ರೇಮ, ಸೌಹಾರ್ದ 
ಗುಣಗಳಿಂದ ಅಪಾರ ಸ್ನೇಹಿತರನ್ನು ಗಳಿಸಿದ ಎಚ್‌. ಪಂಪಯ್ಯ ಶೆಟ್ಟಿಯವರಿಗೆ 
ಬೆಂಗಳೂರಿನಲ್ಲಿ ಅಭಿನಂದನಾ ಸಮಾರಂಭ ನಡೆಯುತಿರುವುದು ಔಚಿತ್ಯಪೂರ್ಣ. 

ಈ 


ಶಾಶ್ವತಸ್ವಾಮಿ ಮುಕ್ಕುಂದಿಮಠ 

ವಿಶ್ರಾಂತ ಪ್ರಾಂಶುಪಾಲರು 

ಪಟೇಲ ವಾಡಿ, ಸಿಂಧನೂರು, ಜಿಲ್ಲಾ ರಾಯಚೂರು 
ಸನಿಹವಾಣಿ : 9445028228 


ನಾನು ಕಂಡಂತೆ ಪಂಪಯ್ಯ ಶೆಟ್ಟಿ 


2 ಡಾ. ಬಸವರಾಜ ಸಬರದ 


ರಾಯಚೂರು ನೆನಪಾದಾಗಲೆಲ್ಲ ನನಗೆ ಎಚ್‌. ಪಂಪಯ್ಯ ಶೆಟ್ಟಿಯವರ 
ನೆನಪಾಗುತ್ತದೆ. ನಾನು 1994ರಲ್ಲಿ ಗುಲಬರ್ಗಾ ವಿಶ್ವವಿದ್ಯಾಲಯದಿಂದ, ರಾಯಚೂರು 
ಸ್ನಾತಕೋತರ ಕೇಂದ್ರಕ್ಕೆ ವರ್ಗವಾಗಿ ಹೋದೆ. 1999ರಲ್ಲಿ ಮತ್ತೆ ಗುಲಬರ್ಗಾ 
ವಿಶ್ವವಿದ್ಯಾಲಯಕ್ಕೆ ವರ್ಗವಾಗಿ ಬಂದೆ. ಈ ಐದು ವರ್ಷಗಳ ನನ್ನರಾಯಚೂರ ಜೀವನದಲ್ಲಿ 
ಪಂಪಯ್ಯ ಶೆಟ್ಟಿಗಟ್ಟಿಯಾಗಿ ನೆಲೆಯೂರಿ ನಿಂತರು. ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತಿಗೆ ಮೂರು 
ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಅವರು ಅನೇಕ ಸಾಹಿತಿ-ಕಲಾವಿದರ ಪ್ರೀತಿಗೆ 
ಪಾತ್ರರಾಗಿದ್ದಾರೆ. 

ರಾಯಚೂರಿಗೆ ಹೋದನಂತರ ನಾನು ಅನುಭಾವಿ ಕವಿಗಳ ಸಂಶೋಧನಾ ಕಾರ್ಯ 
ಕೈಗೆತಿಕೊಂಡೆ. ರಾಯಚೂರು ತತ್ವಪದಕಾರರ ತವರೂರು. ವಿವಿಧೆಡೆ ಕ್ಷೇತ್ರ ಕಾರ್ಯ 
ಮಾಡಿದೆ. ಎರಡು ವರ್ಷಗಳಲ್ಲಿ ರಾಯಚೂರು ಜಿಲ್ಲೆಯ ಅನುಭಾವಿ ಕವಿಗಳ ಕುರಿತಾದ ನನ್ನ 
ಸಂಶೋಧನಾ ಕೃತಿ ಸಿದ್ದವಾಯಿತು. ಆದರೆ ಅದನ್ನು ಪ್ರಕಟಿಸುವುದು ಹೇಗೆ ಎನ್ನುತ್ತಿದ್ದಾಗಲೇ 
ಪಂಪಯ್ಯಶೆಟ್ಟರು ಮನೆಗೆ ಬಂದರು. ಅವರಿಗೆ ಹಸಪ್ರತಿ ತೋರಿಸಿದೆ. ಅವರು 
ಸಂತೋಷಪಟ್ಟರು. ಜಿಲ್ಲಾ ಕ.ಸಾ.ಪದಿಂದಲೇ ಪ್ರಕಟಿಸುತ್ತೇನೆಂದು ಹಸಪ್ರತಿಯನ್ನು 
ತೆಗೆದುಕೊಂಡರು. ಆಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ನನ್ನ ಪುಸಕಗಳನ್ನು ಬೇರೆಯವರು 
ಪ್ರಕಟಸಿದ್ದಾರೆ. ಈ ಕೃತಿಗೂ ಪ್ರಕಾಶಕರು ಸಿಗಬಹುದಿತ್ತು ಆದರೆ ಆ ಹಸಪ್ರತಿಯನ್ನು 
ನೋಡುತ್ತಲೇ, ಇದು ನನ್ನ ಜಿಲ್ಲೆಯ ಸಾಹಿತ್ಯ ಕೃತಿ. ಇದರಲ್ಲಿ ನಮ್ಮ ಜಿಲ್ಲೆಯ ಅನುಭಾವಿ 
ಕವಿಗಳಿದ್ದಾರೆ. ಇದನ್ನು ಪ್ರಕಟಿಸುವುದು ನನ್ನಕರ್ತವ್ಯ ಎಂದು ತಿಳಿದುಕೊಂಡು ಸಂಶೋಧನಾ 
ಕೃತಿಗಳನ್ನು ಎಷ್ಟುಜನ ಕ.ಸಾ.ಪ. ಅಧ್ಯಕ್ಷರು ಪ್ರಕಟಿಸಿದ್ದಾರೆ ? ಆದರೆ ಪಂಪಯ್ಯಶೆಟ್ಟಿಇಂತಹ 
ಅನೇಕ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿದರು. “ಬಿಸಿಲ ಹನಿಗಳು' ಕೃತಿಯಂತೂ ತುಂಬ 
ಚಾರಿತ್ರಿಕವಾದುದು. ಹೀಗೆ ಚಾರಿತ್ರಿಕವಾದ, ಮೌಲಿಕವಾದ ಸಾಹಿತ್ಯಸೇವೆ ಮಾಡುವ ಮನಸ್ಸು 
ಬಹಳ ಜನರಿಗೆ ಇರುವುದಿಲ್ಲ ಈ ಕಾರಣಕ್ಕಾಗಿಯೇ ಪಂಪಯ್ಯಶೆಟ್ಟರು ನನಗೆ ಹತಿರವಾದರು. 
ಅವರ ಬಗೆಗೆ ನನಗೆ ಗೌರವ ಹೆಚ್ಚಿಸಿತು. "ರಾಯಚೂರ ಜಿಲ್ಲೆಯ ಅನುಭಾವಿ ಕವಿಗಳು'' ಕೃತಿ 
ಜಿಲ್ಲಾ ಕ.ಸಾ.ಪ.ದಿಂದ ಪ್ರಕಟಣೆಯಾಗುತ್ತದೆಂಬ ಸುದ್ದಿ ತಿಳಿದ ಹಿರಿಯ ಸಾಹಿತಿಯೊಬ್ಬರು 


ಕ್ಷರ ಜಾನಿದ್‌ 


ಅದಕ್ಕೆ ಆತಂಕವೊಡ್ಡಿದರು. ಆದರೆ ಪಂಪಯ್ಯಶೆಟ್ಟಿ ಹಿಂಜರಿಯಲಿಲ್ಲ ಕೊಟ್ಟ ಮಾತಿನಂತೆ 
ನಡೆದುಕೊಂಡರು. ಪುಸಕ ಪ್ರಕಟವಾಗಿ ಜನಪ್ರಿಯವಾಯಿತು. 

ನಾನು ರಾಯಚೂರಲ್ಲಿದ್ದಾಗ ಪಂಪಯ್ಯಶೆಟ್ಟರು ಕರೆದ ಅನೇಕ ಸಾಹಿತ್ಯಕಾರ್ಯಕ್ರಮ 
ಗಳಿಗೆ ಹಾಜರಾಗಿದ್ದೇನೆ, ಪ್ರಬಂಧ ಮಂಡಿಸಿದ್ದೇನೆ, ಅಧ್ಯಕ್ಷತೆ ವಹಿಸಿದ್ದೇನೆ. ಅಲ್ಲೆಲ್ಲಾ ಅವರ 
ವಿನಯ, ಸಾಹಿತ್ಯದ ಬಗೆಗಿರುವ ಅವರ ಕಾಳಜಿ, ಸಾಹಿತಿಗಳ ಬಗೆಗೆ ಅವರಿಗಿರುವ ಗೌರವ 
ಕಂಡು ಸಂತೋಷಟವಟ್ಟಿದ್ದೇನೆ. ಪಂಪಯ್ಯಶೆಟ್ಟಿ ತಾವು ಸಾಹಿತಿಗಳಾಗದಿದ್ದರೂ ಅನೇಕ 
ಸಾಹಿತಿಗಳು ಬೆಳೆಯಲು ಕಾರಣರಾದರು. ಅನೇಕ ಯುವಕರ ಕೃತಿಗಳನ್ನು ಬೆಳಕಿಗೆ ತಂದರು. 

ಸಾಹಿತ್ಯ ಪರಿಷತಿನಿಂದ ಯಾವುದೇ ಕಾರ್ಯಕ್ರಮ ಹಾಕಿಕೊಳ್ಳಲಿ ಅಲ್ಲಿ ಶೆಟ್ಟರ ಶಿಸ್ತು 
ಅಚ್ಚುಕಟ್ಟುತನ ಎದ್ದು ಕಾಣುತಿತ್ತು ಇವರೊಂದಿಗೆ ಇವರ ಮಿತ್ರ ಭಗತ್‌ರಾಜ ನಿಜಾಮಕರ್‌ 
ಯಾವಾಗಲೂ ಜತೆಗಿರುತಿದ್ದರು. ನಿಜಾಮಕರ್‌ ನನ್ನ ಮಿತ್ರರೂ ಹೌದು. ಹೀಗಾಗಿ 
ಕ.ಸಾ.ಪ.ದಿಂದಲೇ ಅನೇಕ ಬಂಡಾಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ನಮ್ಮ 
ವಿಚಾರಗಳಿಗೆಲ್ಲ ಶೆಟ್ಟರು ರೂಪಕೊಡುತ್ತಿದ್ದರು. 

ಪಂಪಯ್ಯಶೆಟ್ಟಿಯವರು ಗೆಳೆಯರ ಗುಂಪೊಂದನ್ನು ಹೊಂದಿದ್ದರು. ಅದರಲ್ಲಿ 
ಯುವಕರೂ ಇದ್ದರು. ರಾಮಣ್ಣ ಹವಳೆ, ಸುದ್ದಿಮೂಲದ ಬಸವರಾಜ ಸ್ವಾಮಿ, ಶೇಖರಪ್ಪ 
ಮಾಸರ ಹುಲಿಗಿರಿ ಮುಂತಾದ ಹಿರಿಯರು ಸದಾ ಅವರಿಗೆ ಮಾರ್ಗದರ್ಶನ ಸಲಹೆ 
ಕೊಡುತಿದ್ದರು. ದಸಗೀರ ಸಾಬ ದಿನ್ನಿ ಚಿದಾನಂದ ಸಾಲಿ, ವೀರಹನುಮಾನರಂತಹ ಯುವ 
ಪಡೆ ಅವರೊಂದಿಗಿತ್ತು ಹೀಗಾಗಿ ಇವರ ಅವಧಿಯಲ್ಲಿ ಅನೇಕ ಜಾಥಾಗಳು, ಸಾಹಿತ್ಯದ 
ಕಮ್ಮಟಗಳು, ಜಿಲ್ಲಾಸಾಹಿತ್ಯ ಸಮ್ಮೇಳನಗಳು, ಮಹಿಳಾ ಸಾಹಿತ್ಯ ಸಮ್ಮೇಳನಗಳು ಹೀಗೆ ಹತ್ತು 
ಹಲವು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ಇದೆಲ್ಲವನ್ನೂ ನೋಡಿ ನಾನು 
ಸಂತೋಷಪಡುತಿದ್ದೆ ಪಂಪಯ್ಯ ಶೆಟ್ಟಿಯವರ ಕಾರ್ಯದಕ್ಷತೆ, ಸಾಹಿತ್ಯ ಪ್ರೇಮ, ಪ್ರಾದೇಶಿಕ 
ಅಭಿಮಾನ, ವಿನಯವಂತಿಕೆ ನನಗೆ ಬಹಳ ಹಿಡಿಸಿದವು. ಹೀಗಾಗಿ ನಾನೆಂದೂ ಶೆಟ್ಟರು 
ಕರೆದಾಗ ಹೋಗದೆ ಇರುತಿರಲಿಲ್ಲ 

ರಾಯಚೂರು ಜಿಲ್ಲೆಯ ಸಾಂಸ್ಕೃತಿಕ-ಸಾಹಿತ್ಯಕ ಪರಂಪರೆಗೆ ಪಂಪಯ್ಯಶೆಟ್ಟಿಯವರ 
ಕೊಡುಗೆ ಗಮನಾರ್ಹವಾದುದಾಗಿದೆ. ಅರವತ್ತು ವಸಂತಗಳನ್ನು ಕಂಡಿರುವ ಇವರಿಂದ 
ರಾಯಚೂರು ಪರಿಸರದ ಸಾಹಿತ್ಯ-ಸಂಸ್ಕೃತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ 
ನಡೆಯಲೆಂದು ಆಶಿಸುತ್ತೇನೆ. ರಾಯಚೂರ ಜಿಲ್ಲಾಕ.ಸಾ.ಪ. ಇರುವವರೆಗೆ, ರಾಯಚೂರು 
ಪರಿಸರದ ಸಾಹಿತ್ಯ-ಸಂಸ್ಕೃತಿ ಇರುವವರೆಗೆ ಪಂಪಯ್ಯಶೆಟ್ಟಿಯವರ ಹೆಸರು ಹಸಿರಾಗಿರುತದೆ. 
ಆ ಹಸಿರಿನಲ್ಲಿಸದಾ ನಮ್ಮಂತ ಗೆಳೆಯರ ಉಸಿರಿರುತದೆ. 


ಡಾ. ಬಸವರಾಜ ಸಬರದ 
ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಸಂಸ್ಥೆ ಕಲಬುರ್ಗಿ ವಿಶ್ವವಿದ್ಯಾಲಯ, ಕಲಬುರ್ಗಿ; 


ಸನಿಹವಾಣಿ : 9886619220 
ಶಿಶ್ನದ ಜಾರ್ಜ” 


2 ಡಾ|| ದಸಗೀರಸಾಬ್‌ದಿನ್ನಿ 

ಎಚ್‌. ಪಂಪಯ್ಯಶೆಟ್ಟಿಯವರು ಅತ್ಯುತ್ತಮ ಸಂಘಟನಾ ಸಾಮರ್ಥ್ಯವನ್ನೂ ; 
ಪಾದರಸದಂತಹ ಕ್ರಿಯಾಶೀಲ ವ್ಯಕ್ತಿತ್ವವನ್ನೂಹೊಂದಿದ್ದರಿಂದಾಗಿಯೇ ಅವರಿಗೆ ಜಿಲ್ಲಾಕನ್ನಡ 
ಸಾಹಿತ್ಯ ಪರಿಷತ್ತಿನ ಮೂರು ಅವಧಿಗಳಿಗೆ ಅಧ್ಯಕ್ಷರಾಗಲು ಸಾಧ್ಯವಾದುದು. ಹೊಸ ಬಗೆಯ 
ಕಾರ್ಯಕ್ರಮಗಳನ್ನು ರೂಪಿಸುವ ತುಡಿತ ; ಸೂಕ್ಷ್ಮಗ್ರಹಿಕೆ ; ಸಾಂಸ್ಕೃತಿಕ ಮನಸ್ಸು ; 
ಕನ್ನಡ-ನಾಡು-ನುಡಿಯ ಬಗೆಗೆ ಅನನ್ಯವಾದ ಅಭಿಮಾನ, ಬರೆಹಗಾರರ ಬಗೆಗೆ ಪ್ರೀತಿ 
ತುಂಬಿದ ಕಾಳಜಿ. ಎಲ್ಲರ ಮೇಲೂ ವಿಶ್ವಾಸವಿಟ್ಟು ಒಂದೇ ತೆಕ್ಕೆಯಲ್ಲಿ ಸಂಘಟನೆಯನ್ನು 
ತೆಗೆದುಕೊಂಡು ಹೋಗುವ ಔದಾರ್ಯ ಗುಣಗಳಿಂದಾಗಿ ಅವರು ಎಲ್ಲರ ಪ್ರೀತಿ-ವಿಶ್ವಾಸ 
ಗಳಿಸಿದವರು. ಅಜಾತಶತ್ರುಗಳಾಗಿ ನಮ್ಮೊಡನೆ ಲವಲವಿಕೆಯಿಂದ ಓಡಾಡುತ್ತಿದ್ದಾರೆ. 

ವಿಚಾರ ಸಂಕಿರಣ, ಕವಿಗೋಷ್ಠಿ ಕಾವ್ಯ-ಕಾವೇರಿ, ಪುಸಕ ಲೋಕಾರ್ಪಣೆ, 
ವರ್ತಮಾನದ ತಲ್ಲಣಗಳ ಚರ್ಚೆ, ಸಂಗೀತ, ನಾಟಕ, ಕಾವ್ಯಕಮ್ಮಟ ಚಿತ್ರಕಲಾ ಪ್ರದರ್ಶನ, 
ಮನೆಗೊಂದು ಸಾಹಿತ್ಯ ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಇವರು ವರ್ಷದುದ್ದಕ್ಕೂ 
ಕರ್ನಾಟಕ ಸಂಘದಲ್ಲಿ ಏರ್ಪಡಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಕರ್ನಾಟಕ ಸಂಘವಂತೂ 
ನಮ್ಮಂತಹ ಬರೆಹಗಾರರ ಪಾಲಿಗೆ ಸಾಂಸ್ಕೃತಿಕ ಕೇಂದ್ರದಂತೆ, ಕರ್ತಾರನ ಕಮ್ಮಟದಂತೆ 
ಭಾಸವಾಗುತಿತ್ತು 

ತಾಲೂಕ, ಜಿಲ್ಲಾ ಮಹಿಳಾ, ಗಡಿನಾಡು ಹಾಗೂ ಹೈದರಾಬಾದ್‌ ಕರ್ನಾಟಕ ಸಾಹಿತ್ಯ 
ಸಮ್ಮೇಳನಗಳನ್ನು ನಡೆಸುವುದರ ಮೂಲಕ ಹೊಸ ಬರೆಹಗಾರರಿಗೆ ಅವಕಾಶ 
ಮಾಡಿಕೊಡುವುದು ; ಈ ಭಾಗದ ಸಾಹಿತ್ಯಿಕ, ಶೈ ಕ್ಷಣಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ 
ವಿದ್ಯಮಾನ, ಕನ್ನಡನಾಡು-ನುಡಿ, ನೆಲ-ಜಲ, ರೈತರ, ಮಹಿಳೆಯರ ಸಮಸ್ಯೆ-ಸವಾಲುಗಳನ್ನು 
ಕುರಿತು ಚರ್ಚೆಗೊಳಪಡಿಸುವ ಕೆಲಸ ಇಲ್ಲಿನಡೆಯುತಿತ್ತು 

"ಪುಸಕ ಯಾತ್ರೆ' ಯಂತಹ ವಿನೂತನ ಕಾರ್ಯಕ್ರಮವನ್ನುಹಾಕಿಕೊಂಡು ಗ್ರಾಮೀಣ 
ಪ್ರದೇಶದ ಜನರ ಹತಿರ ಸದಭಿರುಚಿಯ ಪುಸಕಗಳನ್ನು ತೆಗೆದುಕೊಂಡು ಹೋಗುವುದ 
ರೊಂದಿಗೆ ಜನರಲ್ಲಿ ಪುಸಕ ಪ್ರೀತಿಯನ್ನು ಓದುವ ಅಭಿರುಚಿಯನ್ನು ಹುಟ್ಟಿಸುವ ಕೆಲಸವನ್ನು 
ಮಾಡಿದ್ದುದು ಸದಾ ಸ್ಮರಣೀಯ. 


ಪಿಕ್ಚರ ಜಾಜ್‌ 


ಪ್ರೇಕ್ಷಣೀಯ-ಐತಿಹಾಸಿಕ ಸ್ಥಳಗಳಾದ ಜಲದುರ್ಗ, ಮಲಿಯಾಬಾದ್‌ ಕಲ್ಲಾನೆ, 
ಬೋಳಮಾನದೊಡ್ಡಿ ಮಾವಿನಕೆರೆ, ಮಕ್ಕಾದರ್ವಾಜಾ, ಕೋಟೆ ಕೊತಲ ಮುಂತಾದ 
ಸ್ಥಳಗಳಲ್ಲಿ ಸಾಹಿತ್ಯಿಕ-ವನಭೋಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದರು. 
ಸಾಹಿತ್ಯಾಸಕರಿಗೆ ಸಾಂಸ್ಕೃತಿಕ ಮತ್ತುಇತಿಹಾಸದ ದರ್ಶನ ಇದರಿಂದಾಗುತಿತ್ತು 

"ಬಿಸಿಲಹನಿಗಳು' ಇವರು ಡಾ ಅಮರೇಶ ನುಗಡೋಣಿಯವರೊಂದಿಗೆ ಸಂಪಾದಿಸಿ 
ಪ್ರಕಟಿಸಿದ ಒಂದು ವಿಶಿಷ್ಟ ಮತ್ತು ಮಹತ್ತ್ವದ ಕಥಾಸಂಕಲನ. ಇಲ್ಲಿ ಹೈದರಾಬಾದ್‌ - 
ಕರ್ನಾಟಕದ ಪ್ರಮುಖಕಥೆಗಾರರ ಒಂದೊಂದು ಕಥೆಯಿದೆ. ಜೊತೆಗೆ ಒಬ್ಬೊಬ್ಬ ಪ್ರಮುಖ 
ವಿಮರ್ಶಕರಿಂದ ವಿಮರ್ಶೆ ಮಾಡಿಸಲಾಗಿದೆ. ಈ ಭಾಗದ ಕಥನ ಪರಂಪರೆ ಮತ್ತುಕಥನ 
ಶಕ್ತಿಯ ಮಹತ್ತ್ವ ; ಇಲ್ಲಿನ ಜನರ ಬಿಸಿಲ ಬದುಕು-ಬವಣೆ, ವಿಶಿಷ್ಟ ಸಂಸ್ಕೃತಿಯನ್ನು 
ತಿಳಿದುಕೊಳ್ಳಬೇಕಾದರೆ ಈ ಸಂಕಲನವನ್ನು ಓದಲೇಬೇಕು. ಈ ಪ್ರದೇಶದ ಕಥನ ಪರಂಪರೆಗೆ 
ಈ ಸಂಕಲನ ಕೈಗನ್ನಡಿಯಂತೆ ; ಆಕರ ಗ್ರಂಥದಂತಿದೆ. ಇದರೊಂದಿಗೆ ಒರೆಗಲ್ಲು ನವರಂಗ, 
ರಾಯಚೂರು ಜಿಲ್ಲೆಯ ಅನುಭಾವಿ ಕವಿಗಳು, ಸೆಲೆ, ಆಕರ, ಹೊನ್ನಸಿರಿ ಮುಂತಾದ 
ಸಂಕಲನಗಳು ಮತ್ತೆ ಮತ್ತೆಮೆಲುಕು ಹಾಕುವಂತಿವೆ. 

ಪಂಪಯ್ಯಶೆಟ್ಟಿಯವರು ಪರಿಷತನ್ನು ಕ್ರಿಯಾಶೀಲ ಚಟುವಟಿಕೆಗಳಿಗಷ್ಟೇ ಸೀಮಿತ 
ಗೊಳಿಸದೆ ಆರ್ಥಿಕವಾಗಿಯೂ ಗಟ್ಟಿಗೊಳಿಸಿ ಹೊಸ ಆಯಾಮವನ್ನು ನೀಡಿದ್ದರು. ಉಳಿದ 
ಜಿಲ್ಲೆಗಳಿಗೂ ಪರಿಷತ್ತು ಮಾದರಿಯಾಗುವಂತೆ ಕಟ್ಟಿಬೆಳೆಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. 
ಇಂತಹ ಅಪರೂಪದ ಸಂಘಟನಾ ಚತುರ, ಕ್ರಿಯಾಶೀಲ ಮನಸಿನ ಚಿಂತಕ, ಸ್ನೇಹಜೀವಿಗೆ 
ಅಭಿನಂದನಾ ಗ್ರಂಥವನ್ನು ಸಮರ್ಪಿಸುತ್ತಿರುವುದು ಅತ್ಯಂತ ಉಚಿತವಾದುದಾಗಿದೆ. 


ಡಾ|। ದಸಗೀರ್‌ ಸಾಬ ದಿನ್ನಿ 
ಸಹಾಯಕ ಪ್ರಾಧ್ಯಾಪಕರು 

ಸರಕಾರಿ ಪ್ರಥಮ ದರ್ಜೆ ಕಾಲೇಜು 
ರಾಯಚೂರು 

ಸನಿಹವಾಣಿ : 9448220710 


ಪಂಪಯ್ಯ ಶೆಟ್ಟಿಯವರೊಂದಿಗೆ ಕಳೆದ 
45 ವರ್ಷಗಳನ್ನು ನೆನೆಯುತ್ತಾ..... 


0 


2 ಭಗತರಾಜ ನಿಜಾಮಕಾರಿ 


ಭಾಗ-1 

ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ರಾಯಚೂರು ನಗರ ಹೈದರಾಬಾದ್‌ ನವಾಬರ 
ಕರಾಳ ಆಡಳಿತದಲ್ಲಿ 13 ತಿಂಗಳವರೆಗೆ ಬಲಾತ್ಕಾರ, ಕೊಲೆ, ಸುಲಿಗೆ ಮುಂತಾದ 
ದೌರ್ಜನ್ಯಕ್ಕೊಳಪಟ್ಟಿತ್ತು ಸರ್ದಾರ ವಲ್ಲಭಭಾಯ್‌ ಪಟೇಲರ ಧೀರ ಕ್ರಮದಿಂದಾಗಿ 
17-9-1948ರಲ್ಲಿ ವಿಮೋಚನೆಗೊಂಡಿತು. ರಾಯಚೂರು ಪ್ರದೇಶದ ಪರಿಸರ ಭಾಗಶಃ 
ಉರ್ದು ಮತ್ತು ಭಾಗಶಃ ತೆಲುಗುಮಯವಾಗಿತ್ತು ಕನ್ನಡವು ಮೇಲ್ವರ್ಗ ಜಾತಿಯವರಿಗೆ 
ಮಾತನಾಡಲು ಸೀಮಿತವಾಗಿ, ಜನಸಾಮಾನ್ಯರಿಂದ ದೂರವಾಗಿ ಉಳಿದಿತ್ತು ಭಾಷಾವಾರು 
ಪ್ರಾಂತ್ಯಗಳ ರಚನೆಯಿಂದ ಅಚ್ಚ ಕನ್ನಡದ ನೆಲೆಯಾಗಿರುವ ಈ ದೋ-ಆಬ್‌ ಪ್ರದೇಶವು 
ನವೆಂಬರ್‌ 1, 1956 ರಂದು ಕರ್ನಾಟಕ ರಾಜ್ಯಕ್ಕೆ ಸೇರಿತು. ಕನ್ನಡ ಜಾಯಮಾನ, ಜನರ 
ಒಳದನಿ, ಜನನಾಡಿಯ ಬಡಿತ ಕೇಳಿಸದಂತಾಗಿತ್ತು ಈ ಕಿಚ್ಚನ್ನು ಹೊರಗೆಡಹಲು ಕನ್ನಡ 
ಸಂಘಟನೆಗಳ ಹುಟ್ಟು ಅವಶ್ಯವಾಗಿತ್ತು ಇಂತಹ ಪರಿಸ್ಥಿತಿಯಲ್ಲಿ ನಾಡು-ನುಡಿ-ಇತಿಹಾಸ- 
ಪ್ರಜ್ಞೇ ಯನ್ನು ಎಚ್ಚರಿಸಲು ಕನ್ನಡದಲ್ಲಿಯೇ ಕಾರ್ಯಕ್ರಮಗಳು ನಡೆಯಬೇಕಾಗಿದ್ದವು. ಸ್ಥಳೀಯ 
ಕರ್ನಾಟಕ ಸಂಘದಲ್ಲಿನಾಡಹಬ್ಬ 15ನೆಯ ಆಗಸ್ಟ್‌ನ ಸ್ವಾತಂತ್ರ್ಯೋತ್ಸವ, 26 ಜನವರಿಯ 
ಗಣರಾಜ್ಯೋತ್ಸವ ಆಚರಿಸಿದರೂ ಗಟ್ಟಿಯಾಗಿ ದೊಡ್ಡಪ್ರಮಾಣದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ, 
ಕಲೆಯ ಕಾರ್ಯಕ್ರಮಗಳು ಮರೀಚಿಕೆಯಾಗಿದ್ದವು. ಪ್ರಥಮ ಜಿಲ್ಲಾ ಕನ್ನಡ ಸಾಹಿತ್ಯ 
ಸಮ್ಮೇಳನದ ರೂಪದಲ್ಲಿ ಈ ಅವಕಾಶ ಒದಗಿಬಂದಿತು. 

4 ಮತ್ತು 5 ಡಿಸೆಂಬರ್‌ 1971 ರಂದು ನಗರದ ಕರ್ನಾಟಕ ಸಂಘದಲ್ಲಿ ಪ್ರಥಮ 
ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಬೆಳಗಾವಿ ಜಿಲ್ಲಾಧಿಕಾರಿಗಳಾಗಿದ್ದ ಸಿದ್ಧಯ್ಯ ಪುರಾಣಿಕರು 
ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ದೇ. ಜವರೇಗೌಡ, ಜಿ. ನಾರಾಯಣ, ಜಯತೀರ್ಥ 
ರಾಜಪುರಾಹಿತ, ಡಾ. ಪಿ.ಬಿ. ದೇಸಾಯಿ ಮತ್ತು ಪಂಚಾಕ್ಷರಿ ಹಿರೇಮಠರನ್ನು ಅತಿಥಿಗಳನ್ನಾಗಿ 
ಆಹ್ವಾನಿಸಲಾಗಿತ್ತು ಕರ್ನಾಟಕ ಸಂಘ ರಾಯಚೂರು ನಗರದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ 


ಬಿಕ್ಷರ ಜಾನ್‌ 


ಕಾರ್ಯಕ್ರಗಳ ಕೇಂದ್ರ ಸ್ಥಳ, ಇದಕ್ಕೆ ತನ್ನದೇ ಆದ ಇತಿಹಾಸವಿದೆ. ಹೈದರಾಬಾದ್‌ ಕರ್ನಾಟಕದ 
ಕನ್ನಡ ಭಾಷೆ ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತುಇವುಗಳಕ್ಕಿಂತ ನಿಜಾಮ್‌ ಸರ್ಕಾರ ಭಾರತದ 
ಒಕ್ಕೂಟದಲ್ಲಿ ಸೇರದೇ ಮುಸ್ಲೀಮೇತರರಿಗೆ ಭೀಕರವಾಗಿ ಹಿಂಸೆ ಕೊಡುತಿರುವಾಗ ಅದರ 
ಎರುದ್ಧ ಹೋರಾಡುತಿದ್ದ ಚಳವಳಿಗಾರರ ವೇದಿಕೆಯಾಗಿತ್ತು ಎರಡು ಅಖಿಲ ಭಾರತ ಕನ್ನಡ 
ಸಾಹಿತ್ಯ ಸಮ್ಮೇಳನಗಳು ಕಂಡ ಸಂಸ್ಥೆಯಾಗಿದೆ. ಕಾಡ್ಲೂರು ದೇಸಾಯಿರವರು ಕೊಟ್ಟಿರುವ 
ಸ್ಥಳದಲ್ಲಿ ಬೃಹದಾಕಾರವಾಗಿ ನಿಂತಿರುವ ಈ ಕಟ್ಟಡದಲ್ಲಿ ಸ್ವಾತಂತ್ರಾ ನಂತರದ ಜಿಲ್ಲೆಯ 
ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವಾಗ ಸಹಜವಾಗಿ ರಾಯಚೂರಿನ ಕನ್ನಡ 
ಅಭಿಮಾನಿಗಳು ಸಂತೋಷಪಟ್ಟದ್ದರು. ಕರ್ನಾಟಕ ಸಂಘದ ಹಿಂಬದಿಯ ವಿಶಾಲವಾದ 
ಬಯಲಲ್ಲಿ ರಂಗಮಂದಿರ. ಅದರ ಎದುರು ಬೃಹತ್‌ ಮಂಟಪ ನಿರ್ಮಾಣವಾಗುತ್ತಿದ್ದದ್ದನ್ನು 
ನೋಡುತಿದ್ದರೆ, ಕನ್ನಡ ದೇವಿಯ ದೇವಾಲಯ ಕಟುತಿದ್ದಂತೆ ಭಾಸವಾಗುತಿತು, 

ಸ್ಥಳೀಯ ಎಲ್‌.ವಿ.ಡಿ. ಮತ್ತು ಬಿ.ಆರ್‌.ಬಿ. ಕಾಲೇಜಿನಲ್ಲಿ ಓದುತ್ತಿದ್ದ 
ವಿದ್ಯಾರ್ಥಿಗಳನ್ನು ಕೂಡಿಸಿ, ವಿದ್ಯಾರ್ಥಿಗಳ ಸ್ವಯಂ ಸೇವಕರ ಒಂದು ದಳ 
ರಚನೆಯಾಯಿತು. ನಾವು ಈ ಸಮ್ಮೇಳನದ ಸ್ವಯಂ ಸೇವಕರಾಗಿ ಸೇರಿಕೊಂಡು 
ಕಾರ್ಯನಿರತರಾಗಿದ್ದೆವು. ಈ ವಿದ್ಯಾರ್ಥಿಗಳ ಸ್ವಯಂ ಸೇವಕರಿಗೆ ಒಬ್ಬ ನಾಯಕನನ್ನು 
ನೇಮಿಸಲಾಗಿತ್ತು ಆ ನಾಯಕ ಪಾದರಸದಂತೆ ಎಲ್ಲಾ ವಿದ್ಯಾರ್ಥಿ ಸ್ವಯಂಸೇವಕರೊಂದಿಗೆ 
ಬೆರೆತು ಸಮ್ಮೇಳನದ ಕೆಲಸಗಳು ಸ್ವಂತ ಮನೆಯ ಕೆಲಸಗಳಂತೆ ಮಾಡಲು ಪ್ರೇರಕನಾಗಿದ್ದ ಆ 
ನಾಯಕನೇ ನನ್ನಗೆಳೆಯ ಹೊಸೂರು ರಾಮಸ್ವಾಮಿಯವರ ಮಗ ಎಚ್‌. ಪಂಪಯ್ಯಶೆಟ್ಟಿ 

ಸಮ್ಮೇಳನದ ವೇದಿಕೆ ಹತ್ತಿರ ಇರುವ ನನ್ನ ಇಚ್ಛೆಗೆ ಪಂಪಯ್ಯಶೆಟ್ಟಿ ಎಂದೂ 
ಎದುರಾಡಲಿಲ್ಲ ಅದಾಗಲೇ ನಾನು ರಾಯಚೂರು ಜಿಲ್ಲಾ ತರುಣ ಬರಹಗಾರ ಮತ್ತು 
ಕಲಾವಿದರ ಸಂಘ (ರಾ.ತ.ಬ.ಕ. ಸಂಘ)ದ ಕಾರ್ಯದರ್ಶಿಯಾಗಿ ಗುರುತಿಸಿಕೊಂಡಿದ್ದೆ 
ಸಮ್ಮೇಳನಕ್ಕೆ ಬರುವ ಅತಿಥಿಗಳನ್ನು ಸಾಹಿತಿಗಳನ್ನು ಹತ್ತಿರದಿಂದ ನೋಡುವುದು, 
ಅವರೊಂದಿಗೆ ಆಗಾಗ ಕ್ಲಿಕ್ಕಿಸುವ ಕ್ಯಾಮರಾ ಕಣ್ಣಿಗೆ ಬೀಳುವುದು ನನ್ನ ಬಯಕೆಯಾಗಿತ್ತು 
ವೇದಿಕೆಯಲ್ಲಿ ನನ್ನೊಂದಿಗೆ ಹೆಚ್ಚಾಗಿರುತಿದ್ದವರು ಪಂಪಯ್ಯ ಶೆಟ್ಟಿ, ಕೊಂಡ ಗೋಪಾಲಕೃಷ್ಣ 
ಮತು ಕಲ್ಲೂರು ಬಷೀರ್‌. ವೇದಿಕೆ ಮತ್ತುಸಮ್ಮೇಳನದ ಗೋಷ್ಠಿಗಳಲ್ಲಿ ವ್ಯವಸ್ಥೆ ಮಾಡಲು 
ಪಂಪಯ್ಯಶೆಟ್ಟಿ ಮತ್ತುನಾನು ಇರಲೇಬೇಕಾಗಿತ್ತು ತೆಲುಗು-ಉರ್ದು ಭಾಷಿಕರೇ ಹೆಚ್ಚಾಗಿದ್ದ 
ರಾಯಚೂರು ಪರಿಸರದಲ್ಲಿಕನ್ನಡ ಕಟ್ಟುವ ಕೆಲಸ ಎಚ್‌. ಪಂಪಯ್ಯಶೆಟ್ಟರ ನಾಯಕತ್ವದಲ್ಲಿ 
ಸಾಧ್ಯವೆಂಬುದು ಮನವರಿಕೆಯಾಗಿತ್ತು ಸಮ್ಮೇಳನದ ನಂತರ ಕನ್ನಡ ಕಟ್ಟುವ ಕೆಲಸ ಮಾಡುವ 
ಬಗ್ಗೆ ಪಂಪಯ್ಯ ಶೆಟ್ಟಿ ಕೊಂಡ ಗೋಪಾಲಕೃಷ್ಣರು ಸೇರಿ ಚರ್ಚಿಸುತಿದ್ದೆವು. ದಿನಾಂಕ 
4-12-1971ರ ಬೆಳಗ್ಗೆ ನಗರೇಶ್ವರ ದೇವಾಲಯದಿಂದ ಸಿದ್ದಯ್ಯ ಪುರಾಣಿಕರ ಮೆರವಣಿಗೆ 
ಪ್ರಾರಂಭವಾಯಿತು. ಇದು ಈ ಭಾಗದ ಜನ ಎಂದೂ ಮರೆಯದ ಮೆರವಣಿಗೆ ಯಾಗಿತ್ತು 


ಶಿಕ್ಷರ ಬಾಡ” 


ರಾಯಚೂರು ನಗರವು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಡಗರದಲ್ಲಿತೇಲುತಿರುವಾಗ 
ಸಮ್ಮೇಳನದ ಹಿಂದಿನ ದಿನ 3-12-71ರಂದು ಪಾಕಿಸಾನ ಸೈನಿಕರು ಭಾರತದ ಮೇಲೆ 
ಆಕ್ರಮಣ ಮಾಡಿದ್ದರು. ಸಮ್ಮೇಳನಾಧ್ಯಕ್ಷರು ಬೆಳಗಾವಿ ಜಿಲ್ಲಾಧಿಕಾರಿಗಳಾಗಿದ್ದರಿಂದ ಅಂದೇ 
ಬೆಳಗಾವಿಗೆ ಹೋಗಬೇಕಾಯಿತು. 

ಸಮ್ಮೇಳನದ ಎರಡನೆಯ ದಿನ ಕವಿಗೋಷ್ಠಿಯ ಈ ಗೋಷ್ಠಿಯಲ್ಲಿಹಿರಿಯ ಕವಿಗಳಿಗೆ 
ಮಾತ್ರ ತಮ್ಮ ಕವನಗಳು ಓದುವ ಅವಕಾಶ ಕೊಡಲಾಗಿತ್ತು ಆದರೆ ಯುವ ಕವಿಗಳಿಗೆ ಅವರ 
ಕವನಗಳನ್ನು ಓದಲು ಗೋಷ್ಠಿಯಲ್ಲಿ ಅವಕಾಶ ಕಲ್ಪಿಸಲಿಲ್ಲ ಇದನ್ನು ರಾ.ತ.ಬ.ಕ. ಸಂಘದ 
ವತಿಯಿಂದ ಅಲ್ಲಾಬಕ್ಷ ಲಾಡ್‌ಸಾಬ್‌ (ಅಲಾಪಿ) ನಾನು, ಮಧುಸೂದನ ಮೊದಲಾದವರು 
ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಯಿತು. ಕವಿಗೋಷ್ಠಿಯ ಉಸುವಾರಿ 
ನೋಡಿಕೊಳ್ಳುತ್ತಿದ್ದ ಚೆನ್ನಣ್ಣ ವಲೀಕಾರ್‌ ತಮ್ಮ ಅಸಹಾಯಕತೆ ಹೇಳಿ ಶಾಂತರಸರತ್ತಬೆರಳು 
ತೋರಿಸಿದರು. ಶಾಂತರಸರೊಂದಿಗೆ ವಾದಿಸಿ ಅದೇ ವೇದಿಕೆಯಲ್ಲಿನಾವು ನಮ್ಮ ಕವನವನ್ನು 
ಓದಿದ್ದು ನೆನಪಾಗುತಿದೆ. ಅಂದಿನ ನನ್ನ ಈ ಪ್ರತಿಭಟನೆಗೆ ಬೆಂಬಲ ಕೊಡುತ್ತ ಪಂಪಯ್ಯ 
ಶೆಟ್ಟಿರವರು ಪ್ರೋತ್ಸಾಹ ನೀಡಿದ್ದು ಮರೆಯಲು ಸಾಧ್ಯವಿಲ್ಲ ತಮ್ಮ ಹಕ್ಕೊತಾಯಕ್ಕಾಗಿ 
ಪಂಪಯ್ಯ ಶೆಟ್ಟರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಈ ಭಾಗದ ಯುವ 
ಪ್ರತಿಭೆಗಳಿಗೆ ಅವಕಾಶ ಸಿಗದಿದ್ದಾಗ ಸಮ್ಮೇಳನಗಳ ಮುಖ್ಯ ವೇದಿಕೆಯಲ್ಲಿಯೇ 
ಪ್ರತಿಭಟನೆಯನ್ನು ಮಾಡುತಿದ್ದುದನ್ನು ನಾವು ನೋಡಿದ್ದೇವೆ. 

ಛಲದಂಕ ಮಲ್ಲನಂತೆ ಉಡದ ಹಿಡಿತದಂತೆ ಪಂಪಯ್ಯ ಶೆಟ್ಟಿ ಕನ್ನಡ ಭಾಷೆ, ಸಂಸ್ಕೃತಿ, 
ಕಲೆಯ ಉಳಿವಿಗಾಗಿ ಸಂಘಟನೆಯೊಂದನ್ನು ಹುಟ್ಟುಹಾಕಲು ತನ್ನ ಗೆಳೆಯರನ್ನು ಭೇಟಿಯಾಗ 
ಹತ್ತಿದರು. ಪಂಪಯ್ಯಶೆಟ್ಟಿಯವರ ಕರೆಗೆ ಓಗೊಟ್ಟುಕರೆದ ಕಡೆಗಳಿಗೆ ನಾನೂ ಹೋಗುತಿದ್ದೆ 
ಉಪ್ಪುರಪೇಟೆಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಕೊಠಡಿಯೊಂದರಲ್ಲಿಎಲ್‌.ವಿ.ಡಿ. 
ಕಾಲೇಜಿನಲ್ಲಿಸಭೆ ಸೇರಿಸ ಹತಿದೆವು. ನಾರದಗಡ್ಡೆಮಠದ ಮಠಾಧೀಶರಾಗಿದ್ದ ಶ್ರೀ ಚೆನ್ನಬಸವ 
ಸ್ವಾಮಿಗಳ (ಶ್ರೀನಾಚೆ) ಸಮ್ಮುಖದಲ್ಲಿ ಹೊಸ ಸಂಘಟನೆಯ ಬಗ್ಗೆ ಚರ್ಚಿಸಿ, ಕನ್ನಡ 
ಬಳಗವನ್ನು ಅಸಿತ್ತಕ್ಕೆ ತರಲಾಯಿತು. ಕನ್ನಡ ಬಳಗವು ಅಸಿತ್ರಕ್ಕೆ ಬರಲು ಪಂಪಯ್ಯಶೆಟ್ಟರ 
ಪ್ರಯತ್ನಮುಖ್ಯವಾಗಿತ್ತು 

ಕನ್ನಡ ಬಳಗಕ್ಕೆ ಸೇರಿದ ಗೆಳೆಯರೆಲ್ಲ ಆಗಿನ್ನುಕಾಲೇಜಿನ ವಿದ್ಯಾರ್ಥಿಗಳು, ಕುಡಿಮೀಸೆ 
ಕನ್ನಡ ಸೇನಾನಿಗಳು, ಅವರಿಗೆ ಜಾತಿ, ಮತಗಳ ಬಗ್ಗೆ ತಿಳಿದೇ ಇರಲಿಲ್ಲ ನಾವೆಲ್ಲ ಕನ್ನಡಮ್ಮನ 
ಮಕ್ಕಳು. ನಮಗೆ ಕನ್ನಡವೊಂದೇ ಕನಸು. ನಮ್ಮ ಮನಸಿನ ತುಂಬೆಲ್ಲ ಕನ್ನಡದ ಕನವರಿಕೆ ತುಂಬಿ 
ಹೋಗಿದ್ದವು. 

ಹಮದರ್ದ್‌ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿದ್ದ ಡಾ| ಎಸ್‌. ಎಂ. 
ಹುಣಶ್ಯಾಳ ಕನ್ನಡ ಬಳಗದ ಪ್ರಥಮ ಅಧ್ಯಕ್ಷರು, ಕೊಂಡ ಗೋಪಾಲಕೃಷ್ಣ ಉಪಾಧ್ಯಕ್ಷರು, 


ಪಿಕ್ಚರ್‌ ಜಾನ್‌ 


ಎಚ್‌. ಪಂಪಯ್ಯಶೆಟ್ಟಿ ಕಾರ್ಯದರ್ಶಿ ಮತ್ತುನಾನು ಸಂಚಾಲಕನಾಗಿ, ಕಲ್ಲೂರು ಬಷೀರ್‌ 
ಅವರನ್ನು ಸಹಕಾರ್ಯದರ್ಶಿಯಾಗಿ ನೇಮಿಸಲಾಗಿತ್ತು ಸಿದ್ದಲಿಂಗ ಬೋಳಬಚ್ಚಿ ಬಿ.ಎಸ್‌. 
ಹಿರೇಮಠ, ಅಮರೇಶ ಆದವಾನಿ, ಕೊಂಡ ಗೋಪಾಲ, ಗದ್ವಾಲ್‌ ನರಸಣ್ಣ ಗುರುರಾಜ 
ಕುಲಕರ್ಣಿ, ಚೂಡಿ ಶ್ರೀನಿವಾಸ, ತ. ರಾಮಕೃಷ್ಣ, ಜಯಪ್ರಕಾಶ, ಭೂಪಾಳ ಶ್ರೀನಿವಾಸ, 
ಆದೆಪ್ಪ, ಹಲವು ಎಳೆಯ ಗೆಳೆಯರು ಸೇರಿಕೊಂಡು ಅಭಿಮಾನದ ಕನ್ನಡ ಬಳಗವನ್ನು 
23-01-1972ರಂದು ಕರ್ನಾಟಕ ಸಂಘದ ಬಯಲು ರಂಗಮಂದಿರದಲ್ಲಿ ಅಸ್ತಿತ್ವಕ್ಕೆ 
ತರಲಾಯಿತು. ನಾಡಿನ ಹಿರಿಯರು ಕಳುಹಿಸಿದ ಶುಭ ಸಂದೇಶಗಳನ್ನು ನಾನು ಓದುವಾಗ 
ನಮಗೆ ಇದೇ ದಿನ ಸುಭಾಷಚಂದ್ರ ಬೋಸರ ಜನ್ಮದಿನವೆಂದು ತಿಳಿದು ಬಂತು. ನಮ್ಮೆಲ್ಲರ 
ಮನಸಸ್ಸುಗಳು ಪ್ರಪುಲ್ಲವಾದವು. ಅದಾಗಲೇ ಪಾಕಿಸಾನ ಭಾರತದ ಮೇಲೆ ಯುದ್ಧಮಾಡಿದ್ದು 
ಯುದ್ಧದ ತಲ್ಲಣಗಳಲ್ಲಿ ನಮ್ಮ ಕನಸಿನ ಕನ್ನಡ ಬಳಗ ಅಸ್ತಿತ್ವಕ್ಕೆ ಬಂದಿದ್ದು ನಮ್ಮ ಸಂತೋಷಕ್ಕೆ 
ಪಾರವೇ ಇರಲಿಲ್ಲ ಕನ್ನಡ ಬಳಗವು ಸಾತ್ವಿಕ ಪ್ರತಿಭಟನೆಯ ಪ್ರತೀಕದ ಧ್ವನಿಯಾಗಿ ನಗರದಲ್ಲಿ 
ಜನಪರ ಕಾರ್ಯನಿರ್ವಹಿಸುತ್ತ ಬಂದಿದ್ದು ನೆನೆದರೆ, ಪಂಪಯ್ಯ ಶೆಟ್ಟಿ ಅವರ ಸಂಘಟನಾ 
ಧೀಶಕ್ತಿಪರಿಚಯವಾಗುತದೆ. 
ಭಾಗ-2 

ಮಾನ್ವಿ ತಾಲ್ಲೂಕಿನ ಉಮಳಿ ಹೊಸೂರು ರಾಮಸ್ವಾಮಿ ತಮ್ಮ ಜೀವಮಾನವೆಲ್ಲಾ 
ಹವ್ಯಾಸಿ ನಾಟಕಗಳಲ್ಲಿ ಅಭಿನಯಿಸಲು ಕಳೆದವರು. ಅಂದಿನ ಪ್ರಸಿದ್ದ ನಟ, ನಟಿಯರನ್ನು 
ಕರೆಯಿಸಿ ಅವರೊಂದಿಗೆ ನಟಿಸುವುದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ರಾಯಚೂರು, 
ಮಾನ್ವಿ, ಸಿರಿವಾರ, ಸಿಂಧನೂರು ಮತ್ತುತುಂಗಭದ್ರಾ ನದಿ ದಡದಾಚೆಗೆ ಆಂಧ್ರದ ನದಿಚ್ಯಾಗಿ, 
ಆದೋನಿ, ಪೆದ್ದತುಮಲ, ಚಿನ್ನತುಮಲ ಮತ್ತಿತರ ಗಡಿನಾಡು ಕನ್ನಡ ಪ್ರದೇಶದಲ್ಲಿನಡೆಯುವ 
ಕನ್ನಡ ನಾಟಕಗಳಲ್ಲಿ ಪಾತ್ರಧಾರಿಯಾಗಿಯೂ ಪ್ರೇಕ್ಟಕನಾಗಿಯೂ, ರಾಮಸ್ವಾಮಿ ತಪ್ಪದೇ 
ಹಾಜರಾಗುತ್ತಿದ್ದರು. ನಾಟಕದ ಹುಚ್ಚಿನಿಂದಾಗಿ ಮನೆಯ ಆಸಿಯೆಲ್ಲಾ ಮಾರಿದ 
ರಾಮಸ್ವಾಮಿಯವರು ಪ್ರಸಿದ್ಧ ಚಿತ್ರನಟಿ ಆದೋನಿ ಲಕ್ಷ್ಮೀದೇವಿ, ಪ್ರಸಿದ್ಧ ರಂಗನಟಿ 
ಸುಭದ್ರಮ್ಮ ಮನ್ನೂರು ಮತ್ತು ಚಿತ್ರ ಮತ್ತು ರಂಗಭೂಮಿಯ ನಟರಾಗಿದ್ದ ದುರ್ಗಾದಾಸ, 
ಎಲೆವಾಳ ಸಿದ್ದಯ್ಯ ಸ್ವಾಮಿ ಅವರೊಂದಿಗೆ ರಕರಾತ್ರಿ. ಚಿತ್ರಾಂಗದ (ಬಬ್ರುವಾಹನ 
ಚಲನಚಿತ್ರ) ನಾಟಕದಲ್ಲಿ ಆದೋನಿ ಲಕ್ಷ್ಮೀದೇವಿ ಚಿತ್ರಾಂಗದೆ ಪಾತ್ರ ಮತ್ತು ರಾಮಸ್ವಾಮಿ 
ಅವರ ಅರ್ಜುನನ ಪಾತ್ರ ಸಖತಾಗಿ ಜನಮೆಚ್ಚಗೆ ಗಳಿಸಿತ್ತು ಇದೇ ನಾಟಕದಲ್ಲಿ ಪಂಪಯ್ಯಶೆಟ್ಟ 
ಬಾಲನಟನಾಗಿ ನಟಿಸಿದ ಬಗ್ಗೆ ಕೇಳಿ ಬರುತ್ತದೆ. ಜನರು ಇವರ ನಟನೆ ಹೊಗಳುತಿದ್ದರೆ 
ರಾಮಸ್ವಾಮಿಯವರು ಮೈಮರೆತು ಮನೆ-ಮಠ-ಹೊಲ-ವ್ಯಾಪಾರ- ಸಂಬಂಧಗಳನ್ನು 
ನೆನೆಯದೇ ಯಾವಾಗಲೂ ನಾಟಕ, ನಾಟಕದಲ್ಲಿನ ಪಾತ್ರಗಳಲ್ಲಿತಲ್ಲೀನರಾಗುತಿದ್ದರು. ಇವರ 
ಈ ಹುಚ್ಚುತನಕ್ಕೆ ಇದ್ದ ಹೊಲಗಳೆಲ್ಲ ಒಂದೊಂದಾಗಿ ಮಾರಾಟವಾಗಹತಿದ್ದವು. 


ಬಿಕ್ಸಲ್‌ Lore a 


ಮನೆಯಲ್ಲಿಯ ಬಂಗಾರ, ಬೆಳ್ಳಿ, ಹಣ ನಿಧಾನವಾಗಿ ಕರಗ ಹತಿದಾಗ ಬಡತನ 
ಮನೆಮಂದಿಗೆಲ್ಲ ಜರ್ಜರಿತಗೊಳಿಸಹತಿತು. ಹಿರಿಯ ಮಗ ಪಂಪಯ್ಯಶೆಟ್ಟಿ ಅಜ್ಜಿಯ 
ಊರಾದ ನದಿಚ್ಯಾಗಿಯಲ್ಲಿ ಓದಬೇಕಾಯಿತು. ತಾವು ಹೊಟ್ಟೆತುಂಬ ಉಂಡು, 
ಊರಿನವರಿಗೂ ಉಣಬಡಿಸುತಿದ್ದ ಶೆಟ್ಟರ ಕುಟುಂಬ ಒಂದೊಪತಿನ ಊಟಕ್ಕಾಗಿ 
ಕಂಗಾಲಾಗಬೇಕಾಯಿತು. ಶೆಟ್ಟಿ ಕೆಟ್ಟಾಗ ಊರು ಬಿಡುತಾನೆಂಬ ಮಾತು ನಿಜವಾಯಿತು. 
ಗೂಡು, ಕಪಾಟು ಅಲ್ಲಿ - ಇಲ್ಲಿ ಜಾಡಿಸಿದಾಗ - ಅಲ್ಲಿಯೇ ಬಿದ್ದುಹೋಗಿದ್ದ ಬಂಗಾರದ 
ಚೂರುಗಳು ಒಟ್ಟುಗೂಡಿಸಿದರೆ ಅದೇ ಸುಮಾರು ನಾಲ್ಕಾರು ತೊಲೆಯಾಗಿತ್ತು ಅದನ್ನೇ 
ಬಂಡವಾಳ ಮಾಡಿಕೊಂಡ ಸಿಂಧನೂರು ತಾಲ್ಲೂಕಿನ ಗೋನವಾರ ಬಂದು ಸೇರಿದರು 
ಹೊಸೂರು ರಾಮಸ್ವಾಮಿ ಮತ್ತುಅವರ ಕುಟುಂಬ. 

ರಾಯಚೂರು ನಗರಕ್ಕೆ ಬರುವ ನಾಟಕ ಕಂಪನಿಗಳು ಬೇಸವಾರಪೇಟೆಯ ಶ್ರೀ 
ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ತಮ್ಮ ಡೇರೆಗಳನ್ನು ಹಾಕುತ್ತಿದ್ದವು. ಕರ್ನಾಟಕದ ಪ್ರಸಿದ್ಧ 
ನಾಟಕ ಕಂಪನಿಗಳು ಮತ್ತುಹವ್ಯಾಸಿ ನಾಟಕಗಳು ಈ ಬಯಲು ಸ್ಥಳದಲ್ಲಿತಿಂಗಳಾನುಗಟ್ಟಲೇ 
ನಡೆಯುತ್ತಿದ್ದವು. ಈ ಸ್ಥಳದ ಹತ್ತಿರದಲ್ಲಿಯೇ ಹೊಸೂರು ರಾಮಸ್ವಾಮಿ ಪುಟ್ಟದೊಂದು 
ಕಿರಾಣಿ ಅಂಗಡಿ ನಡೆಸುತ್ತಿದ್ದರು. ಮತ್ತೆ ರಾಮಸ್ವಾಮಿಗಳ ನಾಟಕಪ್ರೇಮ ಚಿಗುರಹತಿತ್ತು 
ನಾಟಕ ಕಂಪನಿಯವರಿಗೆ ರಾಮಸ್ವಾಮಿ ಅಂಗಡಿಯಿಂದಲೇ ದಿನಸಿ ಸರಬರಾಜಾಗುತಿತ್ತು 
ಮೊದಲು ನಗದು ವ್ಯಾಪಾರ, ಅನಂತರ ಅದು ಉದಿಗೆ ತಿರುಗಿತು. ನಾಟಕಗಳ ಕಲೆಕ್ಟನ್‌ ಮೇಲೆ 
ರಾಮಸ್ವಾಮಿಯವರ ಬಾಕಿ ಹಣ ವಸೂಲಿಯಾಗುತಿತ್ತುನಾಟಕ ಕಂಪನಿಗಳು ದಿವಾಳಿಯಾದರೆ 
ಮುಗಿಯಿತು. ಬಾಕಿ ಇದ್ದರೂ ಮತ್ತೆ ರಾಮಸ್ವಾಮಿ ದಿನಸಿಗಳನ್ನು ಉದ್ರಿಯಾಗಿ 
ಪೂರೈಸುತಿದ್ದರು. ಹೀಗಾಗಿ ರಾಮಸ್ವಾಮಿಯವರ ವ್ಯವಹಾರ ತೂತುಬಿದ್ದಹಡಗಿನಂತಾಗಿತ್ತು 
ಇದ್ದ ಬಂಡವಾಳ ಕರಗಿ ಅಂಗಡಿಯಲ್ಲಿನ ದಿನಸಿ ಸಾಮಗ್ರಿ ಖಾಲಿಯಾಗ ಹತಿತು. ಅಂಗಡಿ 
ಮುಚ್ಚಿಕೊಂಡು ರಾಮಸ್ವಾಮಿಯವರು ಮನೆ ಸೇರಿದರು. ಹಿರೇಮಗ ಪಂಪಯ್ಯನವರ 
ಹೆಗಲಿಗೆ ಹೆಚ್ಚುಕಡಿಮೆ ಮನೆ ಜವಾಬ್ದಾರಿ ಬಂದುಬಿಟ್ಟಿತು. 

ಮೂರು ವರ್ಷಗಳ ಕಾಲ ಶ್ರೀ ಕನ್ಯಕಾಪರಮೇಶ್ವರಿ ಪ್ರಾಥಮಿಕ ಶಾಲಾ ಸಮಿತಿ 
ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಸಹಜವಾಗಿ ಪಂಪಯ್ಯಶೆಟ್ಟರು ಕನ್ನಡ ಸಾಹಿತ್ಯ 
ಪರಿಷತ್‌ ಅಧ್ಯಕ್ಷರಾಗಿದ್ದಡಾ॥ ರಾಮಕೃಷ್ಣರವರ ಆತ್ಮೀಯ ವಲಯಕ್ಕೆ ಬರಬೇಕಾಯಿತು. ಕನ್ನಡ 
ಭಾಷೆ, ಪರಿಸರ ದಟ್ಟವಾಗಿ ಪಸರಿಸಿಕೊಂಡಿತು. ಒಂದು ಕಡೆ ಕಡು ಬಡತನ, ಒಂದುಕಡೆ 
ಕನ್ನಡಕ್ಕೆ ಕೈಯೆತುವ ಕೆಲಸ, ಅನಿವಾರ್ಯವಾಗಿ ಪಂಪಯ್ಯ ಶೆಟ್ಟರು ಅಂಗಡಿಗಳಲ್ಲಿ 
ಹೊಟೆಲುಗಳಲ್ಲಿ ಲೆಕ್ಕ ಬರೆಯುವ ಕೆಲಸಕ್ಕೆ ಸೇರಿಕೊಂಡರು. ಗೆಳೆಯರೊಂದಿಗೆ ಸೇರಿ ಫೈನಾನ್ಸ್‌ 
ನಡೆಸಹತಿದರು. ಆದರೆ ಇವು ಅವರಿಗೆ ಒಗ್ಗಲಿಲ್ಲ ಕಾಮರ್ಸ್‌ ಪದವಿ ಪಡೆದು ಟೈಪಿಂಗ್‌ 
ಬಲ್ಲವರಾಗಿದ್ದರಿಂದ ಸ್ಥಳೀಯ ಟ್ಯಾಗೋರ್‌ ಮೆಮೋರಿಯಲ್‌ ಪದವಿಪೂರ್ವ ಕಾಲೇಜಿನಲ್ಲಿ 


ಆಟ್‌ 


ಕರ್ಕ್‌-ಕಂ- ಟೈಪಿಸ್ಟ್‌ರಾಗಿ ಹುದ್ದೆಗೆ ಸೇರಿಕೊಂಡರು. ಆಗ ಇವರ ಮನೆಯ ಪರಿಸ್ಥಿತಿ 
ಸ್ವಲ್ಪಮಟ್ಟಗೆ ಸುಧಾರಿಸಿತೆನ್ನಬಹುದು. 

ಪ್ರಥಮ ಜಿಲ್ಲಾಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾದರಸದಂತೆ ವಿದ್ಯಾರ್ಥಿ ಸ್ವಯಂ 
ಸೇವಕರ ನಾಯಕನಾಗಿ ; ಕನ್ನಡ ಬಳಗದ ಕೆಲಸಗಳಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡ 
ಪಂಪಯ್ಯ ಶೆಟ್ಟಿ ರಾಯಚೂರಿನ ಸಾಹಿತಿಗಳ ಮತ್ತು ಕನ್ನಡ ಸಾಹಿತ್ಯ ಪರಿಷತಿನ 
ಪದಾಧಿಕಾರಿಗಳಿಗೆ ಬಹಳ ಹತಿರವಾಗಹತಿದರು. ಆರ್‌. ಆಂಜನೇಯಲು ಅಧ್ಯಕ್ಷರಾಗಿದ್ದಾಗ 
ಪಂಪಯ್ಯ ಶೆಟ್ಟಿ ಪರಿಷತಿನ ಕಾರ್ಯದರ್ಶಿಯಾಗಿ, ಕೋಶಾಧ್ಯಕ್ಷರಾಗಿ ಸಲ್ಲಿಸಿದ ಸೇವೆಯ 
ಪರಿಣಾಮ 1991ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನೇಮಕಗೊಂಡರು. 
ಇವರು ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾದಾಗ ಪರಿಷತಿನ ರೂಪು-ರೇಷೆಗಳೇ ಬದಲಾದವು. 
ಒಡೆದುಹೋಗಿದ್ದ ಮನಸ್ಸುಗಳನ್ನೆಲ್ಲ ಒಗ್ಗೂಡಿಸಿ, ಕನ್ನಡ ಕೆಲಸಕ್ಕೆ ಆಹ್ವಾನ ನೀಡುತ್ತಿದ್ದ ಪರಿ 
ಅನನ್ಯ. ಪರಿಷತ್ತಿನ ಬಗ್ಗೆ ಜನರಲ್ಲಿ ಒಲವು ಮೂಡಹತಿತ್ತು ನಗರದಲ್ಲಿ ಎರಡನೆಯ ಜಿಲ್ಲಾ 
ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಲು ತೀರ್ಮಾನಿಸಿದರು. ಆದರೆ ಆರ್ಥಿಕವಾಗಿ 
ಬಲಿಷ್ಠವಾಗಿರದ ಪರಿಷತಿನ ಆರ್ಥಿಕ ಪರಿಸ್ಥಿತಿ ಬಹಳ ಶೋಚನೀಯವಾಗಿತ್ತು ಈಗಿನಂತೆ 
ಅಂದು ಸಮ್ಮೇಳನ ನಡೆಸಲು ಸರ್ಕಾರದಿಂದ ಅನುದಾನ ಪಡೆಯುವ ಅವಕಾಶ ಇರಲಿಲ್ಲ 
ಸ್ಥಳೀಯ ದಾನಿಗಳಿಂದ ಸಂಗ್ರಹವಾಗುವ ಹಣದಿಂದ ಸಮ್ಮೇಳನ ಏರ್ಪಾಡು 
ಮಾಡಬೇಕಾಗಿತ್ತು ಸಮ್ಮೇಳನ ಮಾಡಲೇಬೇಕೆಂಬ ದೃಢನಿರ್ಧಾರದ ಪ್ರಯುಕ್ತ ಹಣ 
ಸಂಗ್ರಹವಾಗದ ಪರಿಸ್ಥಿತಿಯಲ್ಲಿಯೂ ಸಮ್ಮೇಳನ ನಡೆಯುವ ಬಗ್ಗೆ ಪ್ರಕಟಿಸಿದರು. 
ಎ. ಪಾಪರೆಡ್ಡಿ ಅವರನ್ನು ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಆರಿಸಿಕೊಂಡರು. 
ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳಾದ ಶಾಂತರಸರ ಹೆಸರನ್ನು ಪ್ರಕಟಿಸಿದರು. 
ಆಗ ಜಿಲ್ಲೆಯಲ್ಲಿಸಮ್ಮೇಳನದ ಬಗ್ಗೆ ವಿದ್ಯುತ್‌ ಸಂಚಲನ ಮೂಡಿತು. ಸಮ್ಮೇಳನದ ದಿನಗಳು 
ಸಮೀಪಿಸಿದಂತೆಲ್ಲಾ ಹಣ ಸಂಗ್ರಹವಾಗದ ಚಿಂತೆ ಕಾಡುತ್ತಿದ್ದರೂ ಪಂಪಯ್ಯಶೆಟ್ಟರು 
ಯಾವುದಕ್ಕೂ ಹೆದರದೇ ಆತ್ಮವಿಶ್ವಾಸ ಬೆಳೆಸಿಕೊಂಡು ಎರಡನೆಯ ಜಿಲ್ಲಾ ಕನ್ನಡ ಸಾಹಿತ್ಯ 
ಸಮ್ಮೇಳನ 1992ರಲ್ಲಿ ನಡೆಸಿಯೇ ಬಿಟ್ಟರು. ದೂರ-ದೂರದಲ್ಲಿದ್ದ ಸಾಹಿತಿಗಳು ಕೂಡಿ 
ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಸಮ್ಮೇಳನ ಯಶಸ್ವಿಯಾಗಲು ರಾಮಣ್ಣ ಹವಳೆ, 
ಶೇಖರಪ್ಪ ಹುಲಿಗೇರಿ ಇವರ ಸಹಕಾರವನ್ನು ಪಂಪಯ್ಯಶೆಟ್ಟರು ಸ್ಥರಿಸಿಕೊಳ್ಳುತಿದ್ದರು. 
ಸಮ್ಮೇಳನದ ಪ್ರಾರಂಭದಲ್ಲಿ ಹಣ ಸಂಗ್ರಹವಾಗದೇ ಇರುವಾಗ ತಮ್ಮ ಹೊಲದ 
ಮಾರಾಟದಿಂದ ಬಂದಿದ್ದ ರೂ. 43,000/- ಗಳನ್ನು ಬಳಸಲು ಮುಂದಾಗಿದ್ದರು. ಆದರೆ 
ಹಣ ಸಂಗ್ರಹವಾಗಿದ್ದರಿಂದ ಸಮ್ಮೇಳನ ಸಾಂಗವಾಗಿ ನಡೆಯಿತು. ಪಂಪಯ್ಯ ಶೆಟ್ಟಿ ಸಮ್ಮೇಳನ 
ಮುಗಿದ ನಂತರ ಹೊಸ ಚೈತನ್ಯ ಪಡೆದರೆಂದು ಹೇಳಬಹುದು. ಸಮ್ಮೇಳನದ 
ಯಶಸಿನಿಂದಾಗಿ ಸಂತೋಷವಾಗಿದ್ದ ಪಂಪಯ್ಯ ಶೆಟ್ಟಿ1993ರಲ್ಲಿ62ನೇ ಅಖಿಲ ಭಾರತ ಕನ್ನಡ 


ತತ್ತ 


ಸಾಹಿತ್ಯ ಸಮ್ಮೇಳನ ಕೊಪ್ಪಳದಲ್ಲಿ ಜರುಗಲು ಕಾರಣರಾದರು. ಸಮ್ಮೇಳನದ ಸ್ವಾಗತ ಸಮಿತಿಯ 
ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿರುವ ಕೆಲಸಗಳು ಇವರ ಸಂಘಟನಾ ಶಕ್ತಿ ಮತ್ತು 
ಯೋಜನಾ ಬದ್ಧವಾದ ಕಾರ್ಯಗಳು ಇವರ ಕ್ರಿಯಾಶೀಲತೆಗೆ ರುಜುವಾತು ನೀಡಿದವು. 
ಇದರ ಫಲವಾಗಿ ಇವರನ್ನು ರಾಯಚೂರು ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಅನಂತರದ 1995 ಮತ್ತು 
1998ರ ಅವಧಿಗೆ ಪುನಃ ಚುನಾಯಿಸಲಾಯಿತು. ಸತತವಾಗಿ 10 ವರ್ಷಗಳ ಅವಧಿಗೆ ಇವರು 
ರಾಯಚೂರು (ಅವಿಭಜಿತ) ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿ ಮಾಡಿದ 
ಕನ್ನಡದ ಕೆಲಸಗಳು ಅವಿಸ್ಮರಣೀಯ. 

ಪಂಪಯ್ಯ ಶೆಟ್ಟಿಯವರು ತಮ್ಮ ಅವಧಿಯಲ್ಲಿಯೇ ಹೈದರಾಬಾದ್‌ ಕರ್ನಾಟಕ ಕನ್ನಡ 
ಸಾಹಿತ್ಯ ಸಮ್ಮೇಳನ ನಡೆಸುವ ಬಯಕೆ ಹೊಂದಿದ್ದರು. ಅದಕ್ಕಾಗಿ ಎಲ್ಲಾ ಏರ್ಪಾಟು 
ಮಾಡಿಕೊಂಡಿದ್ದರು. ಅಧ್ಯಕ್ಷರ ಅವಧಿ ಮುಗಿಯುತ್ತಿದ್ದಂತೆ ಅವಸರವಾಗಿ ಯಾವುದೇ 
ಕಾರ್ಯಕ್ರಮ ಮಾಡಬಾರದೆಂದು ತೀರ್ಮಾನಿಸಿ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ 
ಚುನಾಯಿತರಾದ ಎಸ್‌. ಶರಣೇಗೌಡ ಅವರಿಗೆ ಪರಿಷತ್ತಿನ ಅಧಿಕಾರ ಹಾಗೂ ನಿಧಿಯಲ್ಲಿದ್ದ 
72,000/-ಗಳನ್ನು ಹಸ್ತಾಂತರಿಸಿ ಹೈದರಾಬಾದ್‌ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು 
ಕನ್ನಡ ಪುಸಕಗಳ ಪ್ರಕಟಣೆಗಾಗಿ ಅನುವು ಮಾಡಿಕೊಟ್ಟರು. ಪರಿಷತಿಗೆ ಅಧ್ಯಕ್ಷರಾಗಿ ಖಾಲಿ ನಿಧಿ 
ಯೊಂದಿಗೆ ಅಧಿಕಾರ ಪಡೆದು ಅನಂತರ ತಮ್ಮ ಅಧಿಕಾರ ಹಸಾಂತರಿಸುವಾಗ ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಆರ್ಥಿಕವಾಗಿ ಸದ್ಭಢವಾಗಿರಿಸಿದ್ದನ್ನು ಪಂಪಯ್ಯ ಶೆಟ್ಟಿಯವರ ಶಿಸ್ತು ಮತ್ತು 
ಸನ್ನಡತೆಯ ಹೆಗ್ಗಳಿಕೆಗೆ ಸಾಕ್ಷಿಯಾಗುತದೆ. 

ಭಾಗ-3 

ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರದಿಂದ ದೂರಾದ ಪಂಪಯ್ಯ ಶೆಟ್ಟಿಯವರ 
ಮನಸ್ಸು ಕನ್ನಡ ಸಾರಸ್ವತದಿಂದಾಗಲಿ, ಕನ್ನಡದ ಕೆಲಸದಿಂದಾಗಲಿ ದೂರವಾಗಲು 
ಸಾಧ್ಯವಾಗಲಿಲ್ಲ ರಾಯಚೂರು ವಾಣಿ ದಿನಪತ್ರಿಕೆ ಸಂಪಾದಕರಾಗಿದ್ದ ಎನ್‌.ಕೆ. ಕುಲಕರ್ಣಿ 
ಸುದ್ದಿಮೂಲ ದಿನಪತ್ರಿಕೆ ಸಂಪಾದಕರಾದ ಬಸವರಾಜ ಸ್ವಾಮಿ, ಇಂಡಿಯನ್‌ ಎಕ್‌ಪ್ರೆಸ್‌ 
ಹಿರಿಯ ಪತ್ರಕರ್ತರಾದ ಕೆ. ರಾಮಕೃಷ್ಣ ಹಿಂದೂ ದಿನಪತ್ರಿಕೆಯ ಹಿರಿಯ ವರದಿಗಾರರಾಗಿದ್ದ 
ಎ. ಮದ್ದುರಾವ್‌, ಪ್ರಜಾವಾಣಿ ಪತ್ರಿಕೆಯ ಹಿರಿಯ ವರದಿಗಾರರಾದ ಭಾಸ್ಕರ ರಾವ್‌ ಮತ್ತು 
ಪತ್ರಿಕೆಗಳ ಸ್ನೇಹಿತರ ಒಡನಾಟ ಹೊಂದಿದ ಇವರಿಗೆ ತಮ್ಮ ಜಾತಿಯ ಬಂಧುಗಳ ಕಷ್ಟಸುಖ, 
ಸಂತೋಷಗಳನ್ನು ದಾಖಲಿಸಲು ಸಮಾಜದ ಪತ್ರಿಕೆಯ ಅವಶ್ಯಕತೆ ಮತ್ತು ಅನಿವಾರ್ಯತೆ 
ಮನಗಂಡಿದ್ದರು. ಇವರು ತಮ್ಮ ಜನಾಂಗದ ಬರಹಗಾರರನ್ನು ದಾನಿಗಳನ್ನು 
ಮಹಾನುಭಾವರನ್ನು ಪರಿಚಯ ಮಾಡಲು ರಾಜ್ಯದ ಮೂಲೆ ಮೂಲೆಗೆ ತಾವೊಬ್ಬರೇ 
ಪ್ರವಾಸ ಮಾಡಿ, ಸಮಾಜದ ಬಂಧುಗಳನ್ನು ಭೇಟಿಯಾಗಿ ಪತ್ರಿಕೆ ಪ್ರಚಾರ ಮಾಡಿದರು. 
2001ರಲ್ಲಿ ರಾಜ್ಯಮಟ್ಟದ ಪ್ರಸಾರವುಳ್ಳ ವೈಶ್ಯವಾರ್ತಾ ಮಾಸ ಪತ್ರಿಕೆ ಹುಟ್ಟು ಹಾಕಿದರು. 


ಪಿಕ್ಚರ್‌ ಜಾನ್‌ 


ಶಾರದಾ ಪಂಪಯ್ಯಶೆಟ್ಟರವರು ಪತ್ರಿಕೆಯ ಸಂಪಾದಕರಾಗಿದ್ದರೂ ಪತ್ರಿಕೆಯ ಪೂರ್ಣ 
ಪ್ರಮಾಣದ ಸಂಪಾದನೆಯನ್ನು ಪಂಪಯ್ಯಶೆಟ್ಟರೇ ನಿರ್ವಹಿಸುತ್ತಿದ್ದರು. ಆರ್ಯವೈಶ್ಯ 
ಸಮಾಜದ ಸುದ್ದಿಗಳನ್ನು ರಾಜ್ಯದ ಮೂಲೆ ಮೂಲೆಗೆ ಮುಟ್ಟಿಸುವ ಕೆಲಸ ಮಾಡಿದರು. 
ದೈವಭಕ್ತಿಯುಳ್ಳ ಆರ್ಯವೈಶ್ಯರು ವ್ಯಾಪಾರಿ ಮನೋಭಾವ ಹೊಂದಿದ್ದರೂ ವೈಶ್ಯವಾರ್ತಾ 
ಪತ್ರಿಕೆಯನ್ನು ಆನಂದದಿಂದ ಸ್ವೀಕರಿಸಿದರು. ವೈಶ್ಯವಾರ್ತಾ ಇಂದಿಗೂ ಸತತವಾಗಿ 
ಪ್ರಕಟವಾಗುತ್ತಿರುವ ವೈಶ್ಯ ಜನಾಂಗದ ಮಾಸಪತ್ರಿಕೆ ತನ್ನ ದಶಮಾನೋತ್ಸವ ಸಮಾರಂಭವನ್ನು 
ಬಹಳ ಅಚ್ಚುಕಟ್ಟಾಗಿ ಆಚರಿಸಿ, ಪತ್ರಿಕೆಗಾಗಿ ದುಡಿದ ಸಮಾಜದವರನ್ನು ಆಹ್ವಾನಿಸಿ 
ಸತ್ಯರಿಸಿತು. 

ಹೈದರಾಬಾದ್‌ ಕರ್ನಾಟಕ ಪ್ರದೇಶದ ಪಂಪಯ್ಯ ಶೆಟ್ಟರವರು ಹಳೆಯ ಮೈಸೂರು, 
ಮದ್ರಾಸ್‌ ಪ್ರಾಂತ, ಮುಂಬೈ ಕರ್ನಾಟಕದ ಆರ್ಯವೈಶ್ಯರ ಮನೋಧರ್ಮ ಹಾಗೂ 
ನಾಡಿಮಿಡಿತ ಅರಿತು ಅವರಿಗೆ ಬಹಳ ನಿಕಟವಾಗಿ ವೈಶ್ಯ ಸಮಾಜದಲ್ಲಿರುವ ಲೇಖಕರು, 
ಕವಿಗಳು, ಕಥೆಗಾರರು, ಕಲಾವಿದರುಗಳನ್ನು ಹೆಕ್ಕಿ ಬೆಳಕಿಗೆ ತಂದರು. ಪಂಪಯ್ಯ ಶೆಟ್ಟರು 
ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತನ್ನು ಹುಟ್ಟುಹಾಕಿದರು. ಪಂಪಯ್ಯ ಶೆಟ್ಟರನ್ನೇ 
ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಪ್ರಥಮ ರಾಜ್ಯಾಧ್ಯಕ್ಷರನ್ನಾಗಿ ಸಮಾಜದ ಸಾಹಿತ್ಯ ಸಂಕುಲವು 
ಚುನಾಯಿಸಿತು. ಈವರೆಗೆ ಆರು ರಾಜ್ಯ ಆರ್ಯವೈಶ್ಯ ಸಾಹಿತ್ಯ ಸಮ್ಮೇಳನಗಳು ಜರುಗಿದವು. 
ಮೂರನೆಯ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಸಮ್ಮೇಳನ ರಾಯಚೂರಿನಲ್ಲಿ ಬಹು 
ಶಿಸುಬದ್ದವಾಗಿ ಯಶಸ್ವಿಯಾಗಿ ನಡೆಯಲು ಅವರ ಯೋಜನಾಬದ್ಧವ್ಯವಸ್ಥೆ ನೋಡಿದ ನನಗೆ 
ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನೆನಪಿಗೆ ಬಂದವು. 

ಈಗಲೂ ಪಂಪಯ್ಯಶೆಟ್ಟರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತಿನೊಂದಿಗೆ ನಿಕಟ 
ಸಂಪರ್ಕದಲ್ಲಿರುವುದರಿಂದ ಅವರು ಏರ್ಪಡಿಸಿರುವ ಆರ್ಯವೈಶ್ಯ ಕನ್ನಡ ಸಾಹಿತ್ಯ 
ಸಮ್ಮೇಳನಗಳು, ಸಮಾವೇಶಗಳು, ಸಾಹಿತ್ಯ ಗೋಷ್ಠಿಗಳು ಅದರ ಗಮನಕ್ಕೂ ಬಂದಿದೆ. 
ಒಂದು ಸಮಾಜಕ್ಕೆ ಸೀಮಿತವಾಗಿರುವ ಈ ಪರಿಷತ್ತಿನ ಲೇಖಕರು ನಾಡಿನ ಪ್ರಸಿದ್ಧಲೇಖಕರ, 
ಬರೆಹಗಾರರ ಗಮನ ಸೆಳೆಯುತ್ತಿದ್ದಾರೆ. ಇದರ ಶ್ರೇಯಸ್ಸು ಪಂಪಯ್ಯ ಶೆಟ್ಟರಿಗೆ ಸಲ್ಲಬೇಕು. 

ಪಂಪಯ್ಯಶೆಟ್ಟರಿಗೆ ಈಗಲೂ ಕನ್ನಡ ಸಾಹಿತ್ಯ ಪರಿಷತಿನ ಕೇಂದ್ರ ವಲಯದಲ್ಲಿವಿಶಿಷ್ಟ 
ಗೌರವವಿದೆ. ಪರಿಷತಿಗಾಗಿ ಮಾಡಿರುವ ಕನ್ನಡ ಸೇವೆ ಅಪಾರವಾದುದು. ಈ ಕೊಡುಗೆಯನ್ನು 
ಗಮನಿಸುತ್ತ ಬಂದ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಚಿತ್ರದುರ್ಗದಲ್ಲಿ ನಡೆದ 75ನೆಯ 
ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರನ್ನು ಸನ್ಮಾನಿಸಿತು. 

ಬೆಂಗಳೂರಿನಲ್ಲಿ ನಡೆದ ಎರಡನೆಯ ಆರ್ಯವೈಶ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ, 
ರಾಯಚೂರು ಜಿಲ್ಲೆ ಮತ್ತುಕೊಪಳ ಜಿಲ್ಲೆಗಳ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಇವರ ಕನ್ನಡ 
ಸೇವೆಯನ್ನು ಮುಕಕಂಠದಿಂದ ಹೊಗಳಿ ಆತ್ಮೀಯವಾಗಿ ಸನ್ಮಾನಿಸಿದ್ದು ಮರೆಯಲು ಸಾಧ್ಯವಿಲ್ಲ 


ಪಿಕ್ಸಲ್‌ ಜಾಡಿನ” 


ರಾಯಚೂರು ಜಿಲ್ಲಾಡಳಿತ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವುದು 
ನೆನಪಿನಲ್ಲಿಡುವಂತಹ ಸಂಗತಿ. 
ಮಾನ್ವಿ ತಾಲ್ಲೂಕಿನ ಎರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ 

$-6-2013 ರಂದು ಪಂಪಯ್ಯಶೆಟ್ಟಿಯವರು ಎಂದೂ ಮರೆಯದ ಸುದಿನ. ಮಾನ್ವಿ 
ತಾಲ್ಲೂಕು ಆರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಕನ್ನಡದ ಕಟ್ಟಾಳು, ಕನ್ನಡ 
ಭಾಷೆ, ಸಂಸ್ಕೃತಿ ಮತ್ತು ಕಲೆಗಾಗಿ ಹಗಲಿರುಳೆನ್ನದೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ 
ಪಂಪಯ್ಯಶೆಟ್ಟರನ್ನು ಸರ್ವಾನುಮತದಿಂದ ಆಯ್ಕೆಮಾಡಿದರು. ಎನ್‌.ಎಸ್‌. ಬೋಸರಾಜು 
ಶಾಸಕರವರ ನೇತೃತ್ವದಲ್ಲಿ ಏರ್ಪಡಿಸಿರುವ ಸಮ್ಮೇಳನದ ದಿನ ತರಿಸಿದ ಬೆಳ್ಳಿಯಂತಿರುವ 
ಸಾರೋಟಿನಲ್ಲಿ ಪಂಪಯ್ಯಶೆಟ್ಟಿ ಅವರನ್ನು ನಗರದಲ್ಲಿ ಮೆರವಣಿಗೆ ಮೂಲಕ ನಗರ 
ದೇವಸ್ಥಾನದ ಸಭಾಂಗಣಕ್ಕೆ ಕರೆತರಲಾಯಿತು. ಈ ಮೆರವಣಿಗಯಲ್ಲಿ ಡೋಲು, ಬಾಜಾ, 
ಭಜಂತ್ರಿ, ಕೋಲಾಟ, ಸಾಂಸ್ಕೃತಿಕ ಕಲಾವಿದರೊಂದಿಗೆ ನಗರದ ಗಣ್ಯರು ಪಾಲ್ಗೊಂಡಿದ್ದು 
ನೋಡಲು ಆನಂದವಾಗಿತು ಆರ್ಯವೈಶ್ಯ ಸಮಾಜದ ಬಂಧುಗಳು, ಸ್ನೇಹಿತರು, 
ಅಭಿಮಾನಿಗಳು ಮತ್ತು ಕುಟುಂಬದ ಸದಸ್ಯರ ಮುಖಗಳಲ್ಲಿ ಧನ್ಯತಾ ಭಾವನೆ ಎದ್ದು 
ಕಣುತ್ತಿತ್ತು 

ರಾಯಚೂರಿನ ಜಿಲ್ಲಾಧಿಕಾರಿಗಳಾಗಿದ್ದಜಿ. ಕುಮಾರ ನಾಯಕ ಅವರೊಂದಿಗೆ ನಾವು 
ಆತ್ಮೀಯರಾಗಿ ಮತ್ತುಆಪವಾಗಿದ್ದ ಸಮಯದ ಎರಡು ಪ್ರಸಂಗಗಳು ನೆನಪಿಗೆ ಬರುತಿವೆ. 

1) ರಾಜ್ಯೋತ್ಸವ ಮತ್ತು ಹೈದರಾಬಾದ್‌ ಕರ್ನಾಟಕ ವಿಮೋಚನಾ ದಿನಾಚರಣೆ 
ಕಾರ್ಯಕ್ರಮಗಳಿಗೆ ನಡೆಯುವ ಪೂರ್ವಭಾವಿ ಸಿದ್ಧತೆ ಸಭೆಗಳಿಗೆ ಪಂಪಯ್ಯಶೆಟ್ಟಿ ನಾನು 
ಜಿಲ್ಲಾಧಿಕಾರಿಗಳು ಕರೆದ ಸಭೆಗೆ ಹಾಜರಾಗುತಿದ್ದೆವು. ಕರ್ನಾಟಕ ಸಂಘದ ಇತಿಹಾಸವನ್ನು 
ಸ್ವಾತಂತ್ರ್ಯದ ಹೋರಾಟಕ್ಕೆ ಈ ಸಂಘವು ನೀಡಿದ ಕೊಡುಗೆಯನ್ನು ವಿವರಿಸಿ, ಕನ್ನಡ 
ಕಾರ್ಯಕ್ರಮಗಳು ಅಲ್ಲಿಯೇ ನಡೆಯಬೇಕೆಂದು ಪಟ್ಟುಹಿಡಿಯುತಿದ್ದೆವು. ಇದರ ಫಲವಾಗಿ 
ರಾಜ್ಯೋತ್ಸವ ಮತ್ತು ಹೈದರಾಬಾದ್‌ ಕರ್ನಾಟಕ ವಿಮೋಚನಾ ದಿನಾಚರಣೆಯಂತಹ 
ಸರ್ಕಾರದ ಕಾರ್ಯಕ್ರಮಗಳು ಅಲ್ಲೇ ನಡೆಯುವಂತಾದವು. ಪರಿಷತ್ತಿನ ಅಧ್ಯಕ್ಷರನ್ನು 
ಕಾರ್ಯಕ್ರಮಗಳ ಅಧ್ಯಕ್ಷರನ್ನಾಗಿ ಆಹ್ವಾನಿಸುವ ಪರಿಪಾಠ ಪ್ರಾರಂಭವಾಗಲು ಕಾರಣವಾದೆವು. 
ಮಾಜಿ ಮುಖ್ಯಮಂತ್ರಿ ಎನ್‌. ಧರ್ಮಸಿಂಗ್‌ ರವರು ಪಾಲ್ಗೊಂಡ ಕಾರ್ಯಕ್ರಮವೊಂದರಲ್ಲಿ 
ಪಂಪಯ್ಯ ಶೆಟ್ಟರು ಅಧ್ಯಕ್ಷ ಸ್ಥಾನದಿಂದ ರಾಯಚೂರು ಜಿಲ್ಲೆಗೆ ಆಗುತ್ತಿರುವ ಅನ್ಯಾಯ ಮತ್ತು 
ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ರಂಗದಲ್ಲಿ ಸರ್ಕಾರ ಅನುಸರಿಸುತ್ತಿರುವ ಮಲತಾಯಿ 
ಧೋರಣೆಯನ್ನು ಎತ್ತಿತೋರಿಸಿ, ಈ ಭಾಗಕ್ಕೆ ಸಿಗಬೇಕಾದ ಪ್ರಶಸಿಗಳ ಬಗ್ಗೆ ದ್ವನಿ ಎತ್ತಿದ್ದರು. 

ಡಾ| ರಾಜ್‌ಕುಮಾರ್‌ ಅಭಿಮಾನಿಗಳ ಸಂಘ, ಕನ್ನಡ ಕ್ರಿಯಾ ಸಮಿತಿ ಮತಿತರ ಕನ್ನಡ 
ಸಂಘಟನೆಗಳು ಕೂಡಿಕೊಂಡು ಈಗಿರುವ ಅಂಬೇಡ್ಕರ್‌ ವೃತದ ಮಧ್ಯದಲ್ಲಿ ಧ್ವಜಸಂಭ 


46 
(46 ಪಿಕ್ಚರ್‌ ಗಿವ್‌ 


ಸ್ಥಾಪನೆಗಾಗಿ ಧರಣಿ ಮಾಡುತ್ತಿದ್ದರು. ಈ ಧರಣಿ ಸತ್ಯಾಗ್ರಹಕ್ಕೆ ನಾವಿಬ್ಬರೂ ಬೆಂಬಲ 
ಸೂಚಿಸಿದ್ದೆವು. ಈ ಧರಣಿಗೆ ಹೊಸ ಅರ್ಥ ಬಂದು ಧರಣಿ ಕುಳಿತವರಲ್ಲಿ ಹೊಸ ಚೈತನ್ಯ 
ಬಂದಂತಾಗಿ, ಅದು ರಾಜಕೀಯ ಸ್ವರೂಪ ಪಡೆದುಕೊಂಡಿತು. ನಗರಸಭೆಯ ಅಧ್ಯಕ್ಷರಾಗಿದ್ದ 
ಎಂ. ಈರಣ್ಣನವರು ನಮ್ಮಿಬ್ಬರ ಬಗ್ಗೆ ಅಸಮಾಧಾನಗೊಂಡು, ಸಿಟ್ಟಾಗಿದ್ದರು. ಧರಣಿ 
ನಿರತರಾದ ಅಭಿಮಾನಿಗಳ ಸಂಘದ ಸದಸ್ಯರೊಂದಿಗೆ, ನಮ್ಮನ್ನು ಜಿಲ್ಲಾಧಿಕಾರಿಗಳು ಸಭೆಗೆ 
ಕರೆದಿದ್ದರು. ಸಭೆಗೆ ಬಂದಿದ್ದ ನಗರಸಭಾಧ್ಯಕ್ಷರು ಜಿಲ್ಲಾಧಿಕಾರಿಗಳ ಎದುರೇ ನಮ್ಮನ್ನು ತರಾಟೆಗೆ 
ತೆಗೆದುಕೊಂಡರು. ನಮ್ಮ ಹೋರಾಟಕ್ಕೆ ಆಕ್ಷೇಪ ವ್ಯಕ್ತಪಡಿಸುವಾಗ ನಾವು ಹೋರಾಟದ 
ಧೋರಣೆಗಳ ಬಗ್ಗೆ ತಿಳಿಸಿದೆವು. ನಮ್ಮ ಬೇಡಿಕೆಗೆ ಜಿಲ್ಲಾಧಿಕಾರಿ ಜಿ. ಕುಮಾರ ನಾಯಕರು 
ಒಪ್ಪಿಗೆ ಸೂಚಿಸಿ ಅಲ್ಪ ಬದಲಾವಣೆಯೊಂದಿಗೆ ನಮ್ಮ ಪರವಾಗಿ ಅಂತಿಮ ತೀರ್ಮಾನಕ್ಕೆ 
ಬಂದಿದ್ದರಿಂದ ನಗರಸಭೆ ಅಧ್ಯಕ್ಷರಾದ ಎಂ. ಈರಣ್ಣನವರು ಶಾಂತರಾಗ ಬೇಕಾಯಿತು. 

ಕನ್ನಡ ಧ್ವಜವು ಅಂಬೇಡ್ಕರ್‌ ವೃತ್ತದಲ್ಲಿರುವ ಅಂಬೇಡ್ಕರ್‌ ಪುತಳಿಯ ಹತಿರದಿಂದ, 
ಅನತಿ ದೂರದಲ್ಲಿರುವ ಮಕ್ಕಾ ದರವಾಜ ಎತರದ ಆವರಣದಲ್ಲಿಹಾದು-ಹೋಗುವವರಿಗೆ 
ಕಾಣುವಂತೆ ಶಾಶ್ವತವಾಗಿ ಹಾರಿಸಲು ಕಟ್ಟೆ ಕಟ್ಟುವ ತೀರ್ಮಾನಕ್ಕೆ ಬರಲಾಯಿತು. 
ರಾಯಚೂರು ನಗರಕ್ಕೆ ಬೇರೆ ಕಡೆಯಿಂದ ಬರುವವರಿಗೆ ತಕ್ಷಣವೇ ಎದ್ದುಕಾಣುವಂತೆ ಕನ್ನಡ 
ಧ್ವಜ ಸಂಭ ಸ್ಥಾಪಿಸಲಾಯಿತು. ನಾಲ್ಕು ದಿಕ್ಕುಗಳಿಂದ ಬಂದು ಕೂಡುವ ವಿಸಾರವಾಗಿರುವ 
ರಸ್ತೆಗಳು, ವಿಶಾಲವಾದ ಅಂಬೇಡ್ಕರ್‌ ವೃತ್ತ (ಈ ವೃತದಿಂದಲೇ ಸಾಂಸ್ಕೃತಿಕ, ರಾಜಕೀಯ 
ಪ್ರತಿಭಟನೆ, ಮೆರವಣಿಗೆಗಳು, ಜಾಥಾಗಳು ಪ್ರಾರಂಭವಾಗುತವೆ). 

ಈ ದಾರಿಯಲ್ಲಿಹೋಗುವಾಗಲೆಲ್ಲಾನನಗೆ ಪಂಪಯ್ಯಶೆಟ್ಟಿಯವರ ನಿರ್ಧಾರಗಳು, 
ರಾಜ್‌ಕುಮಾರ ಅಭಿಮಾನಿಗಳ ಸಂಘದ ಕನ್ನಡಾಭಿಮಾನ ಮತ್ತುಜಿಲ್ಲಾಧಿಕಾರಿಗಳಾಗಿದ್ದ ಜಿ. 
ಕುಮಾರನಾಯಕರವರ ಪ್ರೀತಿ, ಸಹಕಾರ ನೆನಪಾಗುತದೆ. 

ಕರ್ನಾಟಕ ಸರ್ಕಾರ ತನ್ನ ಗಡಿ ಪ್ರದೇಶಗಳಲ್ಲಿ ಗಡಿನಾಡು ಕಾರ್ಯಕ್ರಮಗಳಿಗಾಗಿ 
ಅನುದಾನ ಬಿಡುಗಡೆ ಮಾಡುತ್ತಿದ್ದರೂ ಯಾವುದೇ ಕಾರ್ಯಕ್ರಮಗಳಾಗದೇ, ಬಂದಂತಹ 
ಅನುದಾನ ಉಳಿದಿರುವುದನ್ನು ಪಂಪಯ್ಯ ಶೆಟ್ಟರು ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಅಶೋಕ 
ದಳವಾಯಿರವರ ಗಮನಕ್ಕೆ ತರಬೇಕಾಯಿತು. ತಕ್ಷಣವೇ ಕಾರ್ಯಪ್ರವೃತರಾದ 
ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮ ನಡೆಸುವ ಸ್ಥಳ, ಕಾರ್ಯಕ್ರಮದ ರೂಪುರೇಷೆಗಳು, 
ಆಹ್ವಾನಿಸ ಬೇಕಾದ ಅತಿಥಿಗಳ ಬಗ್ಗೆ ನಮ್ಮೊಂದಿಗೆ ಚರ್ಚಿಸುತ್ತಿದ್ದರು. ಪಂಪಯ್ಯ ಶೆಟ್ಟಿ 
ಭಗತ್‌ರಾಜ ನಿಜಾಮಕಾರಿ, ಕೆ. ಸತ್ಯನಾರಾಯಣ ಮತ್ತುಕುಮುದಾ ನಾಯಕ ಅವರನ್ನೊಳ 
ಗೊಂಡ ಸಮಿತಿಯೊಂದನ್ನು ರಚಿಸಿದರು. ಜಿಲ್ಲೆಯ ಆದೋನಿ ನಗರದಲ್ಲಿಗಡಿನಾಡ ಉತ್ತವ 
ನಡೆಸಲು ತೀರ್ಮಾನಿಸಲಾಯಿತು. ಸಮಿತಿಯ ಸದಸ್ಯರು ನೀಡುವ ಸಲಹೆ - ಸೂಚನೆ 
ಗಳನ್ಹಯ ಆದೋನಿಯಲ್ಲಿ ನಡೆಯಬೇಕಾದ ಕಾರ್ಯಕ್ರಮಗಳು ಪ್ರಾರಂಭವಾದವು. 


ಕ್ಷರ ಜ್ರಾನಿನ್‌ 


ಈ ಗಡಿನಾಡೋತ್ಸವ ನಮ್ಮನಿರೀಕ್ಷೆಗೂ ಮೀರಿ ಯಶಸ್ಸು ಪಡೆದಿದ್ದಕ್ಕೆ ಸಮಿತಿಯಲ್ಲಿದ್ದ 
ನಾಲ್ಕು ಜನರನ್ನು ಜಿಲ್ಲಾಧಿಕಾರಿಗಳಾಗಿದ್ದ ಅಶೋಕ ದಳವಾಯಿಯವರು ಹೃತ್ಪೂರ್ವಕವಾಗಿ 
ಅಭಿನಂದಿಸಿದ್ದನ್ನು ಸ್ಫರಿಸಬಹುದು. 

ಆಶ್ಚರ್ಯದ ಸಂಗತಿ ಏನೆಂದರೆ, ಒಂದು ದಶಕದವರೆಗೂ ಕನ್ನಡ ಸಾಹಿತ್ಯ ಪರಿಷತಿನ 
ಅಧ್ಯಕ್ಷರಾಗಿದ್ದ ಪಂಪಯ್ಯ ಶೆಟ್ಟರು ಬಂಡಾಯ ಸಾಹಿತ್ಯ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ 
ಸಕ್ರಿಯವಾಗಿ ಭಾಗವಹಿಸುತಿದ್ದರು. ಕ.ಸಾ.ಪ.ವನ್ನು ನಿಕೃಷ್ಟವಾಗಿ ಕಾಣುತ್ತಿದ್ದ ಬಂಡಾಯದ 
ಗೆಳೆಯರಿಗೆ ಪಂಪಯ್ಯಶೆಟ್ಯವರ ಈ ಮನೋಧರ್ಮ ಇರಿಸು ಮುರಿಸು ಉಂಟು 
ಮಾಡುತಿತ್ತು ಈ ಸಮಯದಲ್ಲಿ ನಾನು ರಾಯಚೂರು ಜಿಲ್ಲಾ ಬಂಡಾಯ ಸಾಹಿತ್ಯ 
ಸಂಘಟನೆಯ ಸಂಚಾಲಕನಾಗಿ ನಂತರ ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ 
ಸಂಚಾಲಕನಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾಗ ನಮ್ಮೊಂದಿಗೆ ಪ್ರತಿ ಹೆಜ್ಜೆಗೂ ಬಂಡಾಯದ 
ಗೆಳೆಯರಿಗಿಂತ ಪಂಪಯ್ಯ ಶೆಟ್ಟರು ಇದ್ದು ಸಹಕಾರ ನೀಡುತ್ತಿದ್ದರು. 

ಮೂಲತಃ ಪಂಪಯ್ಯಶೆಟ್ಟಿಯವರು ಬಂಡಾಯ ಮನೋಧರ್ಮದ ಬಲಪಂಥೀಯ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟಕರು. ಅವರು ಹಮ್ಮಿಕೊಳ್ಳುವ ಯಾವುದೇ 
ಕಾರ್ಯಕ್ರಮಗಳಿಗೆ ನಾನು ಕೂಡಿಕೊಂಡು ಇರುವಂತೆ ಬಂಡಾಯ ಕಾರ್ಯಕ್ರಮಗಳಿಗೆ 
ಪಂಪಯ್ಯ ಶೆಟ್ಟರು ಸೇರಿಕೊಳ್ಳುತ್ತಿದ್ದರು. ನಮ್ಮಬಂಡಾಯದ ಗೆಳೆಯ ದಿ॥ ಬಿ.ಡಿ. ನಾಗಮೋತಿ 
ಆಗಾಗ ನಮ್ಮಿಬ್ಬರ ಬಗ್ಗೆ ಹಾಸ್ಯವಾಗಿ ಮಾತನಾಡುತಿದ್ದರು. ನಮ್ಮ ಪತ್ರಿಕೆಗಳ ವರದಿಗಾರರು 
ಪಂಪಯ್ಯ ಶೆಟ್ಟಿ ಇರುವ ಸಭೆ - ಕಾರ್ಯಕ್ರಮಗಳಲ್ಲಿ ನೀನು ಇರದಿದ್ದರೂ ಭಗತರಾಜ್‌ 
ಉಪಸ್ಥಿತರಿದ್ದರೆಂದು ವರದಿ ಮಾಡುತಾರೆ ಎಂದು ನಗುತಿದ್ದರು. 

ಈ 
ಭಗತರಾಜ ನಿಜಾಮಕಾರಿ 
ಸ್ನೇಹಕುಟೀರ, 8-11, 181/805 
ವಿದ್ಯಾನಗರ, ರಾಯಚೂರು-584 103 
ಸನಿಹವಾಣಿ : 9980043207 


ಪಿಕ್ಸರ ಜಾನ್‌ 


ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 
ದಶಕದ ನೆನಪು 


೯" ಪ್ರಭುದೇವ ಹಾದಿಮನಿ 
ಎಚ್‌. ಪಂಪಯ್ಯಶೆಟ್ಟಿ ಎಂದರೆ ಯಾರಾದರೂ ಗುರುತಿಸಬಹುದಾದದ್ದು ಅವರ 
ಸರಳ ಹಾಗೂ ಸಜ್ಜನಿಕೆಯ ವ್ಯಕಿತ್ವದಿಂದ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ 
ನಿರ್ವಹಿಸಿದ ಕಾರ್ಯದಿಂದ, ರಾಜ್ಯಾದ್ಯಂತ ತಮ್ಮ ಸೇವಾ ವೈಖರಿಯಿಂದ ಜನಮೆಚ್ಚುಗೆ 
ಪಡೆದು ಕನ್ನಡದ ಹಿರಿಯ ಸಾಹಿತಿಗಳಿಂದ ಭೇಷ್‌ ಎನಿಸಿಕೊಂಡು ಸತತ ಒಂಬತ್ತುವರ್ಷಗಳ 
ಕಾಲ ಅಂದರೆ ಮೂರು ಅವಧಿಯವರೆಗೆ ಚುನಾಯಿತ ಅಧ್ಯಕ್ಷರಾಗಿ ಕೆಲಸ ಮಾಡಿ 
ಜನಮಾನಸದಲ್ಲಿಉಳಿದಿದ್ದಾರೆ ಎಂದು ನಿಸಂಶಯವಾಗಿ ಹೇಳಬಹುದು. 
ನಾಡಿನ ಹಿರಿಯ ಸಾಹಿತಿಗಳಾದ ಶಾಂತರಸರ ಮಾರ್ಗದರ್ಶನ, ಜಂಬಣ್ಣ 
ಅಮರಚಿಂತರ ಒಡನಾಟಗಳಿಂದ ಸಾಹಿತ್ಯ ಸಂಘಟನೆಯ ಕಡೆ ಆಕಸ್ಮಿಕವಾಗಿ ಆಕರ್ಷಣೆ 
ಗೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರಿನಲ್ಲಿ ಬಲವಾಗಿ ಬೇರೂರುವಂತೆ ಮಾಡಿದ್ದು 
ಪಂಪಯ್ಯಶೆಟ್ಟ ಹಾಗೆ ನೋಡಿದರೆ ಅವರು ಸ್ವತಃ ಬರಹಗಾರರಲ್ಲ ಕವಿಗಳಲ್ಲ ಲೇಖಕರಲ್ಪ 
ಸಾಹಿತಿಯಾಗಿಯೂ ಗುರುತಿಸಿಕೊಂಡಿಲ್ಲ ಕೇವಲ ರಾಯಚೂರಿನ ಪ್ರತಿಷ್ಠಿತ ಟ್ಯಾಗೋರ್‌ 
ಕಾಲೇಜಿನಲ್ಲಿಪ್ರಥಮ ದರ್ಜೆ ಗುಮಾಸರಾಗಿ ಕಾರ್ಯನಿರ್ವಹಿಸುತಿದ್ದ ಪಂಪಯ್ಯ ಶೆಟ್ಟಿಯವರಿಗೆ 
ಸಾಹಿತ್ಯ ಸಂಘಟನೆಯ ಮೇಲೆ ಆಸಕ್ತಿ ಬಂದುದೇ ಆಶ್ಚರ್ಯ. ತಮ್ಮ ತಂದೆಯವರ ನಾಟಕದ 
ಗೀಳು ರಕ್ತಗತವಾಗಿ ಬಂದು ಅವರು ಸಾಹಿತ್ಯ ಪ್ರೀತಿ ಬೆಳೆಸಿಕೊಂಡರೆಂದು ನನಗೆ ಹೇಳಿದ ನೆನಪು. 
ಟ್ಯಾಗೋರ್‌ ಕಾಲೇಜಿನಲ್ಲಿ ಉಪನ್ಯಾಸಕರಾದ ಕೆ.ಎಂ.ಪುರದ, ಅಯ್ಯಪ್ಪ ತುಕ್ಕಾಯಿ ಹಾಗೂ 
ಸಾಹಿತ್ಯ ಮಿತ್ರರಾದ ರಾಮಣ್ಣಹವಳೆ, ಬಿ. ಶೇಖರಪ್ಪಹಾಗೂ ಭಗತ್‌ರಾಜ್‌ ನಿಜಾಮಕರ್‌ ಇವರ 
ಸಹಾಯ ಸಹಕಾರದೊಂದಿಗೆ ಸಂಘಟನೆ ಬಲವರ್ಧನೆಗೆ ತೊಡಗಿದ್ದನ್ನು ಕೂಡ ಅವರು 
ಸಹೃದಯತೆಯಿಂದ ನೆನೆಯುತಾರೆ. 
ಎಂಬತ್ತರ ದಶಕದಲ್ಲಿ ಸಾಹಿತ್ಯ ಪರಿಷತ್ತಿನ ಅಂಗಳಕ್ಕೆ ಕಾಲಿರಿಸಿದ ಪಂಪಯ್ಯ 
ಶೆಟ್ಟಿಯವರು ಕರ್ನಾಟಕ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿದ್ದುಕೊಂಡು ರಾಮಣ್ಣ ಹವಳೆ 
ಹಾಗೂ ಬಿ. ಶೇಖರಪ್ಪ ಇವರ ಸಹಕಾರದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮೊದಲ 


ಜಗಾ” 


ಖೆ” 
೬) ಬಾರಿಗೆ ನಿರ್ವಹಿಸಿಕೊಂಡು ಸಾಹಿತ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸಿದರು. ಆಗ ಅಖಂಡ 
ಇ ರಾಯಚೂರು ಜಿಲ್ಲೆಯಲ್ಲಿ ಈಗಿನ ಕೊಪ್ಪಳ ಜಿಲ್ಲೆಯೂ ಸೇರಿದ್ದರಿಂದ ಈ ಎರಡು ಜಿಲ್ಲೆಗಳ 
ವ್ಯಾಪಿಯನ್ನು ಹೊಂದಿ ಕಾರ್ಯನಿರ್ವಹಿಸಿದರು. 
ಅಖಂಡ ರಾಯಚೂರು ಜಿಲ್ಲೆಯ ಎಲ್ಲಾ ಒಂಬತ್ತು ತಾಲ್ಲೂಕುಗಳನ್ನು ಸಂಪರ್ಕಿಸಿ 
ಅಲ್ಲಲ್ಲಿಯ ಸಾಹಿತಿಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಟ್ಟು ಪ್ರೋತಾಹಿಸಿ 
ನಿರಂತರ ಸಾಹಿತ್ಯ ಸೇವೆಯಲ್ಲಿ ತೊಡಗುವಂತೆ ಮಾಡಿದ್ದು ಪಂಪಯ್ಗಶೆಟ್ಟಿಯವರ 
ಸೃಜನಶೀಲತೆಗೆ ಮತ್ತು ದೂರದೃಷ್ಟಿಗೆ ಹಿಡಿದ ಕನ್ನಡಿಯಾಗಿದೆ. ಅವರು ಮಾನ್ವಿಯ 
ರಾಮಚಂದ್ರ, ದೇವದುರ್ಗದ ದಂಡಪ್ಪ ಕೊಪ್ಪಳದ ಮಹಾಂತೇಶ ಮಲ್ಲನಗೌಡರ, 
ಕುಪ್ಪಗಿಯ ಶರಣಪ್ಪವಡಗೇರಿ, ಸಿಂಧನೂರಿನ ಶರಣೇಗೌಡ, ಆದಯ್ಯಸ್ವಾಮಿ ತಿಮ್ಮಾಪುರ, 
ಲಿಂಗಸೂಗೂರಿನ ಕೆಂಚನಗುಡ್ಡ ಗಿರಿರಾಜಹೊಸಮನಿ ಇವರುಗಳನ್ನು ಪರಿಷತಿನ ತಾಲ್ಲೂಕು 
ಅಧ್ಯಕ್ಷರನ್ನಾಗಿ ಮಾಡಿ ಜಿಲ್ಲೆಯ ಎಲ್ಲಾ ಕಡೆಗೂ ಸಾಹಿತ್ಯದ ಸುಗಂಧ ಬೀರುವಂತಹ 
ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಅವರ ಅಧಿಕಾರದ ಅಧಿಯಲ್ಲಿಎಲ್ಲಾ ತಾಲ್ಲೂಕುಗಳಲ್ಲೂ 
ಸಾಹಿತ್ಯ ಸಮ್ಮೇಳನಗಳು ವಿಜೃಂಭಣೆಯಿಂದ ನಡೆದಿವೆ. ಎಲ್ಲಡೆ ಅವರದೃಷ್ಟಿ ಹೊಸ 
ಬರೆಹಗಾರರ ಮೇಲೆ ಕೇಂದ್ರೀಕೃತವಾಗಿ ಅವರನ್ನೆಲ್ಲ ಒಂದು ವೇದಿಕೆಯ ಮೇಲೆ ತಂದು 
ಪರಿಚಯಿಸಿ ನಾಡಿಗೆ ಸಮರ್ಪಿಸಿದ ಕೀರ್ತಿ ಪಂಪಯ್ಯಶೆಟ್ಟಿಯವರಿಗೆ ಸಲ್ಲುತದೆ. ಅವರಿಂದ 
ಪರಿಚಯಿಸಲ್ಪಟ್ಟಯುವ ಬರೆಹಗಾರರು ಚಿದಾನಂದ ಸಾಲಿ, ದಸಗಿರಿ ಸಾಬ್‌ ದಿನ್ನಿ ಜೆ.ಎಲ್‌. 
ಈರಣ್ಣ ಈರಣ್ಣ ಕೋಸಗಿ, ಆಂಜನೇಯ ಜಾಲಿಬೆಂಚಿ, ವೀರಹನುಮಾನ್‌, ಪ್ರವೀಣ್‌ 
ಗುಂಜಳ್ಳಿ, ಪದ್ಮನಾಭ ನಾ.ಕೃ, ಅಬ್ದುಲ್‌ ರಹೀಮ್‌ ಗೋನಾಳ್‌ ಮುಂತಾದ ಯುವಪಡೆಯೆ 
ಇದೆ. ಈಗ ಇವರೆಲ್ಲ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ ಕವಿಗಳಾಗಿದ್ದಾರೆ. ಬಂಡಾಯದ 
ಗಾಳಿಯಲ್ಲೂ ಬಂಡಾಯದ ಗೆಳೆಯರನ್ನು ಕೂಡಿಸಿಕೊಂಡು ಸಾಮರಸ್ಯ ಮೆರೆದದ್ದು ಇದೇ 
ಪಂಪಯ್ಯಶೆಟ್ಟಿ. ರಾಯಚೂರಿನ ಭಗತರಾಜ್‌ ನಿಜಾಮಕಾರ್‌, ಕೊಪ್ಪಳದ ಅಲ್ಲಮಪ್ರಭು 
ಬೆಟ್ಟದೂರು, ವಿಠ್ಠಪ್ಪ ಗೋರಂಟ್ಲಿ ಗವಿಸಿದ್ದ ಬಳ್ಳಾರಿ ಹಾಗೂ ನಾನು ಬಂಡಾಯ ಸಾಹಿತ್ಯದ 
ಕಾರ್ಯಕರ್ತರಾಗಿದ್ದರೂ ನಮ್ಮೆಲ್ಲರೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡು ಸಾಹಿತ್ಯಿಕ 
ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬಂದದ್ದುಇವರೇ. ನಾನು ಕೊಪ್ಪಳದಿಂದ 
ರಾಯಚೂರಿಗೆ ವರ್ಗವಾಗಿ ಬಂದ ಹೊಸದರಲ್ಲಿನನ್ನನ್ನು ಗುರುತಿಸಿ ಸಾಹಿತ್ಯ ಪರಿಷತಿನ ಜಿಲ್ಲಾ 
ಘಟಕದ ಕಾರ್ಯದರ್ಶಿಯಾಗಿ ಮಾಡಿ ಸತತ ಎರಡು ಅವಧಿಗೆ ಮುಂದುವರೆಸಿ ಕನ್ನಡ ನುಡಿ 
ಸೇವೆಗೆ ಹಚ್ಚಿದ್ದೂ ಇವರೇ. ಇವರು ಮಾಡಿದ ಅಸಂಖ್ಯ ಕಾರ್ಯಕ್ರಮಗಳ ನಡುವೆಯೂ 
ಅತ್ಯಂತ ಪ್ರಮುಖವಾದ ಒಂದೆರಡು ಕಾರ್ಯಕ್ರಮಗಳನ್ನು ನೆನಪಿಸಿಕೊಂಡು ಸಂಕ್ಷಿಪವಾಗಿ " 
ಹೇಳಬಯಸುತ್ತೇನೆ. / ದಟ್ಟಿ | 


“ಕ್ಷರ ಇರ್‌ ಶ್ರ ಸ್ವ a ಷ್ಟ ಈ 


ಜಿಲ್ಲಾಸಾಹಿತ್ಯ ಯಾತ್ರೆ : ಪಂಪಯ್ಯ ಶೆಟ್ಟಿಯವರ ಅನೇಕ ಯೋಜನೆಗಳಲ್ಲಿಜಿಲ್ಲಾ 
ಸಾಹಿತ್ಯ ಯಾತ್ರೆಯೂ ಒಂದು. ಈ ಕಾರ್ಯಕ್ರಮದ ಮೂಲಕ ಅವರು ಜಿಲ್ಲೆಯ ಜನರ ಮನೆ 
ಬಾಗಿಲಿಗೆ ಪುಸಕಗಳನ್ನು ಕೊಂಡೊಯ್ದು ಓದುವ ಅಭಿರುಚಿ ಬೆಳೆಸಲು ಪ್ರಯತ್ನಿಸಿದರು. 
ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳ್ಳಿಹಬ್ಬದ ಪ್ರಯುಕ್ತ ಇಂಥದೊಂದು 
ಹೊಸ ಪ್ರಯತ್ನ ಮಾಡಿದರು. ಬೇರೆ ಬೇರೆ ಪುಸಕ ಪ್ರಕಾಶನಗಳಿಂದ ಮುಂಚಿತವಾಗಿ 
ಪುಸಕಗಳನ್ನು ಖರೀದಿಸಿ ರಿಯಾಯಿತಿ ದರದಲ್ಲಿ ಒಂದು ವಾರದವರೆಗೆ ಜಿಲ್ಲೆಯ ಪ್ರಮುಖ 
ಸ್ಥಳಗಳಾದ ಮಾನ್ವಿ, ಲಿಂಗಸೂಗೂರು, ಸಿಂಧನೂರು, ಗಂಗಾವತಿ, ಕುಷ್ಠಗಿ, ಕೊಪ್ಪಳ, 
ದೇವದುರ್ಗ, ಯಲಬುರ್ಗ ಮತ್ತು ಪ್ರತಿ ತಾಲ್ಲೂಕಿನ ಆಯ್ದ ಗ್ರಾಮೀಣ ಪ್ರದೇಶಗಳಲ್ಲಿ 
ಕಾರ್ಯಕ್ರಮಗಳನ್ನು ಆಯೋಜಿಸಿ, ಉಪನ್ಯಾಸಗಳನ್ನು ಏರ್ಪಡಿಸಿ ಪುಸಕಗಳನ್ನು ಮಾರಾಟಮಾಡಿ 
ಮತ್ತೆ ಮುಂದಿನ ಊರಿಗೆ ಈ ಸಾಹಿತ್ಯಯಾತ್ರೆ ಮುಂದುವರಿಯುತಿತ್ತು ಇದರ ಸಂಪೂರ್ಣ 
ಜವಾಬ್ದಾರಿಯನ್ನು ನನಗೆ ವಹಿಸಿದ್ದರು. ನನ್ನೊಂದಿಗೆ ರಾಯಚೂರಿನ ಕೆಲವು ಮಿತ್ರರು ಈ 
ಕಾರ್ಯದಲ್ಲಿಕೈಗೂಡಿಸಿದ್ದರು. ಹೋದ ಕಡೆ ಎಲ್ಲಾ ಅದ್ದೂರಿ ಸ್ವಾಗತ, ದೊಡ್ಡವೇದಿಕೆಗಳಲ್ಲಿ 
ಕಾರ್ಯಕ್ರಮಗಳು, ಪುಸಕ ಖರೀದಿಗಾಗಿ ಮಕ್ಕಳ ಸಾಲು-ಸಾಲು, ಶಾಲಾ-ಕಾಲೇಜುಗಳಿಂದ 
ದೊಡ್ಡ ಪ್ರಮಾಣದ ಖರೀದಿ ಜೊತೆಗೆ ಆಸಕ್ತರ ಆಹ್ವಾನ ಇತ್ಯಾದಿಗಳಿಂದ ನಮ್ಮ ಮನಸ್ಸು 
ತುಂಬಿ ಬರುತಿತ್ತು ಸುಮಾರು 60 ರಿಂದ 70 ಸಾವಿರದವರೆಗಿನ ಮೌಲ್ಯದ ಪುಸ್ಕ 
ಮಾರಾಟವಾಗಿತ್ತು ಎಂದರೆ ಅಚ್ಚರಿಯೇ ಸರಿ. 

ಸಾಹಿತ್ಯ ಯಾತ್ರೆಯ ನಮ್ಮ ರಥಯಾತ್ರೆ ಸಂಪೂರ್ಣಗೊಳಿಸಿ ಮರಳಿ ರಾಯಚೂರಿಗೆ 
ಆಗಮಿಸಿದಾಗ ಸಚಿವರಾಗಿದ್ದ ಎಂ.ಎಸ್‌. ಪಾಟೀಲ್‌ ಅವರೇ ಖುದ್ದು ಸ್ವಾಗತಿಸಿದರು. 
ಅನಂತರ ಬೆಳ್ಳಿಹಬ್ಬದ ಕಾರ್ಯಕ್ರಮದಲ್ಲಿ ರಾಜ್ಯದ ಶ್ರೇಷ್ಠ ಸಾಹಿತಿಗಳಾದ ದೇವೇಂದ್ರ 
ಕುಮಾರ್‌ ಹಕಾರಿ, ಪರಿಷತಿನ ಅಧ್ಯಕ್ಷರಾದ ಸಾ.ಶಿ. ಮರಳಯ್ಯ ಅವರಿಂದ ಈ ಕಾರ್ಯದ 
ಶ್ಲಾಘನೆಯ ಸುರಿಮಳೆ. ಹೀಗೆ ಸಾಹಿತ್ಯಯಾತ್ರೆ ಒಂದು ಅಪರೂಪದ, ಯಾವಾಗಲೂ 
ನೆನಪುಳಿಯುವಂತಹ ಕಾರ್ಯಕ್ರಮ. 

ಮನೆಗೊಂದು ಸಾಹಿತ್ಯ ಕಾರ್ಯಕ್ರಮ : ಪಂಪಯ್ಯ ಶೆಟ್ಟಿಯವರ ಇನ್ನೊಂದು 
ನೆನಪಿನಲ್ಲಿಉಳಿಯುವ ಕಾರ್ಯಕ್ರಮ ಮನೆಗೊಂದು ಸಾಹಿತ್ಯ ಕಾರ್ಯಕ್ರಮ. ಇದರಲ್ಲಿ ಪ್ರತಿ 
ತಿಂಗಳು ಒಬ್ಬ ಆಸಕ್ತ ಸಾಹಿತಿಯ ಮನೆಯಲ್ಲಿಒಂದು ಸಾಹಿತ್ಯಿಕ ಕಾರ್ಯಕ್ರಮ. ಯಾವುದಾದರೂ 
ಒಂದು ಅಥವಾ ಸಾಹಿತ್ಯ ಪ್ರಕಾರದ ವಿಷಯ ಆಯ್ಕೆ ಮಾಡಿ ಒಬ್ಬರಿಂದ ಉಪನ್ಯಾಸ 
ಮಾಡಿಸುವುದು. ಆಗಮಿಸಿದ ಶ್ರೋತೃ್ಫಗಳಿಂದ ಮುಕ್ತ ಚರ್ಚೆ, ಆತಿಥ್ಯವಹಿಸಿದ 
ಮನೆಯವರಿಂದ ಆತ್ಮೀಯ ಭೋಜನ ಅಥವಾ ಉಪಾಹಾರ ; ಇದಿಷ್ಟು ಕಾರ್ಯಕ್ರಮದ 
ಪದ್ಧತಿ. ಹೆಚ್ಚಿನ ಖರ್ಚಿಲ್ಲ ಮೈಕು-ವೇದಿಕೆ ಇಲ್ಲ ಇವುಗಳನ್ನು ಕೂಡ ರಾಯಚೂರಿನ ಜನತೆ 
ಬಿಚ್ಚು ಮನಸ್ಸಿಂದ ಸ್ವೀಕರಿಸಿದ್ದು ಆತಿಥ್ಯ ವಹಿಸಿಕೊಳ್ಳುವುದಕ್ಕೆ ನಾಮುಂದು, ತಾಮುಂದು 


ಬಿಕ್ಷರ್‌ ಕಾಣ್‌ 


ಎಂದು ಬರುತಿದ್ದರು. ಈ ಕಾರ್ಯಕ್ರಮ ಒಂದು ವರ್ಷಕ್ಕಿಂತಲೂ ಹೆಚ್ಚು ನಡೆದುಬಂದು 
ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು 

ಗುಬ್ಬೇರ ಬೆಟ್ಟದ ಮೇಲೆ ಕವಿಗೋಷ್ಠಿ ಮಾವಿನಕೆರೆಯಲ್ಲಿ ಕವಿಗೋಷ್ಠಿ 
ಬೋಳಮಾನದೊಡ್ಡಿ ದೇವಸ್ಥಾನದಲ್ಲಿ ಸಾಹಿತ್ಯ ಶಿಬಿರ ಇತ್ಯಾದಿ ಕಾರ್ಯಕ್ರಮಗಳನ್ನುನಡೆಸಿದ್ದು 
ಕೂಡ ಅಚ್ಚಹಸಿರಾಗಿ ನೆನಪಿನಲ್ಲಿಉಳಿಯುವಂತಾಗಿವೆ. 

""ಆಡು ಮುಟ್ಟದ ಸೊಪ್ಪಿಲ್ಲ' ಎಂಬ ಗಾದೆಯಂತೆ ಪಂಪಯ್ಯಶೆಟಿಯವರು ಮಾಡದ 
ಕಾರ್ಯಕ್ರಮಗಳಿಲ್ಲ ಮಹಿಳಾ ಸಮ್ಮೇಳನಗಳು, ಗಡಿನಾಡ ಸಮ್ಮೇಳನಗಳು, ತಾಲ್ಲೂಕು- ಜಿಲ್ಲಾ 
ಸಮ್ಮೇಳನಗಳು, ಬರೆಹಗಾರರ ಸಮಾವೇಶ, ಕವಿಗೋಷ್ಠಿಗಳು, ವಿಚಾರ- ಸಂಕಿರಣಗಳು, 
ಗೀತ-ಸಂಗೀತ, ಜಿಲ್ಲಾ ಉತ್ಸವಗಳು, ಪುಸಕ ಪ್ರಕಾಶನ, ಪುಸಕ ಮಾರಾಟ, ಅಖಿಲ ಭಾರತ 
ಕನ್ನಡ ಸಾಹಿತ್ಯ ಸಮ್ಮೇಳನ (ಕೊಪ್ಪಳ), ಸಾಹಿತ್ಯ ಪರಿಷತ್ತಿನ ರಾಯಚೂರು ಘಟಕದ 25 
ವರ್ಷಗಳ ನೆನಪಿನ ಸಾಹಿತ್ಯ ಯಾತ್ರೆಯಂತಹ ಅದ್ಭುತ ಕಾರ್ಯಕ್ರಮ, ಕನ್ನಡ ಕಾರ್ಯಕರ್ತರ 
ಕಮ್ಮಟ ಕ್ವಿಜ್‌ ಕರ್ನಾಟಕ ರಸಪ್ರಶ್ನೆ ಸರ್ಧೆ ಹೈದರಾಬಾದ್‌-ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನು 
ಒಳಗೊಂಡ ಸಾಹಿತ್ಯ ಸಮಾವೇಶ, ಶಾಲಾ ಮಕ್ಕಳಿಗಾಗಿ, ಶಾಲೆಯ ಕನ್ನಡ ಶಿಕ್ಷಕರಿಗಾಗಿ 
ಕಾರ್ಯಾಗಾರಗಳು. ಗಡಿಭಾಗದಲ್ಲಿ ಜನರ ಸಮಸ್ಯೆಗಳ ಮೇಲೆ ಬೆಳಕು ಬೀರುವ 
ಕಾರ್ಯಗಳು ಮುಂತಾದ ಹತ್ತುಹಲವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತಲೇ 
ಬಂದಿದ್ದಾರೆ. ಶಾಂತರಸರ ಅಧ್ಯಕ್ಷತೆಯಲ್ಲಿ ಎರಡನೆಯ ಜಿಲ್ಲಾ ಸಮ್ಮೇಳನವನೂ ಜಂಬಣ್ಣ 
ಅಮರಚಿಂತ, ಲಕ್ಷ್ಮೀದೇವಿ ಶಾಸ್ತ್ರಿಅವರನ್ನು ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. 

ಕನ್ನಡ ಸಾಹಿತ್ಯ ಪರಿಷತಿನ ರಾಜ್ಯಾಧ್ಯಕ್ಷರಾದ ಗೊ.ರು. ಚೆನ್ನಬಸಪ್ಪ ಡಾ| ಸಾ.ಸಿ. 
ಮರುಳಯ್ಯ, ಡಾ| ಸಿದ್ಧಲಿಂಗಯ್ಯ, ಹಂಪನಾ, ಶಾಂತರಸ, ಚಂಪಾ, ಹರಿಕೃಷ್ಣ ಪುನರೂರು 
ಮೊದಲಾದವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಪಂಪಯ್ಯ ಶೆಟ್ಟಿ ಅವರೆಲ್ಲರನ್ನು 
ರಾಯಚೂರಿಗೆ ಕರೆಸಿ ಕಾರ್ಯಕ್ರಮ ಮಾಡಿದ್ದಾರೆ. ಡಾ॥ ಎಚ್‌. ನರಸಿಂಹಯ್ಯ, ಬರಗೂರು 
ರಾಮಚಂದ್ರಪ್ಪ ಡಾ|| ಪುರಷೋತಮ್‌ ಬಿಳಿಮಲೆ, ಡಾ|| ರಹಮತ್‌ ತರೀಕೆರೆ, ರಂಜಾನ್‌ 
ದರ್ಗಾ ಮೊದಲಾದ ಹಿರಿಕಿರಿಯರನ್ನು ಪರಿಚಯಿಸಿದ್ದಾರೆ. ಅಲ್ಲದೆ ಜಿಲ್ಲೆಯ ಅನೇಕ 
ಯುವಕವಿಗಳಿಗೆ ಅಖಿಲ ಭಾರತ ಸಮ್ಮೇಳನಗಳಲ್ಲಿ ಕಾವ್ಯವಾಚನಕ್ಕೆ ಅವಕಾಶ ಕೊಡಿಸಿದ್ದಾರೆ. 

ಪಂಪಯ್ಯ ಶೆಟ್ಟಿಯವರು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಎಲ್ಲರನ್ನು 
ಜೊತೆಗೂಡಿಸಿಕೊಂಡು ಹಿರಿಕಿರಿಯರೆಂಬ ಭೇದವಿಲ್ಲದೆ ಒಂದಾಗಿ ಬೆರೆತು ಆತ್ಮೀಯತೆ 
ಯಿಂದ ನೆಡೆದುಕೊಳ್ಳುತಿದ್ದರು. ಸಮಸ್ಯೆಗಳು ಬಂದಾಗ ಎಲ್ಲರೊಂದಿಗೆ ಚರ್ಚಿಸಿ ಯೋಗ್ಯ 
ನಿರ್ಣಯ ಕೈಗೊಳ್ಳುವುದು ಅವರ ವಿಶೇಷ ಸ್ವಭಾವ. ಯಾರ ಮೇಲೂ ಒತ್ತಡ ಹಾಕುತಿರಲಿಲ್ಲ 
ಪ್ರತಿಯೊಬ್ಬರ ಎಚಾರಗಳನ್ನು ಗೌರವಿಸುವ ಗುಣ ಅವರದಾಗಿದೆ. ಕನ್ನಡ ನಾಡು ನುಡಿಗೆ 
ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಕಿರಿಯನಾದರೂ ನನ್ನೊಂದಿಗೆ ಅವರು ಮುಕವಾಗಿ 


ಸಾ 


ಚರ್ಚಿಸಿ ತಿಳಿದುಕೊಳ್ಳುತಿದ್ದರು. ಸಾಹಿತ್ಯ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಸಹಿತ 
ಏಕಮುಖವಾಗಿ ಮಾಡುತಿರಲಿಲ್ಲ ಅವರಿಗೆ ಕೋಪವೆಂಬುದೇ ಬರುತಿರಲಿಲ್ಲವೇನೊ ? 
ಚುನಾವಣೆ ಸಂದರ್ಭಗಳಲ್ಲಿ ಅವರ ಎದುರಾಳಿಗಳ ಬಗ್ಗೆಯೂ ಅವರದು ಉದಾರ 
ಮನೋಭಾವ. ನಿಷಕ್ಷಪಾತವಾಗಿ ಪ್ರಾಮಾಣಿಕತೆಯಿಂದ ಎಲ್ಲರಿಗೂ ಮೆಚ್ಚುಗೆಯಾಗುವ 
ರೀತಿಯಲ್ಲಿನಡೆದುಕೊಂಡಿದ್ದರಿಂದ ಅವರು ಜನಮನ ಗೆಲ್ಲಲು ಸಾಧ್ಯವಾಗಿದೆ. 

ಇಂದಿಗೂ ಪಂಪಯ್ಯಶೆಟ್ಟಿಯವರು ಮಾಡಿದ ಸಾಹಿತ್ಯಪರ ಕೆಲಸಗಳು ಜಿಲ್ಲೆಯ 
ಜನರ ಮನಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಅಂತಹ ನೆನಪುಗಳನ್ನು ಉಳಿಸಿದ ಪಂಪಯ್ಯಶೆಟ್ಟಿ 
ಅವರ ಜೀವನವೇ ಒಂದು ಆದರ್ಶ. ಅವರ ಬದುಕೇ ಒಂದು ಪಾಠ. 

ಇತ್ತೀಚೆಗೆ ಪತ್ರಿಕೋದ್ಯಮಕ್ಕೂ ಕೈ ಹಾಕಿ ವೈಶ್ಯ ಜನಾಂಗದ ಪ್ರೀತಿಗಳಿಸಿದ್ದಾರೆ. ಮಕ್ಕಳು 
ಉನ್ನತ ಹುದ್ದೆಯಲ್ಲಿದ್ದಾರೆ. ಪಂಪಯ್ಯ ಶೆಟ್ಟಿ ಕೈ ಹಿಡಿದ ಅವರ ಶ್ರೀಮತಿಯವರ 
ಸಹಕಾರವಂತೂ ಎಂದಿಗೂ ಮರೆಯಲಾರೆ. ಆ ತಾಯಿಯ ಆತಿಥ್ಯವಂತೂ ಅತ್ಯದ್ಭುತ, 
ಚಿರಸ್ಮರಣೀಯ. ಇತ್ತೀಚೆಗೆ ದಂಪತಿಗಳು ಮಕ್ಕಳ ಕಾರಣದಿಂದ ವಿದೇಶಕ್ಕೆ ಹೋಗಿ 
ಬಂದಿದ್ದಾರೆ. ಒಂದು ರೀತಿಯ ಸಂತೃಪ್ತ ಜೀವನ ಪಂಪಯ್ಯಶೆಟ್ಟಿ ಅವರದು. 

ಪಂಪಯ್ಯಶೆಟ್ಟಿಯವರ ಮುಂದಿನ ದಿನಗಳು... ಸುಖಮಯವಾಗಿರಲಿ, 
ಆಯುರಾರೋಗ್ಯ ಸಮೃದ್ಧಿ ನೆಮ್ಮದಿ ದೊರಕಲಿ, ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ತಮ್ಮ 
ಕಾರ್ಯಚಟುವಟಿಕೆ ಗಳಿಂದ ಪ್ರಸಿದ್ಧಿ ಪಡೆಯಲಿ ಬದುಕಿನ ಜಟಕಾಬಂಡಿಯಲ್ಲಿ ಕುಳಿತು, 
ಅದ್ಭುತ ಪ್ರಯಾಣ ಮಾಡಿದ ಅದಮ್ಯ ಚೇತನ ಪಂಪಯ್ಯಶೆಟ್ಟಿ ಅವರ ಮುಂದಿನ ಜೀವನ 
ಕೂಡಾ ಅನಂತ ಆನಂದವನ್ನು ಅನುಭವಿಸಲಿ ಎಂದು ಹೃದಯ ತುಂಬಿ ಹಾರೈಸಿ ನನ್ನ ಈ 
ಲೇಖನಕ್ಕೆ ವಿರಾಮವೀಯುವೆ. 

ಈ 


ಪ್ರಭುದೇವ ಹಾದಿಮನಿ 

ಮನೆ ನಂ. 219/1, ಕೆಸಿಸಿ ಬ್ಯಾಂಕ್‌ ಕಾಲೋನಿ 
ನವನಗರ, ಹುಬ್ಬಳ್ಳಿ-580 025; 

ಸನಿಹವಾಣಿ : 9886008267 


ಪಿಕ್ಸಲ್‌ ಲಾಡಿ” 


ಆ" ಡಾ| ಗವಿಸಿದ್ದಪ್ಪ ಎಚ್‌. ಪಾಟೀಲ 
ಪಂಪಯಶೆಟಿಎಂಬ ಹೆಸರು ರಾಯಚೂರು ಜಿಲೆಯಲಿ ಮನೆಮಾತಾದುದು. ಕನ್ನಡ 


ಸಾಹಿತೃ ಪರಿಷತಿನ ಅಧ್ಯಕ್ಷರಾಗಿ ದುಡಿದವರು. ಜಿಲ್ಲೆಯ ಸಾಹಿತ್ಯ ಸಂಘಟನೆ ಸಾಂಸ್ಕೃತಿಕವಾಗಿ 
ಜೀವಂತವಿಟ್ಟ ವ್ಯಕ್ತಿ ಕನ್ನಡ ಕಟ್ಟಿದ ಪ್ರಮುಖರ ಸಾಲಿನಲ್ಲಿ ಇವರ ಹೆಸರು 
ಸೇರ್ಪಡೆಗೊಳ್ಳಲೇಬೇಕು. ನಾನಿನ್ನೂ ಪಿಯುಸಿ ಓದುವಾಗಲೇ ಪಂಪಯ್ಯ ಶೆಟ್ಟರ ಪರಿಚಯ. 
62ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕೊಪ್ಪಳದಲ್ಲಿ ಜರುಗಿದಾಗ ಪ್ರಧಾನ 
ಕಾರ್ಯದರ್ಶಿಯಾದವರು. ಆ ಮುಂಚೆ ರಾಯಚೂರು ಅವಿಭಜಿತ ಜಿಲ್ಲೆಯ ತುಂಬಾ 
ಓಡಾಡಿದವರು. ಯುವಕರ ಸಂಘಟನೆಯನ್ನು ಮಾಡಿ ಸಾಹಿತ್ಯ ಯಾತ್ರೆ ಕೈಗೊಂಡ ವರು. 
ಹಿರಿಯರು-ಕಿರಿಯರು-ಸಮವಯಸ್ಕರು ಎಲ್ಲರನ್ನು ಒಂದೆಂದು ಭಾವಿಸಿದವರು. ಅವರ 
ಸಮಾನತೆಯ ದೃಷ್ಟಿ ಸೌಜನ್ಯ ನಾವಿಲ್ಲಿಕಾಣಬಹುದಾಗಿದೆ. ನಮ್ಮಂತಹ ಯುವ ಲೇಖಕರಿಗೆ 
ವೇದಿಕೆಯನ್ನು ಕೊಟ್ಟವರು. ಜಿಲ್ಲೆಯ ತುಂಬಾ ಕನ್ನಡ ಸಾಹಿತ್ಯ ಪರಿಷತನ್ನು ಜೀವಂತವಿಟ್ಟವರು. 
ಪ್ರತಿ ತಿಂಗಳು ಸಾಹಿತ್ಯದ ಹಬ್ಬ ನಡೆಯುತಿತ್ತು ಅಷ್ಟೊಂದು ಸಂಘಟನೆ ಅವರಿಗೆ 
ಕರಗತವಾಗಿತ್ತು ಪ್ರತಿ ದಿವಸ ಏನಾದರೊಂದು ಹೊಸ ಕೆಲಸ ಮಾಡಬೇಕೆಂಬ ಹುಮ್ಮಸ್ಸು 
ಅವರದ್ದು ಅವರು ಅಧ್ಯಕ್ಷರಾದಾಗ ಸಾಹಿತಿಗಳಲ್ಲ- ಉಪನ್ಯಾಸಕರಲ್ಲ ಎಂಬ ಮೂದಲಿಕೆ 
ಮಾತು ಕೇಳಿದಾಗ ವೈರಿಗಳೂ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಇದು ಅವರಲ್ಲಿರುವ ಇಚ್ಛಾಶಕ್ತಿ 
ದೃಢ ಸಂಕಲ್ಪಮಾಡಿಯೇ ತೋರಿಸುತಾರೆ. 

ನಾನು ಗಮನಿಸಿದಂತೆ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತನ್ನು ಎಲ್ಲರಿಗೂ 
ಗುರುತಾಗುವ ಹಾಗೆ ಪರಿಚಯಿಸಿದರು. ಪ್ರಥಮ ದರ್ಜೆ ಸಹಾಯಕರಾಗಿ ಲೆಖ್ಬ-ಪತ್ರ ಬರೆದ 
ಕೈ ಸಾಹಿತ್ಯ-ಸಂಸ್ಕೃತಿ-ಕನ್ನಡತನಕ್ಕೆ ಲೆಕ್ಕಾಚಾರ ಹಾಕಿದವರು. ಜಿಲ್ಲಾಮಟ್ಟದ ಸಾಹಿತ್ಯ ಸಮ್ಮೇಳನ, 
ತಾಲ್ಲೂಕು ಮಟ್ಟದ ಸಮ್ಮೇಳನ, ಎರಡು ಜಿಲ್ಲಾ ಮಹಿಳಾ ಸಮ್ಮೇಳನಗಳು ಅವರು ಅಷ್ಟೆ 
ವೈಚಾರಿಕವಾಗಿ ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಇವುಗಳೊಂದಿಗೆ ಅವರು ಪುಸಕ 
ಪ್ರಕಟಣೆಗೆ ಹೆಚ್ಚು ಒತ್ತನ್ನು ನೀಡಿದರು. "ಒರೆಗಲ್ಲು' ಜಿಲ್ಲೆಯ ಯುವ ಕಥೆಗಾರರ ಪ್ರುತಿನಿಧಿಕ 
ಸಂಕಲನ ನವಲಕಲ್‌ ಮತ್ತು ರಾಮಕೃಷ್ಣರ ಸಂಪಾದಕತ್ವದಲ್ಲಿ ಹೊರಬಂದಿತು. 


54 
೩.1. ಪಿಕ್ಚರ ಜಾನ“ 


"ಬಿಸಿಲಹನಿಗಳು' ಹೈದರಾಬಾದ್‌-ಕರ್ನಾಟಕದ ಪ್ರಾತಿನಿಧಿಕ ಕಥಾಸಂಕಲನ ಮತ್ತುವಿಮರ್ಶಾ 
ಟಿಪ್ಪಣಿಗಳ ಕೃತಿ ಡಾ॥ ಅಮರೇಶ್‌ ನಗಡೋಣಿ ಅವರು ಸಂಪಾದಿಸಿಕೊಟ್ಟರು. 
“ರಾಯಚೂರು ಜಿಲ್ಲೆಯ ಅನುಭಾವಿ ಕವಿಗಳು'' ಡಾ. ಸಬರದ ಅವರು ಬರೆದ ಕೃತಿಯನ್ನು 
ಪ್ರಕಟಿಸಿ ಮೈಲುಗಲ್ಲು ಸ್ಥಾಪಿಸಿದ್ದಾರೆ. ನವರಂಗ, ಹೊನ್ನಸಿರಿ ಸ್ಮರಣ ಸಂಚಿಕೆಗಳು 
ಗಮನಸೆಳೆದಿವೆ. 

ಪಂಪಯ್ಯ ಶೆಟ್ಟರು ಯಾವುದೇ ಕೆಲಸ ಹಿಡಿದರೂ ಅಚಲ ವಿಶ್ವಾಸ 
ನಿರ್ಧಾರದಿಂದಲೇ ತೆಗೆದುಕೊಳ್ಳವವರು. ಜಿಲ್ಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 
ನಗುಮುಖದ ಗಂಭೀರದ ಕೆಲಸಗಾರ. ಕಸಾಪಕ್ಕೆ ಒಂಟಿ ಸಲಗದಂತೆ ದುಡಿದಿದ್ದಾರೆ. ಹತಾರು 
ಜನ ಇವರ ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ ನಿಜ. ಅದನ್ನು ಕಾರ್ಯರೂಪಕ್ಕೆ ತರುವ 
ಯಶಸ್ವಿಗೊಳಿಸುವಲ್ಲಿ ಪರಿಣಾಮಕಾರಿ ನಿರ್ಧಾರ ತೆಗೆದುಕೊಳ್ಳುತಿದ್ದರು. ಕನ್ನಡ ಸಾಹಿತ್ಯ 
ಪರಿಷತನ್ನು ಹರಿಕೃಷ್ಣ ಪುನರೂರು, ಪುಂಡಲೀಕ ಹಾಲಂಬಿ, ಜಿ. ನಾರಾಯಣ, ಗೋರುಚ 
ಅವರಂತವರು ಹೀಗೆ ಅಂದರೆ ವೃತ್ತಿ ಬೇರೆಯಾದರು ಕಣಜ ಕಟ್ಟಿದಂತೆ ಪರಿಷತ್ತು ಕಟ್ಟಿ 
ಬೆಳೆಸಿದವರ ಸಾಲಿಗೆ ಪಂಪಯ್ಯ ಶೆಟ್ಟರು ಸೇರುತಾರೆ. ಜಿಲ್ಲೆಯ ತುಂಬ ಕೆಲಸ ಮಾಡಿ 
ರಾಜ್ಯಮಟ್ಟದಲ್ಲಿ ಚಿರಪರಿಚಿತರಾಗುವಂತೆ ಮಾಡುತಿದ್ದರು. ಸಾಹಿತ್ಯ ಪರಿಚಾರಕರಾಗಿ ನಮಗೆ 
ಕಂಡುಬರುತಾರೆ. ಗಡಿಭಾಗದಲ್ಲೂಕನ್ನಡದ ಕಹಳೆ ಊದಿದ ಸಂತರಿವರು. 

ಇದರೊಂದಿಗೆ ಆರ್ಯವೈಶ್ಯ ಸಮಾಜದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದಾರೆ. 
ಇವುಗಳನ್ನು ಮಾಡುತಲೇ ಉಳಿದೆಲ್ಲ ಕೆಲಸ ನಿರ್ವಹಿಸಿದ್ದು ಕಂಡುಬರುತ್ತದೆ. ತನ್ನ ವೃತ್ತಿಯ 
ಗೌರವ ಕಾಪಾಡುತ್ತ ಕನ್ನಡ ಸೇವೆಯಲ್ಲಿ ನಿರತರಾಗಿ, ತಮ್ಮ ಆರ್ಯವೈಶ್ಯ ಸಮುದಾಯದ 
ಚಿಂತನೆ ಮಾಡಿದವರು. ಸಮಾಜದ ಸಮಸ್ಯೆ-ತವಕ ತಲ್ಲಣಗಳನ್ನು ಅರಿತವರು. ಸಮುದಾಯ 
ಚಿಕ್ಕದಾದರೂ ಇಡೀ ಕರ್ನಾಟಕ ತುಂಬೆಲ್ಲಾ ಆರ್ಯವೈಶ್ಯ ಸಮಾಜ ಸಂಘಟಿಸಿದವರು. 
ಆರ್ಯವೈಶ್ಯ ಪತ್ರಿಕೆಯನ್ನು ಪ್ರಾರಂಭಿಸಿ ಸಂಪಾದಕ, ಪರ್ತಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. 
ತಮ್ಮಸಮುದಾಯದ ಸಾಂಸ್ಕೃತಿಕ ಅನನ್ಯತೆ ಎತ್ತಿಹಿಡಿದವರು. ಕರ್ನಾಟಕದಲ್ಲಿರುವ ವೈಶ್ಯರನ್ನು 
ಒಂದೆಡೆ ಸೇರಿಸುವಲ್ಲಿಪಂಪಯ್ಯ ಶೆಟ್ಟರು ಗಣನೀಯ ಪಾತ್ರವಹಿಸಿದ್ದಾರೆ. 

ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೊಪ್ಪಳದಲ್ಲಿನಡೆದಾಗ ಆಗಾಗ ಅವರು ಬಂದು 
ಸಭೆಯಲ್ಲಿ ಹಾಗೂ ಪೂರ್ವ ಸಿದ್ಧತೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಆಗ ಗವಿಸಿದ್ಧ ಬಳ್ಳಾರಿ, 
ಪಂಪಯ್ಯ ಶೆಟ್ಟಿ ಸೇರಿ ಊಟ ಮಾಡುತಿದ್ದೆವು. "ನವರಂಗ' ಸ್ಮರಣ ಸಂಚಿಕೆಗಾಗಿ ನನ್ನಿಂದ 
ರಾಯಚೂರು ಜಿಲ್ಲೆಯ ಜಾನಪದ ಲೇಖನ ಬರೆಯಿಸಿ ಪ್ರಕಟಿಸಿದ್ದರು. ರಾಯಚೂರಿಗೆ ನಾನು 
ಹೋದಾಗಲೆಲ್ಲ ಅವರನ್ನು ಭೇಟಿಯಾಗುತಿದ್ದೆ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಅನಂತರ 
ಅವರು ಸಮುದಾಯದ ಸಂಘಟನೆಗೆ ಹೆಚ್ಚು ಒತ್ತು ನೀಡಿದರು. ನಾನು ರಾಯಚೂರು 
ಸ್ನಾತಕೋತರ ಕೇಂದ್ರದಲ್ಲಿಅತಿಥಿ ಉಪನ್ಯಾಸಕನಾಗಿದ್ದೆ 2004 ಅಕ್ಟೋಬರ್‌ನಲ್ಲಿ ತುರ್ತಾಗಿ 


೨5 
ಪಿಕ್ಸಲ್‌ ಬಾಣನ ೫.೫% 


ಹತ್ತು ಸಾವಿರ ರೂಪಾಯಿ ಬೇಕಾಗಿತ್ತು. ದಿನ್ನಿಯನ್ನು ಕೇಳಿದಾಗ ಪಂಪಯ್ಯ ಶೆಟ್ಟರ ಹತಿರ 
ಹೋಗಲು ತಿಳಿಸಿದರು. ಅವರು ಆಗಿಂದಾಗ್ಗೆ ನನಗೆ ಕೊಟ್ಟು ಕಳಿಸಿದರು. ನಂತರ ವಾಪಸ್ಸು 
ಕೊಡಲಾಯಿತು. ಹೀಗೆ ಪಂಪಯ್ಯ ಶೆಟ್ಟರು ಸಹಾಯವನ್ನು ಬೇಡಿ ಬಂದವರಿಗೆ ಸಹಾಯವನ್ನು 
ನೀಡುತ್ತಿದ್ದರು. ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡಿದ್ದರು. ಅವರು ರಾಯಚೂರಿನಲ್ಲಿ 
ಎಲ್ಲಿಯೇ ಇರಲಿ ಸದ್ದುಗದ್ದಲವಿಲ್ಲದೇ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರುತಿದ್ದರು. ಸಾಹಿತ್ಯ 
ಪರಿಚಾರಕ, ಚಿಂತಕ, ನಿಗರ್ವಿ, ವಿರಳ ವ್ಯಕಿತ್ವದ ಸರಳ ಜೀವನದ ಸಾತ್ತ್ವಿಕ ಆದರ್ಶ ವ್ಯಕ್ತಿ 
ಸ್ನೇಹಜೀವಿಯಾದ ಪಂಪಯ್ಯ ಶೆಟ್ಟರ ಅಕ್ಷರ ಬಾಗಿನಕ್ಕೆ ನನ್ನ ಅಕ್ಷರ ತೋರಣದ ನುಡಿ 
ಸಲ್ಲಿಸುವೆ. 
4 


ಡಾ. ಗವಿಸಿದ್ದಪ್ಪ ಎಚ್‌. ಪಾಟೀಲ್‌ 

ಕನ್ನಡ ಸಹಾಯಕ ಪ್ರಾಧ್ಯಾಪಕ 

ಸರಕಾರಿ ಪ್ರಥಮ ದರ್ಜೆ ಕಾಲೇಜು 
ಬಸವಕಲ್ಯಾಣ - 585327. ಜಿ. : ಬೀದರ್‌ 
ಸನಿಹವಾಣಿ : 9535911315 


56 
ಚ ಪಿಕ್ಚರ್‌ ಜಾನ್‌ 


ಸಾಹಿತ್ಯ, ಸಂಘಟನೆಯಲ್ಲಿ ಪಂಪಯ್ಯ ಶೆಟ್ಟರ 
ಕೊಡುಗೆ ಅನನ್ಯ 


2 ಪಲುಗುಲ ನಾಗರಾಜ 
ಸಾಹಿತ್ಯ ಮತ್ತು ಸಂಘಟನೆ ಈ ಎರಡೂ ಜವಾಬ್ದಾರಿಯನ್ನು ನಿಭಾಯಿಸುವುದು 
ಬಹಳ ಕಷ್ಟಕರ. ಅದರಲ್ಲೂ ಗಡಿನಾಡ ಪ್ರದೇಶ, ಎತ್ತ ನೋಡಿದರೂ ತೆಲುಗು ಭಾಷಿಕರ 
ಪ್ರಭಾವ ಇಂತಹ ಸ್ಥಿತಿಯ ರಾಯಚೂರು - ಕೊಪ್ಪಳ ಅವಿಭಜಿತ ಜಿಲ್ಲೆಯಲ್ಲಿ ಕನ್ನಡದ ತೇರನ್ನು 
ಎಳೆಯುವುದು ಸಾಹಸವೇ ಸರಿ. ಅಂತಹ ಸಂದರ್ಭದಲ್ಲೂನಿರಂತರವಾಗಿ ಕನ್ನಡ ಕಾರ್ಯ 
ಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸದಾ ಕನ್ನಡದ ವಿವಿಧ ರೀತಿಯ ರೂಪಕಗಳನ್ನು 
ಬಿತ್ತಿದವರು ಪಂಪಯ್ಯ ಶೆಟ್ಟಿ ಎಂದರೆ ತಪ್ಪಲ್ಪ ತಂದೆ ಹೊಸೂರು ರಾಮಸ್ವಾಮಿಗೆ ಸದಾ 
ನಾಟಕದ ಗೀಳು ರಂಗಭೂಮಿಗಾಗಿ ಇರುವ ಆಸ್ತಿಯನ್ನೇ ಕಳೆದುಕೊಂಡವರು. ಅಂತಹ 
ರಂಗಪ್ರೇಮಿಯ ಕುಟುಂಬದಲ್ಲಿ 1952ರಲ್ಲಿ ಜನಿಸಿದವರೇ ಪಂಪಯ್ಯ ಶೆಟ್ಟಿ ಈಗಲೂ 
ಅವರಿಗೆ ಗ್ರಾಮಾಂತರದಲ್ಲಿ ಹೊಸೂರು ಪಂಪಯ್ಯ ಶೆಟ್ಟಿ ಅಂತಲೇ ಕರೆಯುವುದು. ತಮ್ಮ 
ಪ್ರಾಥಮಿಕ ಶಿಕ್ಷಣವನ್ನು ನದಿಚ್ಯಾಗಿ ಮತ್ತುಹಚ್ಚೊಳ್ಳಿ ಗ್ರಾಮದಲ್ಲಿಪಡೆದುಕೊಂಡರು. ಪ್ರೌಢ 
ಶಿಕ್ಷಣಕ್ಕಾಗಿ ಜಿಲ್ಲಾಕೇಂದ್ರ ರಾಯಚೂರು ನಗರಕ್ಕೆ ಆಗಮಿಸಿ ಹಮದರ್ದ್‌ ಪ್ರೌಢ ಶಾಲೆಗೆ 
ಸೇರಿದರು. ನಂತರ ಬಿಆರ್‌ಬಿ ಕಾಲೇಜ್‌ನಲ್ಲಿವಾಣಿಜ್ಯ ಪದವಿಯನ್ನು ಪೂರ್ತಿಗೊಳಿಸಿದರು. 
ವಿದ್ಯಾರ್ಥಿ ಜೀವನದಲ್ಲಿಯೇ 1971ರಲ್ಲಿ "ಕನ್ನಡ ಬಳಗ' ಸ್ಥಾಪನೆ. ಆ ಬಳಗದ 
ಪ್ರಧಾನ ಕಾರ್ಯದರ್ಶಿಯಾಗಿ ರಾಯಚೂರಿನ ಅಂದಿನ ತೆಲುಗು ಹಾಗೂ ಉರ್ದುಮಯ 
ಪರಿಸರದಲ್ಲಿ ಕನ್ನಡ ವಾತಾವರಣ ಮೂಡಿಸಲು ಕನ್ನಡ ಚಲನಚಿತ್ರಗಳ ಪ್ರದರ್ಶನಕ್ಕಾಗಿ 
ನಿರಂತರ ಹೋರಾಟ ನಡೆಸಿದರು. ಮುಂದೆ ಅದ್ಧೂರಿಯಾಗಿ ರಾಜ್ಯೋತ್ಸವ ಹಾಗೂ 
ನಾಡಹಬ್ಬ ಆಚರಿಸಿದರು. ಮಹಾಜನ ವರದಿ ಜಾರಿಗಾಗಿ ಚಳುವಳಿ ಮುಂತಾದ ಹತ್ತುಹಲವು 
ರೀತಿಯಲ್ಲಿಕನ್ನಡದ ಏಳ್ಗೆಗಾಗಿ ಜಾಗೃತಿ ಮೂಡಿಸುವ ಚಟುಟಿಕೆಗಳಿಂದ ಸಾರ್ವಜನಿಕರ ಪ್ರೀತಿಗೆ 
ಪಾತ್ರರಾದರು. ಈ ಪಂಪಯ್ಯ ಶೆಟ್ಟಿ ಕನ್ನಡದ ಜಟ್ಟಿ ಎಂದು ರಾಯಚೂರಿನಲ್ಲಿ 
ಗುರುತಿಸುವಂತಾದರು. 1972ರಲ್ಲಿಜರುಗಿದ ರಾಯಚೂರು ಜಿಲ್ಲಾಪ್ರಥಮ ಕನ್ನಡ ಸಾಹಿತ್ಯ 
ಸಮ್ಮೇಳನದಲ್ಲಿ ಸ್ವಯಂ ಸೇವಕ ಸಮಿತಿಯ ಅಧ್ಯಕ್ಷರಾಗಿ ವಿದ್ಯಾರ್ಥಿ ದೆಸೆಯಲ್ಲೇ ಹೊತ್ತ 


ಪಿಕ್ಸಲ್‌ ಬ್ರಾಡ್‌ 


ಜವಾಬ್ದಾರಿ, ಸಂಘಟನಾ ಕೌಶಲ್ಯದ ದುಡಿಮೆ ಸಮ್ಮೇಳನದ ಯಶಸ್ಸಿನಲ್ಲಿ ಹಿರಿಮೆ ಇವರದು. 
1972 ರಿಂದ 1992ರ ವರೆಗೆ ನಾಡಿನಲ್ಲೇ ಅತ್ಯಂತ ಹಳೆಯದಾದ ರಾಯಚೂರು ನಗರದ 
ಕಲೆ-ಸಾಹಿತ್ಯ-ಸಂಗೀತಗಳ ಹೃದಯ ಸಂವಾದಕ್ಕೆ ಪ್ರಸಿದ್ಧವಾಗಿರುವ "ಕರ್ನಾಟಕ ಸಂಘದ' 
ಕಾರ್ಯದರ್ಶಿಯಾಗಿ 15 ವರ್ಷಗಳವರೆಗೆ ನಿರಂತರ ಸಾಹಿತ್ಯ ಚಟುವಟಿಕೆಗಳ ಮೂಲಕ 
ಸುತ್ಯರ್ಹ ಕನ್ನಡದ ಸೇವೆಗ್ಳೆಯುತ್ತ 1983 ರಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ 
ಕಾರ್ಯದರ್ಶಿಯಾಗಿ, ಕೋಶಾಧ್ಯಕ್ಷರಾಗಿ ಸಮರ್ಥ ಸೇವೆ ಸಲ್ಲಿಸಿದರು. ನಗರದಲ್ಲಿ ನಡೆದ 
ಎರಡು ದಾಸ ಸಾಹಿತ್ಯ ಮತ್ತುಸಂಗೀತ ಮೇಳದ ಯಶಸಿಗಾಗಿ ಅವಿರತ ಶ್ರಮ, ಹತ್ತುದಿನಗಳ 
ಯಶಸ್ವಿ ಕಾವ್ಯ ಕಮ್ಮಟ, ಜಿಲ್ಲಾಮಟ್ಟದ ನಾಟಕ ಸ್ಪರ್ಧೆ ಸಂಘಟಿಸಿದರು. ಗೋಕಾಕ 
ಚಳುವಳಿಯ ಹೋರಾಟದಲ್ಲಿಮುಂದಾಳಾಗಿ ದುಡಿದು ಹೆಸರು ಮಾಡಿದರು. 

1991ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನೇಮಕಗೊಂಡರು. 
ನೇಮಕವಾದೊಡನೆ ರಾಯಚೂರು ಜಿಲ್ಲೆಯಲ್ಲಿ ಇಪ್ಪತ್ತು ವರ್ಷಗಳ ಅನಂತರ "“ಜಿಲ್ಲಾ 
ಎರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿ, ಸಾಹಿತ್ಯ ಪ್ರೇಮಿಗಳ 
ಗಮನ ಸೆಳೆದರು. 1993ರಲ್ಲಿರಾಯಚೂರು ಜಿಲ್ಲೆಯ ಕೊಪಳದಲ್ಲಿ ಅಖಿಲ ಭಾರತ 62ನೆಯ 
ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಘಟಿಸಿ, ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, 
ಕಾರ್ಯನಿರ್ವಹಿಸಿ ಅವಿಭಜಿತ ರಾಯಚೂರು ಜಿಲ್ಲೆಯಾದ್ಯಂತ ಸಾಹಿತ್ಯ ಸಂಘಟನೆಯ 
ಯಶಸ್ಸಿಗಾಗಿ ಪ್ರೀತಿ ಪಾತ್ರರಾದರು. 

ಜಿಲ್ಲೆಯಲ್ಲಿ 40 ವರ್ಷಗಳ ಅನಂತರ ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನ 
ರೂಪಿಸಿದ ಕೀರ್ತಿಗೆ ಪಾತ್ರರಾದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ 1992, 
1995 ಮತ್ತು 1998ರ ಚುನಾವಣೆಯಲ್ಲಿ ಸತತವಾಗಿ ಮೂರು ಬಾರಿ ಆಯ್ಕೆಯಾಗಿ, 
ಅವಿಭಜಿತ ರಾಯಚೂರು ಜಿಲ್ಲೆಯ 3ನೇ, 4ನೇ ಮತು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು 
ಕ್ರಮವಾಗಿ ಸಿಂಧನೂರು ಲಿಂಗಸುಗೂರು ಹಾಗೂ ರಾಯಚೂರಿನಲ್ಲಿ ಅದ್ದೂರಿಯಾಗಿ 
ಸಂಘಟಿಸಿ, ಮಹತ್ವಪೂರ್ಣ ಸ್ಮರಣ ಸಂಚಿಕೆಗಳನ್ನು ಹೊರತಂದರು. 1995-1999ರಲ್ಲಿ 
ಎರಡು ಬಾರಿ ರಾಯಚೂರು ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನ ನಡೆಸಿದ್ದು ಜಿಲ್ಲಾ 
ಬರಹಗಾರರ ಸಮಾವೇಶ, ಯುವ ಬರಹಗಾರರ ಕಮ್ಮಟ, ಬೆಳ್ಳಿಹಬ್ಬ ಹಾಗೂ (ಅವಿಭಜಿತ) 
ಜಿಲ್ಲೆಯಾದ್ಯಂತ ಒಂಬತ್ತು ತಾಲ್ಲೂಕುಗಳಲ್ಲಿ ಒಂಬತ್ತು ದಿನಗಳ "“ಜಿಲ್ಲಾ ಸಾಹಿತ್ಯ ಯಾತ್ರೆ” 
ಯಶಸ್ವಿಯಾಗಿ ಸಂಘಟಿಸಿ ದಾಖಲೆ ಪ್ರಮಾಣದಲ್ಲಿ ಪುಸಕ ಮಾರಾಟ ಮಾಡಿಸಿ, ಲೇಖಕರಿಗೆ 
ಪ್ರಕಾಶಕರಿಗೆ ನವಚೈತನ್ಯ ತುಂಬಿ ಸಾಹಿತ್ಯ ಪ್ರೇಮಿಗಳಲ್ಲಿ ಅಪಾರ ಪ್ರೀತಿ-ವಿಶ್ವಾಸ 
ಮೂಡಿಸಿದ್ದಾರೆ. ಜಾನಪದ ಮೇಳ ನಡೆಸಿದ್ದು ದತ್ತಿ ಉಪನ್ಯಾಸಕ್ಕಾಗಿ ತಲಾ ರೂ. 10 
ಸಾವಿರಗಳ ಹತ್ತು ದತ್ತಿ ನಿಧಿಗಳನ್ನು ಸಂಗ್ರಹಿಸಿದ ಶ್ರೇಯಸ್ಸುಪಂಪಯ್ಯ ಶೆಟ್ಟರದು. 

ಅವರ ಗೌರವ ಸಂಪಾದಕತ್ವದಲ್ಲಿ 45 ಸಾವಿರ ರೂ.ಗಳ ವೆಚ್ಚದಲ್ಲಿ ಜಿಲ್ಲಾಕ.ಸಾ.ಪ. 


58 p ಜು 
Cx eid 


ವತಿಯಿಂದ ಹೈದರಾಬಾದ್‌ ಕರ್ನಾಟಕದ ಪ್ರಾತಿನಿಧಿಕ ಬೃಹತ್‌ ಕಥಾ ಸಂಕಲನ "ಬಿಸಿಲ 
ಹನಿಗಳು' ಹಾಗೂ ಜಿಲ್ಲಾ ಯುವ ಬರಹಗಾರರ ಪ್ರಾತಿನಿಧಿಕ ಕಥಾ ಸಂಕಲನ "ಒರೆಗಲ್ಲು 
ಪ್ರಕಟಣೆ. "ರಾಯಚೂರು ಜಿಲ್ಲೆಯ ಅನುಭಾವಿ ಕವಿಗಳು' ಮತ್ತು "ನವರಂಗ' ಕೃತಿಗಳ 
ಪ್ರಕಟಣೆ ಜಿಲ್ಲಾ ಮಟ್ಟದಲ್ಲಿ ಕಥಾ ಹಾಗೂ ಕವನ ಸರ್ಧೆ ನಡೆಸಿದ ಪ್ರಯುಕ "ಕಥಾ-ಕವನ' 
ಎಂಬ ಕೃತಿಯ ಪ್ರಕಟಣೆ. ಬೆಳ್ಳಿಹಬ್ಬದ ಕ್ಯಾಲೆಂಡರ್‌ ಪ್ರಕಟಣೆ. ಈ ಅವಧಿಯ ನಾಡಿನ ಇಡೀ 
ಕ.ಸಾ.ಪ. ಇತಿಹಾಸದಲ್ಲೇ ಅಭೂತಪೂರ್ವ ಯಶಸಿನ ಪ್ರಕಟಣಾ ಕಾರ್ಯ ಒಂದು 
ದಾಖಲೆಯಾಗಿದೆ. 

ರಾಯಚೂರು ಜಿಲ್ಲಾ ಉತ್ಸವದ ಪುಸಕ ಪ್ರದರ್ಶನ ಸಮಿತಿಯ ಹಾಗೂ ವಿಚಾರ 
ಸಂಕಿರಣ ಉಪ ಸಮಿತಿಯ ಅಧ್ಯಕ್ಷರಾಗಿ ಸರಣ ಸಂಚಿಕೆ ಸಂಪಾದಕ ಮಂಡಳಿ ಸದಸ್ಯರಾಗಿ 
ಕಾರ್ಯನಿರ್ವಹಣೆ, ರಾಯಚೂರು ನಗರದಲ್ಲಿ ಅತ್ಯುತಮ ಶ್ರೀ ಕನ್ಯಕಾ ಪರಮೇಶ್ವರಿ 
ಪ್ರಾಥಮಿಕ ಕನ್ನಡ ಶಾಲೆ ಸ್ಥಾಪನೆ, ಶಾಲಾ ಸಮಿತಿ ಅಧ್ಯಕ್ಷರಾಗಿ ಶಾಲೆಯ ಅಪಾರ ಪ್ರಗತಿಗಾಗಿ 
ಅವಿರತ ಶ್ರಮ ವಹಿಸಿದ್ದಾರೆ. ಆರ್ಯ ವೈಶ್ಯ ಅಧಿಕಾರಿಗಳ ವೃತ್ತಿನಿರತರ ಸಂಘದ (ಅವೋಪ) 
ಅಧ್ಯಕ್ಷರಾಗಿ ಸೇವೆ ವಧು-ವರರ ಸಮಾವೇಶಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ 
ಮುಂತಾದ ಜನಮೆಚ್ಚುಗೆ ಕಾರ್ಯಕ್ರಮಗಳನ್ನುನಡೆಸಿದ್ದಾರೆ. 

ಕನ್ನಡ ಸೇವೆ ಹಾಗೂ ಸಂಘಟನೆಗಾಗಿ ವಿಶ್ವೇಶ್ವರಯ್ಯ ಪ್ರಶಸ್ತಿ "ಕರ್ನಾಟಕ ಸಂಘ, 
ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ, ಆರ್ಯವೈಶ್ಯ ಸಮಾಜ, ಶ್ರುತಿ ಸಾಹಿತ್ಯ ಮೇಳ, ಜಾಲಹಳ್ಳಿ 
ಬೃಹನ್ಮಠ, ಅಡವಿ ಅಮರೇಶ್ವರ ಸುಕ್ಷೇತ್ರ ಮಠದ ಸಮಿತಿ, ಶ್ರೀ ವಾಸವಿ ಜಯಂತಿ ಉತ್ಸವ 
ಸಮಿತಿ, ಶ್ರೀ ಕನ್ಯಕಾಪರಮೇಶ್ವರಿ ಹಾಸ್ಟೆಲ್‌ ಕಮಿಟಿ, ಟಾಗೋರ್‌ ಸ್ಥಾರಕ ವಿದ್ಯಾ ಸಂಸ್ಥೆ 
ಮುಂತಾದ ಸಂಘ-ಸಂಸ್ಥೆಗಳಿಂದ ಸನ್ಮಾನ. ರಾಯಚೂರು-ಮಾನವಿ-ದೇವದುರ್ಗ 
ತಾಲ್ಲೂಕುಗಳ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಇವರ ಸಾಧನೆಗಳ ಗೌರವಿಸಿ ಸನ್ಮಾನಿಸಿದ್ದಾರೆ. 
ವೃತ್ತಿಯಿಂದ ಟಾಗೋರ್‌ ಸ್ಥಾರಕ ಪದವಿಪೂರ್ವ ಕಾಲೇಜಿನಲ್ಲಿ ಪ್ರಥಮ ದರ್ಜೆ 
ಸಹಾಯಕರಾದರೂ, ಪ್ರವೃತ್ತಿಯಿಂದ ಸಂಘಟನೆಯ ಮೂಲಕ, ಕನ್ನಡ ಕೆಲಸ, ಸೇವೆ 
ಸಾಧನೆಗಳ ಮೂಲಕ ನಾಡಿನಾದ್ಯಂತ ಪರಿಚಿತರಾಗಿದ್ದಾರೆ. 

ಹೈದರಾಬಾದ್‌ ಕರ್ನಾಟಕದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ವಾಗತ 
ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ರಾಯಚೂರು - ಕೊಪ್ಪಳ ಜಿಲ್ಲೆಯ 
ತಾಲ್ಲೂಕಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಗೋಷ್ಠಿಗಳನ್ನು ಉದ್ಭಾಟಸಿ, ಅತಿಥಿಗಳಾಗಿ 
ಪಾಲ್ಗೊಳ್ಳುವ, ಸನ್ಮಾನಿತರಾಗಿ, ಉಪಸ್ಥಿತರಿರುವ ಗೌರವಕ್ಕೆ ಸದಾ ಪಾತ್ರರಾಗುತಿರುವ ಪಂಪಯ್ಯ 
ಶೆಟ್ಟರು, ಈ ಹಿಂದೆ ಸಲ್ಲಿಸಿದ ಸೇವೆಗೆ ಸಾಹಿತ್ಯಾಸಕ್ತ ಮಿತ್ರರ ಪ್ರೀತಿ-ವಿಶ್ವಾಸ ಪುರಸ್ಕಾರವಾಗಿ 
ಮುಂದುವರೆದಿದೆ. 

ಆರ್ಯವೈಶ್ಯ ಜನಾಂಗಕ್ಕೆ ಒಂದು ಸಂವಹನ ವೇದಿಕೆಯ ಕೊರತೆಯನ್ನು ಮನಗಂಡು 


“ಓಕ್‌ ಬ್ರಾಡ್‌ 


"ವೈಶ್ಯವಾರ್ತಾ' ಮಾಸಪತ್ರಿಕೆ ಪ್ರಾರಂಭಿಸಿ, ಸಂಪಾದಕರಾಗಿ ತಮ್ಮ ಸುವ್ಯವಸ್ಥಿತ ಚಟುವಟಿಕೆ, 
ಸೂಕ್ತ ಮಾಹಿತಿ, ಶಿಸುಬದ್ದ ವಿಚಾರ, ಅರ್ಥಪೂರ್ಣ ಲೇಖನಗಳು, ನಾಡಿನಾದ್ಯಂತ ಸುದ್ದಿ 
ಚಿತ್ರಗಳು, ವೈಚಾರಿಕ ಬರಹಗಳಿಂದ ವೈವಿಧ್ಯಮಯವಾಗಿ ಪ್ರಕಟಗೊಳ್ಳುತಿರುವ, 
ನಾಡಿನಾದ್ಯಂತ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಪ್ರಸಾರವಾಗುವ ಹೆಮ್ಮೆಯ 
ಪತ್ರಿಕೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಅದರಿಂದ ಸಮಾಜಕ್ಕೆ ಉತ್ಕಟ ಲಾಭ ಕೊಟ್ಟು ಪ್ರಗತಿಪರ 
ಚಿಂತನೆಗಳನ್ನು ಪ್ರಸರಿಸಿದ್ದಾರೆ. ಕಳೆದ ವರ್ಷ ರಾಯಚೂರಿನಲ್ಲಿ ವೈಶ್ಯವಾರ್ತಾ ಪತ್ರಿಕೆಯ 
ದಶಮಾನೋತ್ಸವ ಸಮಾರಂಭವನ್ನು ಏಗನೂರು ಟೆಂಪಲ್‌ನಲ್ಲಿ ಕನ್ನಡ ಕಾರ್ಯಕ್ರಮದ 
ಜೊತೆಗೆ ಆಚರಿಸಿಕೊಂಡಿರುವುದು ಅವರಲ್ಲಿರುವ ಕನ್ನಡ ಅಭಿಮಾನವನ್ನು ಎತ್ತಿ 
ತೋರಿಸುತದೆ. ಈ ಹಿಂದೆ ರಾಯಚೂರಿನಲ್ಲಿ ಜರುಗಿದ ದಕ್ಷಿಣ ಭಾರತ ರಾಜ್ಯಗಳ ಆರ್ಯ 
ವೈಶ್ಯರ ಪ್ರಥಮ ಮಹಾಸಮ್ಮೇಳನದ ಸ್ಮರಣ ಸಂಚಿಕೆ ಸಂಪಾದಕರಾಗಿ ಅರ್ಥಪೂರ್ಣವಾದ 
ಸುಂದರ ಸಂಚಿಕೆ ಹೊರತಂದಿದ್ದಾರೆ. 

ಹತ್ತು ವರ್ಷಗಳವರೆಗೆ ಜಿಲ್ಲಾ ಕ.ಸಾ.ಪ. ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸಿದ 
ಸವಿನೆನಪಿಗಾಗಿ "ದಶಕದ ನೆನಪು' ಎನ್ನುವ ವಿಶಿಷ್ಟ ಕಾರ್ಯಕ್ರಮ ರೂಪಿಸಿ ತಮ್ಮ ಸಾಧನೆಗೆ 
ನೆರವು ಸಹಕಾರ ನೀಡಿದವರನ್ನು ಅಭಿನಂದಿಸಿದ್ದಾರೆ. 

ಗ್ರಾಮಾಂತರ ಪ್ರದೇಶದಿಂದ ಬಂದು ಕಳೆದ ನಾಲ್ಕು ದಶಕಗಳಿಂದ ಹಿಂದುಳಿದ 
ಕರ್ನಾಟಕದ ಗಡಿಭಾಗವಾದ ರಾಯಚೂರು ನಗರದಲ್ಲಿ ನೆಲೆಸಿ ರಾಯಚೂರು-ಕೊಪ್ಪಳ 
ಉಭಯ ಜಿಲ್ಲೆಯಲ್ಲಿ ಕನ್ನಡಕ್ಕಾಗಿ ಹೋರಾಟ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ 
ಸಂಘಟನೆಗಾಗಿ ನಿರಂತರ ಚಟುವಟಿಕೆ. ಅನೇಕ ವರ್ಷಗಳ ಕಾಲ ಜಡವಾಗಿದ್ದರಾಯಚೂರು 
ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತಿಗೆ ತಮ್ಮ ಸಂಘಟನಾ ಚಾತುರ್ಯದಿಂದ ಚೈತನ್ಯ ತುಂಬಿದ್ದಾರೆ. 
ನಿರಂತರ ವೈವಿಧ್ಯಮಯ ಸಾಹಿತ್ಯ ಚಟುವಟಿಕೆ ಸಂಘಟಿಸುವ ಮೂಲಕ ನಾಡಿಗೆ ಕೀರ್ತಿ 
ತಂದಿರುವ ಎಚ್‌. ಪಂಪಯ್ಯಶೆಟ್ಟರ ನಿಸ್ವಾರ್ಥ ಕನ್ನಡ ಸೇವೆಯ ಪರಿಗಣಿಸಿ, ನಮ್ಮ ರಾಜ್ಯ 
ಸರಕಾರವು ಅವರಿಗೆ "ರಾಜ್ಯೋತ್ಸವ ಪ್ರಶಸಿ' ನೀಡಿ ಗೌರವಿಸುವ ಎಲ್ಲಾ ಅರ್ಹತೆಯನ್ನೂ 
ಅವರು ಪಡೆದಿದ್ದಾರೆ. 

ಬಿ.ಕಾಂ. ಓದುತಿದ್ದಾಗಲೇ 1971ರಲ್ಲಿ ತನ್ನವಯಸಿನ 40 ಗೆಳೆಯರ ತಂಡ ಕಟ್ಟಿಕನ್ನಡ 
ಬಳಗ ಸ್ಥಾಪಿಸಿ, ಸ್ಥಾಪಕ ಕಾರ್ಯದರ್ಶಿಯಾಗಿ ಕನ್ನಡಪರ ಹೋರಾಟಗಾರ ವಾಟಾಳ್‌ 
ನಾಗರಾಜರನ್ನು ರಾಯಚೂರಿಗೆ ಕರೆಯಿಸಿ, ಮೆರವಣಿಗೆ ಮಾಡಿ ಭಾರೀ ಬಹಿರಂಗ ಸಭೆ 
ನಡೆಸಿದ್ದು ಇನ್ನೂ ನೆನಪಿದೆ. ಕನ್ನಡ ಚಲನಚಿತ್ರ ನಟರಾದ ರಾಜೇಶ, ಲಲಿತಾ, ಬಿ.ವಿ.ರಾಧಾ, 
ಸುದರ್ಶನ, ಶೈಲಶ್ರೀ, ದಿನೇಶ ಶಕಿಪ್ರಸಾದ, ಧೀರೇಂದ್ರ ಗೋಪಾಲ ಮುಂತಾದವರನ್ನು . 
ರಾಯಚೂರಿಗೆ ಕರೆದುಕೊಂಡು ಬಂದು, ಪ್ರತಿ ವರ್ಷ ರಾಜ್ಯೋತ್ಸವವನ್ನು ವಿಜೃಂಭಣೆ 
ಯಿಂದ ಆಚರಿಸಿದ್ದರು. ಪ್ರತಿ ವರ್ಷ ನೂರಾರು ಶಾಲಾ ಮಕ್ಕಳನ್ನು ಸೇರಿಸಿ, ಸಾಂಸ್ಕೃತಿಕ 


ಹರ ಬಾಸ” 


ಕಾರ್ಯಕ್ರಮ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ಕೊಟ್ಟು ಪುರಸ್ಕರಿಸಲಾಗುತಿತು, 
ಕಾದಂಬರಿಕಾರ ಮ.ನ. ಮೂರ್ತಿಯವರನ್ನು ಕರೆಯಿಸಿ, ವಿಜಯನಗರ ಇತಿಹಾಸ ಕುರಿತು 
ಭಾಷಣ ಏರ್ಪಡಿಸಿದ್ದಾರೆ. ರಾಯಚೂರಿನಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕಾಗಿ ಹೋರಾಟ 
ಮಾಡಿದ್ದಲ್ಲದೇ ಪ್ರತಿಯೊಂದು ಚಿತ್ರಮಂದಿರದಲ್ಲಿ ಕನಿಷ್ಕಮೂರು ತಿಂಗಳಿಗೊಮ್ಮೆಯಾದರೂ 
ಕನ್ನಡ ಚಿತ್ರ ಪ್ರದರ್ಶನವಾಗುವಂತೆ ನೋಡಿಕೊಳ್ಳುತ್ತಿದ್ದರು. ಅವರ ಹೋರಾಟದ ಫಲವಾಗಿ 
ರಾಜ್ಯೋತ್ಸವ ಸಮಯದಲ್ಲಿಇಡೀ ವಾರ ಎಲ್ಲಾ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಪ್ರದರ್ಶನ 
ನಡೆಯುತಿದ್ದವು. ಯಾವುದೇ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರ ಪ್ರದರ್ಶನ ಗೊಂಡರೆ ಮೊದಲ 
ದಿನದ ಎರಡನೆಯ ಪ್ರದರ್ಶನಕ್ಕೆ ಗೆಳೆಯರೆಲ್ಲ ಕೂಡಿ ಸಿನಿಮಾ ನೋಡಲು ಹೋಗುವ 
ಅಭ್ಯಾಸ ಬೆಳೆಸಿಕೊಂಡಿದ್ದರು. ಈ ತಂಡ ಸಿನಿಮಾ ನೋಡಲು ಬಂದೇ ಬರುತದೆಂದು 
ಚಿತ್ರಮಂದಿರದವರು ಕೂಡ ಟಿಕೇಟು ತೆಗೆದಿಟ್ಟು ಕೊಡುತ್ತಿದ್ದರು. ಸಂಪತ್ರಿಗೆ ಸವಾಲ್‌, ಶ್ರೀ 
ಕೃಷ್ಣದೇವರಾಯ, ಮಯೂರ ಚಿತ್ರಗಳು ರಾಯಚೂರಿನಲ್ಲಿ50 ದಿನಗಳ ಪ್ರದರ್ಶನ ಕಂಡಿದ್ದು 
ಅವರ ಹೋರಾಟದ ಫಲದಿಂದ, ಈ ಸಮಯದಲ್ಲಿ ನಾರದಗಡ್ಡೆ ಮಠದ ಪೀಠಾಧಿ 
ಪತಿಗಳಾಗಿದ್ದಶ್ರೀ ನಾರದಗಡ್ಡೆ ಚೆನ್ನಬಸವ ಸ್ವಾಮಿಗಳ ಕೃಪಾಶೀರ್ವಾದ ಹಾಗೂ ಬೆಂಬಲ ಅವರ 
ಮೇಲಿತ್ತು ಕನ್ನಡ ಬಳಗದಿಂದ ಶ್ರೀ ನಾ.ಚೆ. ಅವರ ವಚನ ಸಂಕಲನ ಹಾಗೂ ಯೂನಿಯನ್‌ 
ಬ್ಯಾಂಕ್‌ನಲ್ಲಿ ಉದ್ಯೋಗಿಯಾಗಿದ್ದ ಪ್ರೇಮವಾಣಿಯವರ ಕವನ ಸಂಕಲನ ಕನ್ನಡ ಬಳಗದಿಂದ 
ಪ್ರಕಟಿಸಿದ್ದಲ್ಲದೇ ಕನ್ನಡ ಬಳಗದ ಐದನೆಯ ವಾರ್ಷಿಕೋತ್ಸವ ಸಮಯದಲ್ಲಿ ಸ್ಥರಣ ಸಂಚಿಕೆ 
ಹೊರತಂದು, ಆಗ ಮುಂಬೈನಲ್ಲಿದ್ದ ತರಂಗ ಪತ್ರಿಕೆಯ ಸಂಪಾದಕ ಸಂತೋಷ ಕುಮಾರ 
ಗುಲ್ವಾಡಿಯವರನ್ನು ರಾಯಚೂರಿಗೆ ಕರೆಯಿಸಿ ವಾರ್ಷಿಕೋತ್ಸವ ಆಚರಿಸಿದ್ದರು. 

ಕನ್ನಡ ಶಕ್ತಿ ಕೇಂದ್ರದ ಜಿಲ್ಲಾಧ್ಯಕ್ಷರಾಗಿದ್ದ ಶಾಂತರಸರು ಪಂಪಯ್ಯ ಶೆಟ್ಟರನ್ನು ಅದರ 
ಕಾರ್ಯದರ್ಶಿಯಾಗಿ ನೇಮಿಸಿದರು. ಈ ಸಂದರ್ಭದಲ್ಲಿಅನೇಕ ಕನ್ನಡಪರ ಹೋರಾಟಗಳಲ್ಲಿ 
ಮುಖ್ಯವಾಗಿ ಗೋಕಾಕ್‌ ಚಳುವಳಿಯಲ್ಲಿ ಪಾಲ್ಗೊಂಡಿರುತಾರೆ. 1983ರಲ್ಲಿಕಾಂಗ್ರೆಸ್‌ ಪಕ್ಷದ 
ಅಧ್ಯಕ್ಷ ನಗರಸಭೆ ಅಧ್ಯಕ್ಷರಾಗಿದ್ದ ಆರ್‌. ಆಂಜನೇಯಲುರವರು ಜಿಲ್ಲಾ ಕನ್ನಡ ಸಾಹಿತ್ಯ 
ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನಂತರ ಎಚ್‌. ಪಂಪಯ್ಯ ಶೆಟ್ಟರಿಗೆ ಕಾರ್ಯದರ್ಶಿ 
ಸ್ಥಾನದ ಜವಾಬ್ದಾರಿ ವಹಿಸಿಕೊಟ್ಟರು. ಆರ್‌. ಆಂಜನೇಯಲು ಅಧ್ಯಕ್ಷತೆಯಲ್ಲಿ ರಾಯಚೂರಿ 
ನಲ್ಲಿ9 ದಿನಗಳ ಕಾಲ ನಡೆದ ಕಾರ್ಯ ಕಾವ್ಯ ಕಮ್ಮಟ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆ ಅತಿ 
ದೊಡ್ಡ ಕಾರ್ಯಕ್ರಮಗಳಾಗಿರುತವೆ. ಕಳೆದ 8 ವರ್ಷಗಳ ಹಿಂದೆ ಕರ್ನಾಟಕ ಆರ್ಯವೈಶ್ಯ 
ಸಾಹಿತ್ಯ ಪರಿಷತ್ತು ಎಂಬ ರಾಜ್ಯ ಮಟ್ಟದ ಸಂಘಟನೆಯನ್ನು ಹುಟ್ಟುಹಾಕಿದರು. ಜೊತೆಗೆ 
ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನೂ ಸಹ ಹೆಗಲಿಗೆ ಹೊತುಕೊಂಡು ನಿರಂತರವಾಗಿ 
ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆರ್ಯವೈಶ್ಯರಿಗೂ ಸಹ ಸಾಹಿತ್ಯದ 
ಸವಿಯೂಟವನ್ನು ನೀಡುತ್ತಿದ್ದಾರೆ. ಜೊತೆಗೆ ರಾಯಚೂರಿನ ರಂಗಮಂದಿರದಲ್ಲಿ ಕರ್ನಾಟಕ 


ಕ್ಷರ ಜಾಗ್‌ 


ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ದ್ವಿತೀಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ಮಾಡಿದ 
ಹೆಗ್ಗಳಿಕೆ ಎಚ್‌. ಪಂಪಯ್ಯಶೆಟ್ಟಿಯವರಿಗೆ ಸಲ್ಲುತ್ತದೆ. ತುಮಕೂರು 2012ರಲ್ಲಿ 2014ರಲ್ಲಿ 
ಚಿತ್ರದುರ್ಗ ಮತ್ತು2016ರಲ್ಲಿಶಿವಮೊಗ್ಗದಲ್ಲಿಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ 
ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ವಿಶೇಷವಾಗಿ ನಡೆಸಿದರು. ಸಮ್ಮೇಳನದಲ್ಲಿ ಹಲವಾರು 
ಗೋಷ್ಠಿಗಳನ್ನು ಜನಾಂಗದ, ಕನ್ನಡದ ಅಭಿವೃದ್ಧಿಗಾಗಿ ಏರ್ಪಡಿಸಿದರು. 

60 ವಸಂತಗಳನ್ನು ಪೂರೈಸಿದ ಎಚ್‌. ಪಂಪಯ್ಯಶೆಟ್ಟಿರವರು ತಮ್ಮ ಷಷ್ಠಿಪೂರ್ತಿ 
ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸದೇ ಭಿನ್ನವಾಗಿ ವಿಶೇಷವಾಗಿ ಇಡೀ ಒಂದು ದಿನ 
ಕನ್ನಡದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮಾಡಿರುವುದು ಅವರಲ್ಲಿರುವ ಕನ್ನಡ 
ಪ್ರೇಮವನ್ನು ಎತ್ತಿ ತೋರಿಸುತುದೆ. ಆಡಂಬರಕ್ಕೆ ಏಣಿ ಹಾಕದೆ ಸರಳತೆಯಿಂದ ನಿರಂತರವಾಗಿ 
ಕನ್ನಡ ಕಾಯಕವನ್ನು ಮೈಗೂಡಿಸಿಕೊಂಡಿರುವ ಎಚ್‌. ಪಂಪಯ್ಯಶೆಟ್ಟಿರವರು ಹೈದರಾಬಾದ್‌ 
ಕರ್ನಾಟಕದ ಕನ್ನಡಿಗರ ಆಸ್ತಿಎಂದರೆ ತಪ್ಪಲ್ಲ ಕನ್ನಡ ಸಂಘಟನೆ ನಾಡು ನುಡಿಯ ಏಳಿಗೆಗಾಗಿ 
ಅವರ ರಕ್ತದ ಕಣಕಣಗಳಲ್ಲಿಯೂ ಹಬ್ಬಿರುವ ಕನ್ನಡದ ಪ್ರೇಮ ಇಂದಿನ ಯುವ ಪೀಳಿಗೆಗೆ 
ಮಾದರಿ ಅಂದರೆ ತಪ್ಪಲ್ಲ ಎಚ್‌. ಪಂಪಯ್ಯಶೆಟ್ಟರವರು 100 ವಸಂತಗಳನ್ನು ಪೂರೈಸಲಿ, 
ಕನ್ನಡದ ತೇರನ್ನು ಎಳೆಯಲಿ ಎಂದು ಶುಭ ಹಾರೈಸೋಣ. 

ಈ 


ಪಲಗುಲ ನಾಗರಾಜ 

ನಗರೇಶ್ವರ ದೇವಸ್ಥಾನದ ಹಿಂದುಗಡೆ 
ನೇತಾಜಿ ನಗರ, ರಾಯಚೂರು; 
ಸನಿಹವಾಣಿ : 9341887990 


ನಮೇ 


2 ಡಾ।। ಮಹಾಂತೇಶ ಮಲ್ಲನಗೌಡರ 
ಪಂಪಯ್ಯ ಶೆಟ್ಟಿಯವರು ಈಗ ನಿವೃತ್ತ ಜೀವನ ನಡೆಸುತ್ತಿದ್ದರೂ ಸದಾ 
ಕ್ರಿಯಾಶೀಲವಾಗಿರುವ ವ್ಯಕ್ತಿ ಅವರ ನನ್ನ ಸ್ನೇಹ 23 ವರ್ಷದಷ್ಟು ದೀರ್ಥ್ಫವಾದದ್ದು ನಾನು 
1985ರಲ್ಲಿ ಕೊಪ್ಪಳಕ್ಕೆ ಬಂದಾಗ ಕೊಪಳವು ರಾಯಚೂರು ಜಿಲ್ಲೆಯ ತಾಲೂಕಾ ಕೇಂದ್ರ 
ಹಾಗೂ ಉಪವಿಭಾಗ ಕೇಂದ್ರವಾಗಿತ್ತು ಆಗ ಗಾಢವಾದ ತೆಲುಗಿನ ಪ್ರಭಾವದಲ್ಲಿದ್ದ 
ರಾಯಚೂರು ಹೈದರಾಬಾದ್‌ ಕರ್ನಾಟಕದ ಪ್ರಮುಖ ನಗರ. ಸುಮಾರು 224 ವರ್ಷಗಳ 
ನಿಜಾಮನ ಆಳ್ವಿಕೆಯಲ್ಲಿ ಒಂದು ಕಡೆ ಉರ್ದು ಇನ್ನೊಂದು ಕಡೆ ತೆಲುಗು ಇವುಗಳ ಮಧ್ಯೆ 
ಕನ್ನಡ ನಲುಗಿ ಹೋಗಿತ್ತು ಅಂತಹ ಸಂದಿಗ್ದ ಪರಿಸ್ಥಿತಿಯಲ್ಲೂ ಕನ್ನಡವನ್ನು ಕನ್ನಡ 
ಸಂಸ್ಕೃತಿಯನ್ನು ಜೀವಂತವಾಗಿಟ್ಟು ಕನ್ನಡ ಪರಿಸರ ನಿರ್ಮಾಣ ಮಾಡಿತ್ತು ರಾಯಚೂರಿನ 
ಕರ್ನಾಟಕ ಸಂಘ. ಪಂಪಯ್ಯ ಶೆಟ್ಟಿಯವರು ಅಲ್ಲಿ ಸಕ್ರಿಯವಾಗಿದ್ದು ಗೆಳೆಯರ ಬಳಗ 
ಕಟ್ಟಿಕೊಂಡು ಕನ್ನಡ ಪರ ಚಟುವಟಿಕೆ ಮಾಡುತ್ತಿದ್ದುದು ಇತಿಹಾಸ. ಇವರು 3 ಬಾರಿ 
ರಾಯಚೂರು ಜಿಲ್ಲಾಕ. ಸಾ. ಪ. ಅಧ್ಯಕ್ಷರಾಗಿ ಆಯ್ಕೆ ಆದುದು ಕನ್ನಡ ಪ್ರೇಮದಿಂದಲೇ 
ಹೊರತು ಬೇರೆ ಪ್ರಭಾವದಿಂದಲ್ಲ 
ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಶಾಂತರಸ ಹಾಗೂ 
ಶ್ರೀ ಆಂಜನೇಯಲು ಅವರ ನೇತೃತ್ವದಲ್ಲಿ ಆಗ ಕೆಲಸ ಮಾಡುತಿತ್ತು ಆಂಜನೇಯಲು 
ರಾಯಚೂರು ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿದ್ದಾಗ ಸಾಮಾನ್ಯವಾಗಿ ಅವರು 
ಅವಿರೋಧವಾಗಿಯಾಗಿ ಆಯ್ಕೆ ಆಗುತಿದ್ದರು. ಅವರ ನಿಧನದ ಅನಂತರ ಹಂಗಾಮಿ 
ಅಧ್ಯಕ್ಷರಾಗಿ ನೇಮಕವಾದ ಪಂಪಯ್ಯ ಶೆಟ್ಟರು ಪರಿಷತನ್ನು ಹೆಚ್ಚುಕ್ರಿಯಾಶೀಲ ಗೊಳಿಸಿದರು. 
ಆಗ ಅಲ್ಲಿಸಾಹಿತಿಗಳ ಪಡೆಯೇ ನಿರ್ಮಾಣವಾಗಿತ್ತು ಶಾಂತರಸ, ರಾಮಣ್ಣ ಹವಳೆ, ಅಯ್ಯಪ್ಪ 
ತುಕ್ಕಾಯಿ, ಎಸ್‌.ಜಿ. ಸ್ವಾಮಿ, ಅಯ್ಯಪ್ಪಯ್ಯ ಹುಡಾ, ಭಗತ್‌ರಾಜ ನಿಜಾಮಕರ್‌, ಎಚ್‌.ಎಸ್‌. 
ಮುಕ್ತಾಯಕ್ಕ ಮುಂತಾದವರು ನನಗೆ ಈಗ ನೆನಪಾಗುತಾರೆ. 
ಇಂತಹ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 
ನಡೆಸಬೇಕೆಂಬ ಬೇಡಿಕೆ ಮೊಟ್ಟಮೊದಲು ಹುಬ್ಬಳ್ಳಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ 


ಆಃ 


ಕೇಳಿ ಬಂತು, ಆಗ ಅದು ನಂಬಲಸಾಧ್ಯವಾಗಿತ್ತು ಆದರೆ ಆ ಕನಸು ನನಸಾಗಿ 1993 ಫೆಬ್ರವರಿ 
$, 6,7 ರಂದು 62ನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೊಪಳದಲ್ಲಿನಡೆದದ್ದು ಈಗ 
ಇತಿಹಾಸ ಗರ್ಭದಲ್ಲಿ ಸೇರಿದೆ. ಇದು ಸಾಧ್ಯವಾದುದಕ್ಕೆ ಆಗ ರಾಯಚೂರು ಜಿಲ್ಲಾ ಕನ್ನಡ 
ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿದ್ದ ಪಂಪಯ್ಯ ಶೆಟ್ಟಿಯವರು ನೀಡಿದ ಪ್ರೋತ್ಸಾಹ, ಸಹಾಯ 
ಸಹಕಾರವೇ ಪ್ರಮುಖ ಕಾರಣ. 

ನಾನು ಪಂಪಯ್ಯ ಶೆಟ್ಟಿಯವರ ಅಧಿಕಾರವಧಿಯಲ್ಲಿ ಎರಡು ಅವಧಿಗೆ ಕೊಪ್ಪಳ 
ತಾಲ್ಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ ನಾನು ಯಾವುದೇ ಕಾರ್ಯಕ್ರಮ 
ಹಮ್ಮಿಕೊಂಡರೂ ಸಹಿತ ನನಗೆ ಸಹಾಯ, ಸಹಕಾರ, ಪ್ರೋತ್ಸಾಹ ನೀಡುತ್ತಿದ್ದರು. 
ರಾಯಚೂರಿನಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೂ ಸಹಿತ ನನಗೆ 
ಆಮಂತ್ರಣ ನೀಡಿ 200 ಕಿ. ಮೀ. ದೂರವಿದ್ದರು ಹೋಗುವ ಹಾಗೆ ಮಾಡುತಿದ್ದರು. 
ತಿಮ್ಮಾಪುರ ಪೇಟೆಯಲ್ಲಿದ್ದ ಅವರ ಮನೆಗೆ ಹೋದಾಗ ಪಂಪಯ್ಯ ಶೆಟ್ಟಿ ದಂಪತಿಗಳು 
ನೀಡುತ್ತಿದ್ದ ಸತ್ಕಾರ, ಊಟ ಹಾಗೂ ಪ್ರೀತಿಯ ಮಾತುಗಳನ್ನು ಮರೆಯಲಾರೆ. ಅವರು 
ವೃತ್ತಿಯಿಂದ ಠ್ಯಾಗೋರ ಮೆಮೊರಿಯಲ್‌ ಕಾಲೇಜಿನಲ್ಲಿಕೆಲಸ ಮಾಡುತ್ತಿದ್ದರು ಅವರ ಸಾಹಿತ್ಯ 
ಪ್ರೇಮ ಅನನ್ಯವಾದದ್ದು ನಿವೃತ್ತೀ ನಂತರವೂ ತಮ್ಮ ಸಮಾಜದ ಸಂಘಟನೆಗಾಗಿ ಪತ್ರಿಕೆಯನ್ನು 
ಪ್ರಾರಂಭಿಸಿದರು. ಸಮಾಜದ ಸಾಹಿತ್ಯ ಪರಿಷತನ್ನು ಪ್ರಾರಂಭಿಸಿ ಸಮ್ಮೇಳನ ನಡೆಸುತ್ತಿದ್ದಾರೆ. 
ಈಗ ಅವರಿಗೆ ಅಭಿನಂದನಾ ಗ್ರಂಥ ಅರ್ಪಿಸುತ್ತಿರುವದು ಸಕಾಲಿಕ. ಅವರಿಗೆ ಶುಭ 
ಹಾರೈಕೆಗಳು. 

4% 

ಡಾ।। ಮಹಂತೇಶ ಮಲ್ಲನಗೌಡರು 
ಗವಿಶ್ರೀ ನಗರ, ಒಂದನೆಯ ಕ್ರಾಸ್‌ 
ಕೊಪಳ 
ಸನಿಹವಾಣಿ : 9448634014 


ಅಪೂರ್ವ ಸಾಹಿತ್ಯ, ಸಂಸ್ಕೃತಿ ಸಂಘಟಕ : 
ಪಂಪಯ್ಯ ಶೆಟ್ಟರು 


2 ಪ್ರೊ. ಅಮರೇಶ ನುಗಡೋಣಿ 
ಪಂಪಯ್ಯ ಶೆಟ್ಟರನ್ನು ನಾನು ರಾಯಚೂರಿನಲ್ಲಿ ಬಿ.ಎ. ಓದುವಾಗ ನೋಡುತಿದ್ದೆ 
ತಿಮ್ಮಾಪುರ ಪೇಟೆಯಲ್ಲಿನಾನು ವಿದ್ಯಾಭ್ಯಾಸಕ್ಕಾಗಿ ರೂಮ್‌ ಮಾಡಿಕೊಂಡಿದ್ದೆ ಹನುಮಾನ 
ಚಿತ್ರಮಂದಿರದ ಹಿಂಬದಿಯ ಓಣಿಯಲ್ಲಿಅವರ ಮನೆಯಿತ್ತು ಚಿಕ್ಕ ಮನೆ. ನಾನು ಗೆಳೆಯರ 
ಜೊತೆ ಎಲ್‌.ವಿ.ಡಿ. ಕಾಲೇಜಿಗೆ ಹೋಗುವ ದಾರಿ ಅದೇ ಆಗಿತ್ತು ಅವರ ಪರಿಚಯ 
ನನಗಿರಲಿಲ್ಲ ಆದರೆ ದಿನ ನೋಡುವುದರಿಂದ ಮಾತುಕತೆ ಇಲ್ಲದಿದ್ದರೂ ಮುಖ 
ಪರಿಚಯವಿತ್ತು ಹನುಮಾನ್‌ ಚಿತ್ರಮಂದಿರ ರಸೆಯ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಹೋಟೆಲ್‌ಗಳಿದ್ದು 
ಅಲ್ಲಿ ನಾವು ಚಹ ಕುಡಿಯಲು ನಿಲ್ಲುತಿದ್ದೆವು. ಅವರು ನಮ್ಮ ಹಾಗೆ ಪರಿಚಿತರ ಜೊತೆ ಚಹ 
ಕುಡಿಯಲು ಬಂದಿರುತ್ತಿದ್ದರು. ಹನುಮಾನ್‌ ಚಿತ್ರಮಂದಿರದ ಪಕ್ಕದ ರಸ್ತೆಯ ಆ ಬದಿಗೆ 
ಕರ್ನಾಟಕ ಸಂಘವಿತ್ತು ಅದಕ್ಕೊಂದು ಕಟ್ಟಡವಿತ್ತು ವಾಚನಾಲಯವೂ ಇತ್ತು ಸಾಹಿತ್ಯ, 
ಸಂಗೀತ, ನಾಡಹಬ್ಬ, ಉತ್ಸವಗಳು ಕರ್ನಾಟಕ ಸಂಘದಲ್ಲಿ ನಡೆಯುತ್ತಿದ್ದವು. ಪಂಪಯ್ಯ 
ಶೆಟ್ಟರು ಇಲ್ಲಿಗೆ ನೋಡಲು ಬರುತಿದ್ದರು. ಅವರಿಗೆ ಸಾಹಿತ್ಯ ಸಂಸ್ಕೃತಿ ಆಸಕ್ತಿ ಇರುವುದು 
ಗೊತಾಯಿತು. ರಾಯಚೂರಿನಲ್ಲಿದ್ದ ಶಾಂತರಸರೋ, ಎಸ್‌.ಜಿ. ಸ್ವಾಮಿಯೊ ಒಮ್ಮೆ 
ಪಂಪಯ್ಯ ಶೆಟ್ಟರನ್ನು ಪರಿಚಯಿಸಿದ ನೆನಪಿದೆ. ಅಂದಿನಿಂದ ನಾನು ಅವರನ್ನು ಕಂಡರೆ 
"ನಮಸ್ಕಾರ' ಎನ್ನುವ ಸ್ನೇಹ ಬೆಳೆಯಿತು. ಅವರ ನಗು, ಆ ನಗುವಿನ ಮುಖ ನನಗೆ ಆ 
ಹೊತಿನಿಂದ ಈ ಹೊತ್ತಿನವರೆಗೆ ಮಾಸದೆ ಉಳಿದಿರುವುದನ್ನು ಕಾಣುತ್ತಿದ್ದೇನೆ. ಅದೇ ವಿಶೇಷ. 
ರಾಯಚೂರಿನಲ್ಲಿನಾನು ಪದವಿ ಮುಗಿಸುವ ತನಕ ಅವರು ನನಗೆ ಪರಿಚಿತರು. 
ನಾನು ಎಂ.ಎ. ಓದಲು ಕಲಬುರಗಿ ಸೇರಿಕೊಂಡೆ. ಅನಂತರ ಕೆಲಸಕ್ಕಾಗಿ ಅಲ್ಲಿಇಲ್ಲಿ 
ಅಲೆದಾಡಿ ಕೊನೆಗೆ 1992ರ ಕೊನೆಯಲ್ಲಿಕನ್ನಡ ವಿಶ್ವವಿದ್ಯಾಲಯ ಸೇರಿಕೊಂಡೆ. ಬಹುಶಃ ಈ 
ಅವಧಿಯಲ್ಲಿ ರಾಯಚೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿದ್ದರೆಂದು 
ಕಾಣುತದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದ ನನ್ನನ್ನು ಕರೆದು "ಅಮರೇಶ, ನನ್ನ ಅವಧಿ 
ಯಲ್ಲಿ ಪುಸಕ ಪ್ರಕಟಣೆಗೆ ಆದ್ಯತೆ ಕೊಡಬೇಕಾಗಿದೆ. ನೀವು ಒಂದು ಪುಸಕವನ್ನು ಸಿದ್ಧಪಡಿಸಿ 


ಯಕ್ಷರ ಜಾಣನ ' 


ಕೊಡಲು ಪ್ರಯತ್ನಿಸಿ. ನಾನು ಆರ್ಥಿಕ ನೆರವು ನೀಡುತ್ತೇನೆಂದರು'. ನಾನು ಪಿಎಚ್‌.ಡಿ. 
ಪದವಿಗಾಗಿ ಅಧ್ಯಯನ ಮಾಡಲು ಯತ್ನಿಸುತಿದ್ದೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಆಗ ಇದ್ದ 
ಹಿರಿಯ ಪ್ರಾಧ್ಯಾಪಕರು ಹೈದರಾಬಾದ್‌ ಕರ್ನಾಟಕ ಪ್ರಾಂತ್ಯದ ಬಗ್ಗೆ ವಿಶೇಷ ಒಲವು 
ತೋರಿಸುತಿದ್ದರು. ನಾನು ಅದೇ ಪ್ರಾಂತ್ಯದ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡಲು 
ಡಾ| ಎಚ್‌. ಎಸ್‌. ರಾಘವೇಂದ್ರರಾವ್‌, ಡಾ| ರಹಮತ್‌ ತರೀಕೆರೆ ಅವರು ಪ್ರೇರೇಪಿಸಿದರು. 
ಅದೇ ಪ್ರಾಂತ್ಯದವನಾದರೂ ಅದರ ಸಾಂಸ್ಕೃತಿಕ ಚರಿತ್ರೆಯ ಬಗ್ಗೆ ನನಗೆ ತಿಳಿವಳಿಕೆ ಇರಲಿಲ್ಲ 
"ನೀವು ಯುವಕತೆಗಾರರು, ನಿಮ್ಮಪ್ರಾಂತ್ಯದ ಕಥಾಸಾಹಿತ್ಯವನ್ನು ಕುರಿತು ಕೆಲಸಮಾಡಿ' ಎಂದು 
ಎಚ್‌.ಎಸ್‌. ರಾಘವೇಂದ್ರರಾವ್‌ ಅವರು ಹೇಳಿದರು. ಹೈದರಾಬಾದ್‌ ಕರ್ನಾಟಕ ಪ್ರಾಂತ್ಯದ 
ಕತೆಗಾರರ ಪ್ರಾತಿನಿಧಿಕ ಕಥಾಸಂಕಲನ ತರುತ್ತೇನೆಂದು ಪಂಪಯ್ಯ ಶೆಟ್ಟರಿಗೆ ತಿಳಿಸಿದೆ. ಅವರು 
"ಆಯಿತು ಅಮರೇಶ' ಎಂದು ಪ್ರೋತಾಹಿಸಿದರು. 

ಪಂಪಯ್ಯ ಶೆಟ್ಟರು ಬೆಂಬಲ ನೀಡಿದ ಫಲವಾಗಿ "ಬಿಸಿಲ ಹನಿಗಳು' ಎಂಬ 
ಕಥಾಸಂಕಲನ ಪ್ರಕಟವಾಯಿತು. ಎಚ್‌.ಎಸ್‌.ಆರ್‌. ಅವರೇ ಮುನ್ನುಡಿ ಬರೆದರು. ಈ ಕಥಾ 
ಸಂಕಲನದ ವಿಶೇಷವೆಂದರೆ ಹೈ.ಕ. ಪ್ರಾಂತ್ಯದ ಆರಂಭಿಕ ಕತೆಗಾರರಿಂದ ಹಿಡಿದು 90ರರ 
ದಶಕದವರೆಗೆ ಬರೆಯುತ್ತಿರುವ ಕತೆಗಾರರ ಒಂದು ಉತ್ತಮ ಕಥೆಯನ್ನು ಆಯ್ಕೆಮಾಡಿ 
ಕೊಂಡು, ಆ ಕಥೆಗಾರರು ಬರೆದ ಎಲ್ಲ ಕಥೆಗಳನ್ನು ಕುರಿತು ಒಂದೊಂದು ವಿಮರ್ಶಾ 
ಟಿಪ್ಪಣಿಯನ್ನು ಪ್ರಕಟಿಸಲಾಯಿತು. 25 ಕತೆಗಾರರ 25 ಕಥೆಗಳು, ಅವರ ಕಥೆಗಳ ಟಿಪ್ಪಣಿ 
ಅದರಲ್ಲಿ ಸೇರಿಸಲಾಗಿತ್ತು ಈ ಟಿಪ್ಪಣಿಗಳನ್ನು ಬರೆದವರು ಡಾ| ಕೆ. ವಿ. ನಾರಾಯಣ, 
ಡಾ|| ಪುರುಷೋತ್ತಮ ಬಿಳಿಮಲೆ, ಡಾ|| ರಹಮತ್‌ ತರೀಕೆರೆ ಮುಂತಾದವರು. ಪುಸ್ಕ 
ಬಿಡುಗಡೆಯಾದ ಮೇಲೆ "ಬಿಸಿಲ ಹನಿಗಳು' ಕುರಿತು 10 ಪತ್ರಿಕೆಗಳಲ್ಲಿ ವಿಮರ್ಶೆಗಳು 
ಪ್ರಕಟಗೊಂಡವು.' ಡಾ॥ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು "ಮಯೂರ' ಮಾಸ ಪತ್ರಿಕೆಗೆ 
ಲೇಖನ ಬರೆದರು. ಪಂಪಯ್ಯ ಶೆಟ್ಟರ ಕಾಲಾವಧಿಯಲ್ಲಿ ಪ್ರಕಟಗೊಂಡ ಈ ಪುಸಕವು 
ಕರ್ನಾಟಕದ ಸಾಹಿತ್ಯಿಕ ವಲಯದಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು. 

ಡಾ। ಎಂ.ಎಂ. ಕಲಬುರ್ಗಿ ಅವರು ಕುಲಪತಿಯಾಗಿ ಕ.ವಿ.ವಿ. ಹಂಪಿಗೆ ಬಂದರು. 
ಅವರ ಅವಧಿಯಲ್ಲಿ ನನಗೊಂದು ವಿಚಾರ ಸಂಕಿರಣ ಮಾಡಲು ಹೇಳಿದರು. ನಾನು 
ಕರ್ನಾಟಕದಲ್ಲಿ ಬಾಳಿದ ಸಂತ ಪರಂಪರೆಯ ಸಂತರನ್ನು ಗಮನದಲ್ಲಿರಿಸಿಕೊಂಡು 
"ಕರ್ನಾಟಕದ ಸಾಂಸ್ಕೃತಿಕ ನಾಯಕರು' ಎಂಬ ವಿಷಯದ ಮೇಲೆ ವಿಚಾರ ಸಂಕಿರಣವನ್ನು 
ನಡೆಸಬಹುದೆಂದು ಎಂ.ಎಂ. ಕಲಬುರ್ಗಿಯವರಿಗೆ ಪ್ರಸ್ತಾವವನ್ನು ತೋರಿಸಿದೆ. ಅವರು 
ಒಪ್ಪಿದರು. ಅದನ್ನುರಾಯಚೂರಿನಲ್ಲಿನಡೆಸಲು ತೀರ್ಮಾನಿಸಿದೆ. ಆಗ ಪಂಪಯ್ಯ ಶೆಟ್ಟರನ್ನು 
ಕೇಳಿದೆ. ವಿಚಾರಸಂಕಿರಣ ನಡೆಸಲು ಪರಿಷತ್ತಿನ ಸಹಭಾಗಿತ್ವ ನೀಡಲು ಸಮೃತಿಸಿದರು. 
ಬಹುಶಃ ಅವರು ಎರಡನೆಯ ಅವಧಿಗೂ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆಂದು ತೋರುತದೆ. 


8. 
ಪನ್ನ ಜಾರ್‌ 


ರಾಯಚೂರಿನ ಎ.ಪಿ.ಎಂ.ಸಿ. ಸಭಾಂಗಣದಲ್ಲಿ ಸಮಾರಂಭ ಮಾಡಿದೆವು. ಡಾ| ಎಂ. ಎಂ. 
ಕಲಬುರ್ಗಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಒಲವು ತೋರಿಸಲಿಲ್ಲ ನಾನು 
ಪಂಪಯ್ಯ ಶೆಟ್ಟರ ಬಗ್ಗೆ ಅವರ ಕೆಲಸಗಳ ಬಗ್ಗೆ ವಿವರಿಸಿ "ಬಿಸಿಲ ಹನಿಗಳು' ಪುಸಕವನ್ನು 
ತೋರಿಸಿದ ಮೇಲೆ ಒಪ್ಪಿಕೊಂಡಿದ್ದರು. ಕರ್ನಾಟಕ ಸಾಂಸ್ಕೃತಿಕ ನಾಯಕರು ವಿಚಾರ ಸಂಕಿರಣ 
ಚೆನ್ನಾಗಿಯೇ ನಡೆಯಿತು. ಸಮಾರೋಪಕ್ಕೆ ಡಾ॥ ಕೆ.ವಿ. ನಾರಾಯಣ ಅವರು ಬಂದಿದ್ದರು. 
ಕರ್ನಾಟಕದ ಪ್ರಾತಿನಿಧ್ಯವಿತ್ತು ಆದರೆ ಅಲ್ಲಿ ಮಂಡನೆಯಾದ ಪ್ರಬಂಧಗಳು ಸಕಾಲದಲ್ಲಿ 
ಲೇಖನ ರೂಪದಲ್ಲಿ ನನ್ನಕ್ಕೆಗೆ ಸಿಗಲಿಲ್ಲ 10 ಲೇಖನಗಳು ಸಿಕ್ಕಿದ್ದರೆ ಅದು ಪುಸಕ ರೂಪದಲ್ಲಿ 
ಪ್ರಕಟವಾಗಿದ್ದರೆ. ಚೆನ್ನಾಗಿತ್ತು ಎಂದು ಈಗಲೂ ನನಗೆ ಅನಿಸುತ್ತದೆ. ಪರಿಷತ್ತು ಮತ್ತು 
ಕ.ವಿ.ವಿ.ಹಂಪಿ ಪ್ರಕಟಿಸಲು ಒಪ್ಪಿದ್ದವು. 

ರಾಯಚೂರಿನ ಜಿಲ್ಲಾ ಸಾಹಿತ್ಯ ಪರಿಷತ್ತು ಘಟಕದ ಅಧ್ಯಕ್ಷರಾಗಿ ಪಂಪಯ್ಯ ಶೆಟ್ಟರು 
ಅನೇಕ ಸಮಾರಂಭಗಳನ್ನು ಮಾಡಿದರು. ನನ್ನನ್ನು ರಾಯಚೂರಿಗೆ ಕರೆಯುತಿದ್ದರು. 
ಹೊಸಪೇಟೆಯಿಂದ ರಾಯಚೂರಿಗೆ ಹೋಗಲು 6 ತಾಸಿನ ಪ್ರಯಾಣಕ್ಕೆ ಅಂಜಿ ನಾನು 
ಹೋಗಲು ಹಿಂಜರಿಯುತಿದ್ದೆ ಅಮರೇಶ, ರಾಯಚೂರಿನವರಾಗಿ ನೀವು ರಾಯಚೂರಿಗೆ 
ಬರಲು ಹಿಂಜರಿಯಬಾರದು. ಬಂದು ಹೋಗುತಿರಬೇಕು' ಎಂದು ಅನೇಕ ಸಲ ಅವರು 
ಕಾಳಜಿಯಿಂದ ಹೇಳುತ್ತಿದ್ದರು. ಸೂಕ್ಚ್ಮ ಮನಸಿನ ಅವರು ಮೂಲತಃ ರೈತ, ವ್ಯಾಪಾರಸ್ಥ 
ಮನೆತನಕ್ಕೆ ಸೇರಿದವರು. ಅವರ ಪರಿಸರದಲ್ಲಿಸಾಹಿತ್ಯ ಕಲೆ, ಸಂಗೀತದ ಪ್ರತಿಭೆಗಳು ಅಷ್ಟುಗಿ 
ಅರಳುವುದಿಲ್ಲವೆಂದು ಪ್ರತೀತಿ. ವ್ಯಾಪಾರಸ್ಥರು ಹೆಚ್ಚು ಅನ್ನುತಾರೆ. ಪಂಪಯ್ಯ ಶೆಟ್ಟರು 
ಮೂಲತಃ ಬರಹಗಾರರಲ್ಲ ಸಾಹಿತ್ಯದ ಬಗೆಗೆ ಅವರ ಆಸಕ್ತಿಮಾತ್ರ ದೊಡ್ಡದು. ಟ್ಯಾಗೂರ್‌ 
ಕಾಲೇಜಿನಲ್ಲಿ ಅವರು ಲೆಕ್ಕಿಗರಾಗಿ ಕೆಲಸ ಮಾಡಿದರು. ಕರ್ನಾಟಕ ಸಂಘ ರಾಯಚೂರಿನಲ್ಲಿ 
ಸಾಹಿತ್ಯ ಸಂಸ್ಕೃತಿ ಬೆಳವಣಿಗೆಗೆ ಅಪಾರ ಶ್ರಮಿಸಿದರು. ಅದರ ಕಾರ್ಯದರ್ಶಿಯಾಗಿದ್ದರು. 
ಅಂದರೆ ಸಾಹಿತ್ಯಾಸಕಿಯಿಂದಲೇ ಆಗಿದ್ದರು ಎಂಬುವುದು ತಿಳಿಯುತದೆ. ಹಾಗೆ ನೋಡಿದರೆ 
ರಾಯಚೂರು ಸಾಹಿತ್ಯಿಕವಾಗಿ ಹೆಸರು ಮಾಡಿದ ಜಿಲ್ಲೆಯಲ್ಲ ಆದರೂ ಶಾಂತರಸರು, 
ಸಿದ್ದಯ್ಯ ಪುರಾಣಿಕರು, ಜಯತೀರ್ಥ ರಾಜಪುರೋಹಿತರು, ಶೈಲಜಾ ಉಡಚಣ, ಜಂಬಣ್ಣ 
ಅಮರಚಿಂತ ಮುಂತಾದವರಿಂದ ರಾಯಚೂರಿಗೆ ಹೆಸರಿತ್ತು ಪಂಪಯ್ಯ ಶೆಟ್ಟರು ಜಿಲ್ಲಾ 
ಸಾಹಿತ್ಯ ಪರಿಷತ್‌ ಅಧ್ಯಕ್ಷರಾಗಿ ಮಾಡಿದ ಸಾಧನೆ ಯಾವ ಆಯಾಮದಿಂದ ನೋಡಿದರೂ 
ದೊಡ್ಡದೆ. ಏಕೆಂದರೆ ಮೂಲತಃ ಬರಹಗಾರರಿಗೆ ಸಾಹಿತ್ಯ, ಸಂಸ್ಕೃತಿ ಕುರಿತು ಸಮ್ಮೇಳನ ಕಮ್ಮಟ 
ಉತ್ಸವ ವಿಚಾರ ಸಂಕಿರಣ ಮುಂತಾದವುಗಳನ್ನು ಸ್ವಂತ ನಿಂತು ಹಮ್ಮಿಕೊಳ್ಳುವ ಗುಣ 
ಇರುವುದಿಲ್ಲ ಹೆಚ್ಚೆಂದರೆ ಭಾಗವಹಿಸುವ ಕೆಲಸ ಮಾಡುತಾರೆ. ತಮ್ಮ ಪುಸಕವನ್ನು ಬಿಡುಗಡೆ 
ಮಾಡಿಕೊಳ್ಳಲು ಸಮಾರಂಭ ಮಾಡುತಾರೆ. ಆದರೆ ಪಂಪಯ್ಯ ಶೆಟ್ಟರು ಸಾಹಿತ್ಯ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ರಾಯಚೂರು ಜಿಲ್ಲೆಯಾದ್ಯಂತ 


ಕ್ಷರ ಜಾಡಿ” 


ಬರೆಹಗಾರರನ್ನು ಪ್ರೋತ್ಸಾಹಿಸಿದರು. ಒಂದು ಸಾಹಿತ್ಯ ಸಮಾರಂಭವನ್ನು ಹಮ್ಮಿಕೊಂಡು 
ಅದನ್ನು ಯಶಸ್ವಿಯಾಗಿ ನಡೆಸುವುದು ಸಣ್ಣ ಸಂಗತಿಯಲ್ಲ ಸಾಂಸ್ಕೃತಿಕವಾಗಿ ಬೆಳೆಯಲು 
ಅವರು ನಡೆಸಿದ ಸಮಾರಂಭಗಳು ಹತಾರು. ಅವುಗಳನ್ನು ಅವರೇಕೆ ನಡೆಸಿದರು ಎಂಬ 
ಪ್ರಶ್ನೆಗೆ ಸರಳವಾದ ಉತರವೇನೆಂದರೆ, ರಾಯಚೂರು ಜಿಲ್ಲೆಯಲ್ಲಿ ಸಾಹಿತಿಕ ಪರಿಸರವನ್ನು 
ಬಲಪಡಿಸುವುದು ಅವರ ಗುರಿಯಾಗಿತ್ತು ಹಿರಿಯರನ್ನು ಕಿರಿಯರನ್ನು ಒಟ್ಟಿಗೆ ಸೇರಿಸಿ 
ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಸರವನ್ನು ಬೆಳೆಸುವುದೇ ಆಗಿತ್ತು ಬರಹಗಾರರು ತಮ್ಮ 
ಪ್ರಚಾರ ಪ್ರಸಿದ್ಧಿಯನ್ನು ತಾವು ಮಾಡಿಕೊಳ್ಳುವ ಹುಚ್ಚಿನವರಾಗಿರುತ್ತಾರೆ. ಇಂಥವರ ನಡುವೆ 
ಅದರಲ್ಲೂ ರಾಯಚೂರಿನಂತಹ ಹಿಂದುಳಿದ ಜಿಲ್ಲೆಯಲ್ಲಿ ಪಂಪಯ್ಯ ಶೆಟ್ಟರು ಮಾಡಿದ 
ಕೆಲಸಗಳು ಮಾದರಿಯಾಗಿ ನಿಲ್ಲುತ್ತವೆ. 
ಅವರು ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಅವರು 
ಮಾಡಿದ ಸಮ್ಮೇಳನ ಕಮ್ಮಟ, ಉತ್ಸವ ಹತಾರು. ನನಗೆ ನೆನಪಿರುವುದು ಕಮ್ಮಿ ಕೆಲವನ್ನು 
ಹೆಸರಿಸುತ್ತೇನೆ. 
. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವೊಂದು ಇವರ ಕಾಲದಲ್ಲಿಯಶಸ್ವಿಯಾಗಿ 
ನಡೆಯಿತು. 
ನಾಲ್ಕು ಸಲ ಜಿಲ್ಲಾಸಾಹಿತ್ಯ ಸಮ್ಮೇಳನಗಳನ್ನು ಸಂಭ್ರಮದಿಂದ ನಡೆಸಿದರು. 
ಎರಡು ತಾಲೂಕು ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡರು. 
ಎರಡು ಮಹಿಳಾ ಸಾಹಿತ್ಯ ಸಮ್ಮೇಳನ ನಡೆಸಿದ್ದು ಮಾದರಿಯಾಯಿತು. 
. ಗಡಿನಾಡಿನಲ್ಲಿ ಕನ್ನಡಿಗರನ್ನು ಒಗ್ಗೂಡಿಸಿ ಸಾಹಿತ್ಯ ಸಮ್ಮೇಳನ ನಡೆಸಿದ್ದು ಮಹತ್ವದ 
ಹೆಜ್ಜೆಗುರುತಾಯಿತು. 
. ಮೇಲಿಂದ ಮೇಲೆ ಯುವ ಲೇಖಕರಿಗೆ ಅವಕಾಶಗಳನ್ನು ಕಲ್ಪಿಸುವ ಸಂಬಂಧವಾಗಿ 
ಕಮ್ಮಟ, ಸ್ಪರ್ಧೆಗಳನ್ನು ಏರ್ಪಡಿಸಿದರು. 
. ಬಿಸಿಲ ಹನಿಗಳು ಕಥಾ ಸಂಕಲನವಂತೂ ಒಂದು ಮಾದರಿಯನ್ನೇ ಹುಟ್ಟುಹಾಕಿತ್ತು 
"ಒರೆಗಲ್ಲು: ಎಂಬ ಯುವಕರ ಕಥೆಗಳ ಸಂಕಲನವನ್ನು ಪ್ರಕಟಿಸಿದರು. 

8. ಬಹಳ ಮುಖ್ಯವಾಗಿ ಹಲವು ಸ್ಮರಣ ಸಂಚಿಕೆಗಳನ್ನು ಪ್ರಕಟಿಸಿದರು. ಈ ಸ್ಮರಣ 
ಸಂಚಿಕೆಗಳ ವಿಶೇಷವೇನೆಂದರೆ, ಸ್ಥಳೀಯ ಸಾಹಿತ್ಯ, ಸಂಸ್ಕೃತಿ ಚರಿತ್ರೆಯನ್ನು 
ದಾಖಲಿಸುವುದು. 
ಒಟ್ಟಿನಲ್ಲಿ ಶೆಟ್ಟರು ಕನ್ನಡ ಸಾಹಿತ್ಯ ಪರಿಷತಿನ ಮೂಲಕ ಮಾಡಿದ ಕೆಲಸಗಳಿಂದ 

ರಾಯಚೂರು ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನು ಸಮೃದ್ಧಿಗೊಳಿಸಿದರು. ಅವರು ಸಾಹಿತಿ 
ಅಲ್ಲವಾದರೂ, ಅವರು ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಮಾಡಿದ ಕೆಲಸಗಳು 
ಅಪೂರ್ವವಾಗಿದೆ. ಅದರಿಂದಾಗಿಯೇ ಅವರು ಮಾನ್ವಿ ತಾಲೂಕು ಸಾಹಿತ್ಯ ಸಮ್ಮೇಳನದ 


— 


Wm & ಓಟ Ob 


೦. 


~J 


ಅಧ್ಯಕ್ಷರಾದರು. ಅವರ ಅಧ್ಯಕ್ಷೀಯ ಭಾಷಣದಲ್ಲಿರಾಯಚೂರು ಜಿಲ್ಲೆಯ ಶೈಕ್ಷಣಿಕ ಪರಿಸರ, 
ಸಾಹಿತ್ಯಕ ಪರಿಸರ ವಿಕಾಸಗೊಳ್ಳುವ ಹಂಬಲವನ್ನು ವ್ಯಕಪಡಿಸಿದ್ದರು. 

ಪಂಪಯ್ಯ ಶೆಟ್ಟರು ಒಳ್ಳೆಯ ಓದುಗರು. ಒಳ್ಳೆಯ ಸಾಹಿತ್ಯವನ್ನು ಸಾಹಿತಿಗಳನ್ನು 
ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದ್ದರು. ರಾಯಚೂರಿನಾದ್ಯಂತ ಸಾಹಿತ್ಯ 
ಸಮಾರಂಭವನ್ನು ಹಮ್ಮಿಕೊಂಡರೆ ರಾಯಚೂರು ಪರಿಸರದಲ್ಲಿ ಇರುತಿದ್ದ ಬರೆಹಗಾರರನ್ನು 
ಗುರುತಿಸಿ ಸಮಾರಂಭದಲ್ಲಿ ಪ್ರಾತಿನಿಧ್ಯ ಕಲಿಸುತಿದ್ದರು. ಅದು ತಮ್ಮ ಜವಾಬ್ದಾರಿ ಎಂದು 
ಭಾವಿಸುತ್ತಿದ್ದರು. ಯಾರನ್ನು ಉದಾಸೀನ ಮಾಡುತ್ತಿರಲಿಲ್ಲ ಅವಕಾಶ ಕಲ್ಪಿಸುವತ್ತ ಅವರ 
ಆಲೋಚನೆ ಇರುತ್ತಿತ್ತು ಇಂತಹ ಪಂಪಯ್ಯ ಶೆಟ್ಟರು ರಾಯಚೂರನ್ನು ಬಿಡದೆ ಅಲ್ಲಿಯೇ 
ಇದ್ದಿದ್ದರೆ ಈ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನು ಇನ್ನೂ ಗಟ್ಟಿಗೊಳಿಸುತಿದ್ದರು 
ಎಂಬುವುದರಲ್ಲಿಸಂಶಯವಿಲ್ಲ 

4 

ಡಾ॥ ಅಮರೇಶ ನುಗಡೋಣಿ 
ಕನ್ನಡ ಅಧ್ಯಯನ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ, ಕಮಲಾಪುರ. ತಾ।। ಹೊಸಪೇಟೆ 
ದೂರವಾಣಿ : 08394-220872 


ಸಾರಸ್ವತಲೋಕದ ಸುವ್ಯವಸ್ಥಿತ ನಿರೂಪಕ 


೬2 ಹನುಮೇಶ ಗುಮಗೇರಿ 


ಮಾತಿಗಿಂತ ಕೃತಿ ಮುಖ್ಯವೆನ್ನುವಂತೆ ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮ ವಿದ್ವತ್ತು 
ವಿನಯ ಹಾಗೂ ಸಂಘಟನಾ ಶಕಿಗಳಿಂದ ನಾಡಿನೆಲ್ಲೆಡೆ ಹೆಸರಾಗಿರುವ ಪಂಪಯ್ಯ ಶೆಟ್ಟರು 
ನನ್ನಂಥ ಅಸಂಖ್ಯಾತ ಬರಹಗಾರರಿಗೆ ಜೀವಸೆಲೆಯಾಗಿ ಸ್ಫೂರ್ತಿ ತುಂಬುತ್ತಇಂದಿಗೂ ವೇದಿಕೆ 
ಕಲ್ಪಿಸಿ ಪ್ರೋತ್ಸಾಹಿಸುತ್ತಿರುವದು ಅನನ್ಯತೆ. 

ಮೂರು ದಶಕಗಳ ಹಿಂದೆ ನಾವೆಲ್ಲಾ ಅಖಂಡ ರಾಯಚೂರು ಜಿಲ್ಲೆಯ (ಈಗಿನ 
ಕೊಪ್ಪಳ ಜಿಲ್ಲೆ ರಚನೆಯಾಗಿರಲಿಲ್ಲ) ಒಡಲಲ್ಲಿದ್ದಾಗ ನಮ್ಮ ಕುಷ್ಪಗಿಯಲ್ಲಿ ಪಿ.ಯು.ಸಿ. 
ಅಭ್ಯಾಸವೇ ಕೊನೆಯಾಗಿದ್ದರಿಂದ ಅದಾಗಲೇ ಸಾಕಷ್ಟು ಸಾಹಿತ್ಯದ ಹುಚ್ಚು ಹಚ್ಚಿಕೊಂಡು 
ಒಂದೆರಡು ವರ್ಷ ಸಾಹಿತ್ಯ ರಚನೆ. ಸಂಘಟನೆ, ಕವಿಗೋಷ್ಠಿ ನಮ್ಮೂರಿನಲ್ಲಿಷ್ಟು ಸಮಾಜ 
ಸೇವೆಗೆ ತೊಡಗಿದ್ದ ನಾನು ಬಿ.ಎ. ಓದಲು ರಾಯಚೂರಿನ ಎಲ್‌.ವಿ.ಡಿ. ಕಾಲೇಜಿಗೆ 
ಹೋಗಲು ಬಯಸಿ ಅಲ್ಲಿಯ ಶ್ರೀ ಕನ್ಯಕಾಪರಮೇಶ್ವರಿ ಹಾಸ್ಟೆಲ್‌ನಲ್ಲಿದ್ದೆ ಸಾಹಿತ್ಯದ ಆಳವಾದ 
ಅಧ್ಯಯನ ಮಾಡಲೆಂದೇ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಯಾದೆ. ಹಾಸ್ಟಲ್‌ನಲ್ಲಿ ವಿಶೇಷ 
ಸಂದರ್ಭಗಳಲ್ಲಿ ಕಾರ್ಯಕ್ರಮ ನಿರೂಪಿಸುವಾಗ ಅಲ್ಲಿಗೆ ಆಗಾಗ ಬಂದು ಆಸಕಿಯಿಂದ 
ಆಲಿಸುತ್ತಿದ್ದ ಪಂಪಯ್ಯ ಶೆಟ್ಟರ ಪರಿಚಯವಾಗಿ ಅವರು ಮೂರು ವರ್ಷಗಳವರೆಗೆ ತುಂಬಾ 
ಪ್ರೋತ್ಸಾಹಿಸಿದರು. ಸ್ಥಳೀಯ ಪತ್ರಿಕೆಗಳಲ್ಲಿಕವಿತೆಗಳು ಪ್ರಕಟವಾದಾಗ ಖುಷಿ ಪಟ್ಟರು. ಕನ್ನಡ 
ಪುಸಕ ಪ್ರಾಧಿಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೂ ಕಾವ್ಯ ಕಮ್ಮಟ, ಕಥಾ ಕಮ್ಮಟಗಳಲ್ಲಿ 
ಪಾಲ್ಗೊಳ್ಳಲು ದಾರಿ ತೋರಿದರು. 

ಓದನ್ನು ಪದವಿ ಶಿಕ್ಷಣಕ್ಕೇ ಮೊಟಕುಗೊಳಿಸಲು ತೊಂದರೆ ತಾಪತ್ರಯಗಳಿಲ್ಲ 
ದಿದ್ದರೂ ಅಂದಿನ ದಿನಗಳಲ್ಲಿ ಉದ್ಯೋಗಸ್ಫಷ್ಟಿ ಇಲ್ಲದೆ ಪರದಾಡುತಿರುವ ಅದೆಷ್ಟೋ 
ವಿದ್ಯಾವಂತ ನಿರುದ್ಯೋಗಿಗಳನ್ನು ನೋಡಿ ಸಾಕಷ್ಟು ನೊಂದು ಇದ್ದುದರಲ್ಲೇ ಏನಾದರೂ 
ಮಾಡೋಣವೆಂದು ಊರಲ್ಲೇ ಉಳಿದೆ ಊರು ಉಪಕಾರ ಅರಿಯಲಿಲ್ಲ ಎಂಬ ಮಾತು 
ಮೊನಚಾಗಿ ಕಾಡುತ್ತಿದ್ದರೂ ಹವ್ಯಾಸ ಬಲದಿಂದ ಅತಿಯಾದ ಸಮಾಜಸೇವೆಯ ಹಂಬಲ 
ದಿಂದ ಮೂರು ವರ್ಷದ ನಂತರ ಕುಷ್ಪಗಿಯಲ್ಲಿ ಪುಸಕಾಲಯ ನಡೆಸಿದರೂ ಅದೂ ಕೂಡ ಕ್ಕ 
ಹಿಡಿಯಲಿಲ್ಲ ಈ ಹಂತದಲ್ಲಿ ನನ್ನಹಾಗೂ ಪಂಪಯ್ಯ ಶೆಟ್ಟರ ನಡುವೆ ನಿರಂತರ ಸಂಪರ್ಕವಿತ್ತು 


70 
[a ಪಿಕ್ಚರ್‌ ಜಾನಿ“ 


ಈ ನಡುವೆ ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಪಂಪಯ್ಯ 
ಶೆಟ್ಟರು ರಾಯಚೂರಿನ ಪ್ರತಿಷ್ಠಿತ "ಕರ್ನಾಟಕ ಸಂಘ'ದ ಕಾರ್ಯದರ್ಶಿಗಳಾಗಿ ಉತಮ 
ಸಾಹಿತ್ಯಕ ಕಾರ್ಯಕ್ರಮ ರೂಪಿಸಿದ ನಂತರ ನಿಧಾನವಾಗಿ ಅವಿಭಜಿತ ಜಿಲ್ಲೆಯ ತುಂಬ 
ಪರಿಷತನ್ನು ಬೆಳೆಸಿದರು. ನಾನೂ ಕೂಡ ತಾಲ್ಲೂಕಾ ಕ.ಸಾ.ಪ. ಪದಾಧಿಕಾರಿಯಾದೆ. ತಾಲೂಕಾ 
ಕೇಂದ್ರ ಸಿಂಧನೂರಿನಲ್ಲಿರಾಜ್ಯಮಟ್ಟದ ಸಾಹಿತ್ಯ ಸಮ್ಮೇಳನದಂತೆ ರೂಪಿಸಿದ್ದ "ಜಿಲ್ಲಾ ಸಾಹಿತ್ಯ 
ಸಮ್ಮೇಳನದ ಕವಿಗೋಷ್ಟಿ ಯಲ್ಲಿಅವಕಾಶ ಕಲ್ಪಿಸಿದ್ದರು. ಒಂದು ಮಹತ್ವದ ವೇದಿಕೆಯಲ್ಲಿಕವಿತೆ 
ವಾಚಿಸಿ ಸ್ಮರಣಿಕೆ ಸ್ವೀಕರಿಸಿದಾಗ ನನ್ನ ಜೀವನದ ಮೊದಲ ಸ್ಮರಣಿಕೆ ಪಡೆದ ಕ್ಹಣಗಳನ್ನು ಸದಾ 
ನೆನಪಿನಲ್ಲಿಉಳಿಸಿಕೊಂಡಿರುವೆ. 

ಮೊಬೈಲುಗಳು ಬಳಕೆಗೆ ಬರದಿದ್ದ ಕಾಲದಲ್ಲಿ ಎಸ್‌.ಟಿ.ಡಿ. ಲ್ಯಾಂಡ್‌ ಫೋನ್‌ಗಳ 
ಮೂಲಕ ಅವರು ಮನೆಯಲ್ಲಿರುವ ವೇಳೆಯಲ್ಲಿ ಮಾತನಾಡುತ್ತಿದ್ದೆವು. ಅಂಚೆ ಪತ್ರಗಳು 
ಮಹತ್ವದ ಸಂಪರ್ಕ ಸಾಧನವಾಗಿದ್ದವು. ಕನ್ನಡ ಸಾಹಿತ್ಯ ಪರಿಷತಿನಿಂದ ಕವಿಗೋಷ್ಠಿ ಪುಸಕ 
ಪ್ರಕಟಣೆ, ಸಾಹಿತ್ಯ ಸಮ್ಮೇಳನ, ಮಹಿಳಾ ಸಾಹಿತ್ಯ ಸಮ್ಮೇಳನ, ಜಿಲ್ಲಾಸಾಹಿತ್ಯ ಯಾತ್ರೆ ಹೀಗೆ 
ಇನ್ನಿತರ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ರೂಪಿಸಿ ಸಹೃದಯರ ಮನಗೆದ್ದರು. ಅಂದಿನ 
ಜಿಲ್ಲಾ ಪರಿಷತ್‌ನಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ಅನುದಾನ ದೊರಕಿಸಲು ಧರಣಿ 
ಸತ್ಯಾಗ್ರಹ ನಡೆಸಿ ಯಶಸ್ವಿಯಾದದ್ದು ಒಂದು ಮಾದರಿ ಕಾರ್ಯವಾಗಿದೆ. 

ಕುಷ್ಠಗಿ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಮಧ್ಯಮ 
ವರ್ಗದ ಪರದಾಟದ ಅತಂತ್ರ ದಿನಗಳಲ್ಲಿ ಅಧ್ಯಕ್ಷನಾಗಿ ಯಾವುದೇ ಅನುದಾನವಿಲ್ಲದ 
ಪದವಿಗೆ ಅಂಟಿಕೊಂಡು ಪಂಪಯ್ಯ ಶೆಟ್ಟರು ಹಾಕಿಕೊಟ್ಟ ದಾರಿಯಲ್ಲಿ ಗಮನ ಸೆಳೆವ 
ಕಾರ್ಯಕ್ರಮ ರೂಪಿಸಿ ಸಾರಸ್ವತಲೋಕ ಇಂದಿಗೂ ನೆನಪಿಡುವಂತೆ ಪರಿಶ್ರಮ ವಹಿಸಿದ್ದು 
ತೃಪಿಯ ಭಾವನೆ ಮೂಡಿಸಿದೆ. 

ರಾಯಚೂರಿನಲ್ಲಿ ಜರುಗಿದ ದಕ್ಷಿಣ ಭಾರತ ಆರ್ಯವೈಶ್ಯ ಸಮ್ಮೇಳನ ಹಾಗೂ 
ಮಹಾಸಭೆಯ ಸಮ್ಮೇಳನದಲ್ಲಿ ಕಾರ್ಯಕ್ರಮ ನಿರೂಪಕನಾಗಿದ್ದು ಪಂಪಯ್ಯ ಶೆಟ್ಟರ 
ಗುರುತಿಸುವಿಂದಾಗಿಯೇ. ಅದೆಷ್ಟೋ ಬಾರಿ ಸಮಾಜದ ಪತ್ರಿಕೆಯಾಗಿ ಮರೆಯಾಗಿದ್ದ 
ಗದಗನಿಂದ ಪ್ರಕಟವಾಗುತಿದ್ದಎಸ್‌.ಎಚ್‌. ಶಿರಹಟ್ಟಿ ಅವರ ಸಂಪಾದಕತ್ವದ "ವಾಸವಿ' ಪತ್ರಿಕೆ 
ಕುರಿತು ಚರ್ಚಿಸುತ್ತಿದ್ದಾಗ ಸಮಾಜದ ಪತ್ರಿಕೆ ಪ್ರಕಟಿಸುವ ಹಂಬಲ ವ್ಯಕಪಡಿಸುತ್ತಿದ್ದ ಪಂಪಯ್ಯ 
ಶೆಟ್ಟರ ಸಮಾಜದ ಏಳ್ಗೆಯ ಕಳಕಳಿ ನನ್ನಲ್ಲಿ ಅವ್ಯಕ್ತಭಯವನ್ನುಂಟು ಮಾಡುತಿತ್ತು ಇದೊಂದು 
ಸಾಹಸದ ಕೆಲಸ. ನಮ್ಮವರ ಅಸಹಕಾರ ಕುರಿತು ಮಾತುಕತೆಗಳ ವಿನಿಮಯ ವಾಗುತಿತ್ತು 
ಆದರೂ ಒಂದು ದಿನ "ವೈಶ್ಯವಾರ್ತಾ' ಪತ್ರಿಕೆಯ ಕುರಿತ ಪರಿಚಯ ಪತ್ರ ಕೈ ಸೇರಿದಾಗ 
ಆಶ್ಚರ್ಯವಾಯಿತು. ಅವರ ಹಂಬಲ, ಮನೋಭಿಲಾಷೆಗೆ ಖುಷಿಪಟ್ಟೆ ಸಂಪಾದಕೀಯ 
ಮಂಡಳಿಯಲ್ಲಿ ನನ್ನನ್ನು "ಸಹಸಂಪಾದಕ'ನೆಂದು ಸೇರಿಸಿಕೊಂಡದ್ದು ತುಂಬಾ 
ಸಂತಸವೆನಿಸಿತು. ಇಂದಿಗೂ ಕೂಡ ಆ ಸೇವೆಯನ್ನು ಕೃತಜ್ಞತಾಪೂರ್ವಕ ನೆನೆಯುತೇನೆ. 


ಪಿಕ್ಸೆರ ಜಾನನ್‌ 


ವೈಶ್ಯವಾರ್ತಾ ಪರಿಚಯ ಮಾಡಿಸಿ, ಚಂದಾದಾರರನ್ನಾಗಿಸಲು ಪಂಪಯ್ಯ ಶೆಟ್ಟರ 
ಜೊತೆ ಉತರ ಕರ್ನಾಟಕ ಸುತ್ತಾಡಿದಾಗ ನಮ್ಮ ಜನರ ಪ್ರೋತ್ಸಾಹದ ಜೊತೆ ವಿಶಿಷ್ಟ 
ಅನುಭವಗಳಾದವು. ಪ್ರವಾಸ ಸಮಯದ ಸುದ್ದಿಗಳನ್ನು ಬರೆದೆ. ಪ್ರತಿ ಸಂಚಿಕೆಯಲ್ಲೂಕವಿತೆ, 
ಹನಿಗವನಗಳು ಪ್ರಕಟವಾಗಿ ನಾಡಿನ ಸಾಹಿತಿ ಮಿತ್ರರೆಲ್ಲಾಸಮಾಜದ ಸಾಹಿತಿಗಳು ಒಂದೆಡೆ 
ಸೇರುವಂತಾಯಿತು, ""ವೈಶ್ಯವಾರ್ತಾ'' ವಾರ್ಷಿಕೋತ್ಸವದಲ್ಲಿ ಸಾಹಿತ್ಯಿಕ ಚಟುವಟಿಕೆ, 
ಕವಿಗೋಷ್ಠಿ ರೂಪಿಸಿದ ಹೆಗ್ಗಳಿಕೆಗೆ ಪಾತ್ರರಾದ ಶೆಟ್ಟರು ಮಹಾಸಭೆಯಿಂದ ಮೊದಲು 
ರೂಪಿಸಿದ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಪಾಲ್ಗೊಳ್ಳುವಂತೆ ನನಗೆ 
ಆಮಂತ್ರಿಸಲೂ ಕಾರಣರಾದರು. 

ದಶಕದ ಸಾಹಿತ್ಯ ಪರಿಷತ್ತಿನ ಸೇವೆಯ ಸವಿನೆನಪಿಗಾಗಿ ಏಗನೂರು ಟೆಂಪಲ್‌ನಲ್ಲಿ 
ಆಯೋಜಿಸಿದ ""ಸಾಹಿತ್ಯ ಸಂಭ್ರಮ'' ಕಾರ್ಯಕ್ರಮ ಹಚ್ಚಹಸಿರಾಗಿದೆ. ಕರ್ನಾಟಕ 
ಆರ್ಯವೈಶ್ಯ ಸಾಹಿತ್ಯ ಪರಿಷತಿನಿಂದ ಜರುಗುವ ಪ್ರತೀ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡ 
ಖುಷಿಗೆ ಕಾರಣ ಪುರುಷರಾದ ಪಂಪಯ್ಯ ಶೆಟ್ಟರು ಬೀದರ್‌ನಲ್ಲಿ ಜರುಗಿದ ಅಖಿಲ ಭಾರತ 
ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿನಾವೆಲ್ಲಾಗೆಳೆಯರು ಚರ್ಚಿಸುತ್ತಿದ್ದಾಗ ನಮ್ಮ ಮಾತುಗಳನ್ನು 
ಆಸಕ್ತಿಯಿಂದ ಆಲಿಸುತಿದ್ದ ಶೆಟ್ಟರು ಕೃತಿಯ ಹಸಪ್ರತಿ ತಯಾರಿಸಿ ಕಳಿಸಲು ಹೇಳಿದರು. ಕಳಿಸಿದ 
ನಂತರ ನನ್ನ ಮೊದಲ ಕವನ ಸಂಕಲನ "ಸ್ಥಿತ್ಯಂತರ'ವನ್ನು ದಾನಿಗಳ ನೆರವಿನಿಂದ ಪ್ರಕಟಿಸಿ 
ಅದನ್ನು ಬೆಂಗಳೂರಿನ ವೇದಿಕೆಯಲ್ಲಿ ಬಿಡುಗಡೆ ಮಾಡಿಸಿ ನಾಡಿಗೆ ನನ್ನನ್ನು ಪರಿಚಯಿಸಿದ 
ಕೀರ್ತಿಗೆ ಪಾತ್ರರಾಗಿದ್ದಾರೆ. ""ಸ್ಥಿತ್ಯಂತರ'' ಪ್ರಕಟಿಸಿದ ಈ ಹತ್ತು ವರ್ಷಗಳ ಅನಂತರವೂ 
ಸಾಹಿತ್ಯಾಸಕ್ತರು - ಅದರ ಮೂಲಕ ನನ್ನನ್ನುಇಂದಿಗೂ ಗುರುತಿಸುವುದು ಒಂದು ಹಸಿ ಹಸಿರು 
ಚಿತಾರದ ಎಂದಿಗೂ ಮಾಸದ ನೆನಪು. 

ಪಂಪಯ್ಯ ಶೆಟ್ಟರ ತಂದೆಯವರಾದ ರಾಮಸ್ವಾಮಿ ಅವರು ಕಲಾವಿದರಾಗಿದ್ದು 
ನಾಟಕದಲ್ಲಿ ನಟನೆ, ನಿರ್ದೇಶನ ಹಾಗೂ ಮಾಲೀಕರಾಗಿ ಅಭಿರುಚಿಗಾಗಿ ಆಸ್ತಿಯನ್ನೇ 
ಮಾರಿಕೊಂಡರು. ಕಲಾರಾಧನೆಗೆ ಮಾರುಹೋಗಿ ಸತತ ಆರ್ಥಿಕ ನಷ್ಟಅನುಭವಿಸಿದವರು. 
ಅವರ ಜೊತೆಯೂ ನನ್ನ ಒಡನಾಟವಿತ್ತು ಅವರ ಅನುಭವದ ಕಥನಗಳನ್ನು ಮೈಯ್ಯೆಲ್ಲಾ 
ಕಿವಿಯಾಗಿ ಆಲಿಸಿದ ನೆನಪು ಇಂದಿಗೂ ಇದೆ. 

ಪಂಪಯ್ಯ ಶೆಟ್ಟರು ವೇದಿಕೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡ ಸಂದರ್ಭವೆಂದರೆ 
ಅವರ ಮಕ್ಕಳ ಮದುವೆ. ಅದು ರಾಯಚೂರಿನ ಕಲ್ಯಾಣ ಮಂಟಪದಲ್ಲಿ ನೆರವೇರಿದಾಗ 
ಊಟದ ನಂತರ ""ಕವಿಗೋಷ್ಠಿ' ಏರ್ಪಡಿಸಿ ಕವಿಗಳಿಗೆ ವೇದಿಕೆ ಕಲ್ಪಿಸಿ, ನೆನಪಿನ ಕಾಣಿಕೆ 
ವಿತರಿಸಿ ಪ್ರೋತ್ಸಾಹಿಸಿದ ಪರಿ ಅನನ್ಯ. ಆಸಕ್ತಮನದ ತುಂಬು ಹಂಬಲದ ನನ್ನಂಥವರ ಪಾಲಿಗೆ 
ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂಥ ಅನುಭವ. 


72 
[2 ಿಕ್ಸರ ಜಾನಿ” 


ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತಿನ ರಾಜ್ಯಾಧ್ಯಕ್ಷರಾಗಿ ಕಳೆದ ಎಂಟು 


ವರ್ಷಗಳಿಂದ ನಿರಂತರ ಸಾಹಿತ್ಯ ಚಟುವಟಿಕೆ, ಪುಸಕ ಪ್ರಕಟಣೆ, ಸಾಹಿತ್ಯ ಸಮ್ಮೇಳನಗಳನ್ನು 
ಸಂಘಟಿಸುತ್ತ ಸಮಾನ ಮನಸ್ಕರ ತಂಡದೊಂದಿಗೆ ನಾಡಿನೆಲ್ಲೆಡೆ ಚಿರಪರಿಚಿತರಾದ 
ಶ್ರೀ ಪಂಪಯ್ಯ ಶೆಟ್ಟರಿಗೆ “ರಾಜ್ಯೋತ್ಸವ ಪ್ರಶಸಿ'' ನೀಡಿ ಗೌರವಿಸಬೇಕಾದ ಅಗತ್ಯವಿದೆ. 
ಸರಕಾರ ಪಂಪಯ್ಯ ಶೆಟ್ಟರ ಕನ್ನಡ ನಾಡುನುಡಿಯ ಸೇವೆಯನ್ನು ಸೂಕವಾಗಿ ಗಮನಿಸಿ 
ಮೇಲ್ಮನೆಗೆ (ಕರ್ನಾಟಕ ವಿಧಾನ ಪರಿಷತ್ತು) ನಾಮಕರಣ ಮಾಡುವ ಮೂಲಕ ಶೆಟ್ಟರನ್ನು 
ಗೌರವಿಸಿ ಅವರಿಂದ ಇನ್ನೂ ಹೆಚ್ಚಿನ ಸೇವೆಗೆ ಸದಾವಕಾಶ ಒದಗಿಸಲೆಂದು ಮನವಿ 
ಮಾಡುತೇನೆ. ಪಂಪಯ್ಯ ಶೆಟ್ಟರ ಅಭಿನಂದನೆಗೆ ಸಂಘಟನಾತ್ಮಕವಾಗಿ ಶ್ರಮಿಸುತಿರುವ ಕನ್ನಡ 
ಮನಸುಗಳಿಗೆ ವಂದಿಸುತ್ತ ಅವರ ಈ ಕಾರ್ಯತತ್ರರತೆ ಇತರರಿಗೂ ಸ್ಫೂರ್ತಿಯಾಗಲೆಂದು 
ಹಾರೈಸುವೆ. 

4 
ಹನುಮೇಶ ಗುಮಗೇರಿ 
ಅಂಚೆ ಗುಮಗೇರಿ ತಾ : ಕುಷ್ಟಗಿ 
ಜಿಲ್ಲಾ: ಕೊಪ್ಪಳ 
ಸನಿಹವಾಣಿ : 9731375341 


2 ವಿಜಯ ನಾಗೇಶ್‌ 
ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯ ತನ್ನ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು 
ಒಂದಲ್ಲ ಒಂದು ಕೆಲಸ ಹಮ್ಮಿಕೊಂಡು ತನ್ನನ್ನು ಕಾಯಕದಲ್ಲಿ ತೊಡಗಿಸಿಕೊಳ್ಳುತಾನೆ. ಅದಕ್ಕೆ 
ವೃತ್ತಿಧರ್ಮ ಎನ್ನಲಾಗುತ್ತದೆ. ಅದೇ, ಲೌಕಿಕ ಜಗತ್ತಿನಲ್ಲಿ ಉದರ ಪೋಷಣೆಯ ಮಾರ್ಗವೂ 
ಆಗಿರುತ್ತದೆ. ಇನ್ನು ಭಾವಲೋಕದ ವ್ಯಾಪಾರ ತೆರೆದುಕೊಳ್ಳುವುದು, ಬುದ್ಧಿ-ಮನಸ್ಸು ಹುಟ್ಟು 
ಹಾಕುವ ಪ್ರತಿಭೆಯಿಂದ. ಅದು ಕಲೆ-ಸಾಹಿತ್ಯ, ಸಂಗೀತ ಹೀಗೆ ಅದಾವುದೇ ಆಗಿರಬಹುದು, 
ಪ್ರವೃತ್ತಿ ಎನಿಸಿಕೊಳ್ಳುತದೆ. ಈ ಪ್ರವೃತ್ತಿಯನ್ನು ತನ್ನದಾಗಿಸಿ ಸಾಗುವ ವ್ಯಕ್ತಿಗೆ ಒಂದು ಆತ್ಮತ್ರಪ್ತಿ 
ಸಿಗುತದೆ. ಆ ಪ್ರವೃತ್ತಿ ಸುಧಾರಣೆಯ ಹಾದಿಯಲ್ಲಿ ಮುಂದುವರೆದಾಗ, ಅದೊಂದು 
ಸುಸಂಸ್ಕಾರವಾಗುತ್ತದೆ - ಸುಸಂಸ್ಕೃತಿಯನ್ನು ಬೆಳೆಸುತ್ತದೆ ಹಾಗೂ ಒಂದು ಪರಂಪರೆಯನ್ನೇ 
ಹುಟ್ಟು ಹಾಕುತದೆ. ಅಂತೆಯೇ, ಇದು ಜನ-ಮನವನ್ನು ತಲುಪಿದಾಗ ಹಾಗೂ ಅದು 
ಲೋಕಾರ್ಪಣೆಯಾದಾಗ ಅದಕ್ಕೊಂದು ಸಾರ್ಥಕತೆ ಲಭಿಸುತ್ತದೆ. ಇಂತಹ ಸಾಧನೆಯು ವ್ಯಕಿಗೆ 
ಶ್ರೇಷ್ಠ ವ್ಯಕ್ತಿತ್ವನ್ನು ದೊರಕಿಸಿ ಕೊಡುತ್ತದೆ. ಅಂತಹ ವ್ಯಕಿತ್ಯವನ್ನು ಗುರುತಿಸಿ - ಆದರಿಸುವ 
ಸತ್ಸಂಪ್ರದಾಯ ಸಮಾಜದ್ದಾಗಿರುತದೆ. ಅದಕ್ಕೆಂದೇ ಒಂದು ನಿರ್ದಿಷ್ಟವೇದಿಕೆ ಸೃಷ್ಟಿಯಾಗುತ್ತದೆ. 
ಅಲ್ಲಿ ಆ ವ್ಯಕಿಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ಅಭಿನಂದನ ಗ್ರಂಥವನ್ನು 
ಹೊರ ತರಲಾಗುತದೆ. ಅದೊಂದು ಸ್ಮರಣಿಕೆಯಾಗಿ ಉಳಿಯುತದೆ. ಆ ಸಂಚಿಕೆಗೆ, ಆ ವ್ಯಕ್ತಿಯನ್ನು 
ಬಲ್ಲವರಿಂದ ಆಪರಿಂದ, ಗಣ್ಯರಿಂದ ಬರೆಹಗಳನ್ನು ಆಹ್ವಾನಿ ಸುವ ಕೆಲಸವನ್ನು ಅಭಿನಂದನ 
ಸಮಿತಿಯವರಿಂದ ನಡೆಸಲಾಗುತ್ತದೆ. ಹೀಗೆ ಸಂಗ್ರಹಗೊಂಡ ಅಭಿನಂದನ ಪುಷ್ಪಗಳು 
ಸಂಯೋಜಕರ ಕೈ ಸೇರಿ ಒಂದು ಮಾಲೆಯಾಗಿ ರೂಪುಗೊಳ್ಳುತದೆ. ಆ ಬರೆಹಗಳು 
ಲೇಖನವಿರಬಹುದು, ಕವನವಿರಬಹುದು- ಶುಭಾಶಯ ಕೋರುವುದಿರ ಬಹುದು ಅಥವಾ 
ಹಿರಿಯರಿಂದ ಬಂದ ಆಶೀರ್ವಚನವಿರಬಹುದು. ಒಟ್ಟಿನಲ್ಲಿ ಅದೊಂದು ಐತಿಹಾಸಿಕ 
ದಾಖಲೆಯಾಗಿ, ಮುಂದಿನ ಪೀಳಿಗೆಗೆ ಮಾಹಿತಿಯಾಗುತುದೆ ಹಾಗೂ ಆದರ್ಶಪ್ರಾಯವಾಗುತದೆ. 
ಅಲ್ಲದೆ, ಸಾಧಕನಿಗೆ ತೋರುವ ಗೌರವವಾಗುತದೆ. ಹೀಗಾಗಿ, ಇಂತಹ ಅಭಿನಂದನೆಯ 
ಆಯೋಜನೆ ಸ್ವಾಗತಾರ್ಹ - ಸುತ್ತರ್ಹ, ಪ್ರಶಂಸಾರ್ಹ. 
ಈ ನಿಟ್ಟಿನಲ್ಲಿ ಸಾಗಿದ ಆರ್ಯ ವೈಶ್ಯ ಸಮಾಜವೀಗ ತನ್ನ ಮುಂದೆ ಉಪಸ್ಥಿತವಿರುವ 


ತತ 


ಪ್ರತಿಭಾನ್ವಿತರನ್ನು ಅಭಿನಂದಿಸಲು ಹೊರಟರುವುದು ಅಭಿಮಾನಿ ವರ್ಗಕ್ಕೆ ಅತ್ಯಂತ 
ಹರ್ಷವನ್ನುಂಟು ಮಾಡಿದೆ. ಎರಡು ಮೂರು ವರ್ಷದ ಹಿಂದೆ ಈ ಸಮಾಜ ಗುರುಮೂರ್ತಿ 
ಪೆಂಡಕೂರರಂತಹ ದಿಗ್ಗಜರನ್ನು ಅಭಿನಂದಿಸಿರುವುದು ಜನ-ಮನದಲ್ಲಿಹಸಿರಾಗಿ ಉಳಿದಿದೆ. ಇಂದು 
ಪಂಪಯ್ಯ ಶೆಟ್ಟರಿಗೆ ಅಭಿನಂದನೆಯನ್ನು ಆಯೋಜಿಸಿರುವುದು ಸಂತಸದ ಸಂಗತಿಯೆಂದು ಈ 
ಲೇಖನಿ ಭಾವಿಸುತ್ತದೆ. ಈ ರೀತಿಯ ಉತಮ ಕೆಲಸ ಮಾಡುವುದರಿಂದ ಸಮಾಜ, ತನ್ನನ್ನೇ ತಾನು 
ಗೌರವಿಸಿಕೊಂಡಂತೆ ಅಲ್ಲವೇನು 9 ಹೀಗೆ ಗೌರವಿಸಿಕೊಂಡ ಸಮಾಜವು ಸಾರ್ವತ್ರಿಕವಾಗಿ 
ಸಭೆ- ಸಮಾರಂಭವನ್ನು ಹಮ್ಮಿಕೊಂಡು ಆ ಅಭಿನಂದನಾ ಮಾಲೆಯನ್ನು ಅವರ ಕೊರಳಿಗೆ ಹುಕಲು 
ಹೊರಟಿರುವುದು ಮೆಚ್ಚುವಂತಹ ಸಂಗತಿಯಾದರೆ, ಇದಕ್ಕೆ ತನ್ನ ಅಕ್ಷರ ಪುಷ್ಪಗಳನ್ನುಪೋಣಿಸುವ 
ಸದವಕಾಶ ಲಭಿಸಿದುದಕ್ಕೆ ಲೇಖನಿಯು ಸಂತಸ ವ್ಯಕಪಡಿಸುತದೆ. ಇಂತಹ ಅವಕಾಶವನ್ನಿತ್ತ 
ಅಭಿನಂದನಾ ಸಮಿತಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ಹಾಗೂ ಈ ಗ್ರಂಥವನ್ನು ಓದಲು ಕೈಗೆತಿಕೊಳ್ಳುವ 
ವಾಚಕರಿಗೆ ಧನ್ಯವಾದಗಳನ್ನುತಿಳಿಸಬಯಸುತ್ತದೆ. ದೀಪದಿಂದ-ದೀಪ ಹಚ್ಚಿಎಂಬುದಾಗಿ ಶ್ರೇಷ್ಠರ 
ಬಗ್ಗೆ ಹೇಳಲು ಹೊರಟಿರುವ ಲೇಖನಿಯು ಹೂವಿನಿಂದ ನಾರು ಸ್ವರ್ಗಕ್ಕೆ ಎನ್ನುವಂತೆ, ಗಣ್ಯರ 
ಪರಿಚಯವನ್ನು ತನ್ನ ಮಾತುಗಳಲ್ಲಿ ಹೇಳಲು ಪ್ರಯತ್ನಿಸಿ ಅಭಿನಂದನ ಗ್ರಂಥಕ್ಕೆ ಗ್ರಾಸ ನೀಡಲು 
ಸಜ್ಜಾಗಿದೆ. 

ಕಾಲದಿಂದಲೂ ಆರ್ಯವೈಶ್ಯರು ತಮ್ಮ ಕುಲಕಸುಬಾಗಿ ವಾಣಿಜ್ಯ-ವ್ಯಾಪಾರ, 
ಪಶುಪಾಲನೆ-ಕೃಷಿಯನ್ನು ಅವಲಂಬಿಸಿದರಾದರೂ ಪಂಪಯ್ಯ ಶೆಟ್ಟರ ತಂದೆ 
ರಾಮಸ್ವಾಮಿಯವರು ಆಯ್ದುಕೊಂಡದ್ದುಕಲೆಯನ್ನು ನಾಟಕ ಕಂಪೆನಿಯೊಂದನ್ನುಸತತ 30 
ವರ್ಷಗಳ ಕಾಲ ನಡೆಸಿಕೊಂಡು ಬಂದದ್ದು ಮಹತ್‌ಸಾಧನೆಯೇ ಸರಿ. ಕಂಪೆನಿ ಅವರನ್ನು 
ನಷ್ಟಕ್ಟೀಡು ಮಾಡಿದರೂ ಹೆಸರು ಮತ್ತುಕೀರ್ತಿಗಳನ್ನುತಂದುಕೊಟ್ಟಿತ್ಶು ಹಾಗಾಗಿ, ಪಂಪಣ್ಣನ 
ರಕದಲ್ಲೇ ಕಲೆ ಮತ್ತು ಸಾಹಿತ್ಯದ ಬಗ್ಗೆ ಸಹಜ ಒಲವು ಮೂಡಿತ್ತು ಬಾಲ್ಯದಿಂದಲೇ ಅವರು 
ನಾಟಕಗಳಲ್ಲಿ ಅಭಿನಯಿಸತೊಡಗಿದರು. ಶಾಲಾ-ಕಾಲೇಜಿನ ದಿನಗಳಲ್ಲಿ ಸಂಘ ಕಟ್ಟುವ 
ಶಿಲ್ಪಿಗಳಾದರು. ಗಡಿನಾಡ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟ ನಡೆಸಿದರು. 
ರಾಯಚೂರಿನಲ್ಲಿಎಂತಹ ಪರಿಸ್ಥಿತಿ ನಿರ್ಮಾಣವಾಗಿತೆಂದರೆ, ತೆಲುಗು ಮತ್ತುಉರ್ದು ಭಾಷೆಗಳ 
ಅಬ್ಬರಕ್ಕೆ ಸಿಲುಕಿ ಕನ್ನಡ ಭಾಷೆ ಸೊರಗಿಹೋಗಿತ್ತು ಕನ್ನಡದ ವಾತಾವರಣ ಸೃಷ್ಟಿಸಲೆಂದೇ ಅವರು 
ಕನ್ನಡ ಚಲನಚಿತ್ರಗಳ ಕಡ್ಡಾಯ ಪ್ರದರ್ಶನಕ್ಕೆ ಒತ್ತಾಯ ತಂದರು. ನಾಡ 
ಹಬ್ಬ-ರಾಜ್ಯೋತ್ಸವಗಳನ್ನು ಅದ್ಧೂರಿಯಾಗಿ ನಡೆಸಿ ಜನ-ಮನಕ್ಕೆ ಹತ್ತಿರವಾದರು. ಮಹಾಜನ 
ವರದಿ ಜಾರಿಗೆ ಒತ್ತಾಯಿಸಿದರು. ಗೋಕಾಕ್‌ ಚಳುವಳಿಯಲ್ಲಿಸಕ್ರಿಯವಾಗಿ ಪಾಲ್ಗೊಂಡ ಇವರು 
ಮಂದಿಯಿಂದ ಕನ್ನಡದ ಜಟ್ಟಿಎಂದು ಕರೆಸಿಕೊಳ್ಳುವವರಾದರು. 

ರಾಯಚೂರಿನ ಕರ್ನಾಟಕ ಸಂಘದಲ್ಲಿ15 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿದ್ದರು. 
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿನಲ್ಲಿಕಾರ್ಯದರ್ಶಿಯಾಗಿ ಕೋಶಾಧ್ಯಕ್ಷರಾಗಿ ತಮ್ಮಸೇವೆ ಸಲ್ಲಿಸಿ 
ಅಧ್ಯಕ್ಷರಾಗಿಯೂ ಮುಂದುವರೆದರು. ಸಾಮಾನ್ಯವಾಗಿ ಒಂದು ಸ್ಥಾನಕ್ಕೆ - ಒಂದು ಬಾರಿ 


ಿಕ್ಸರ ಲಾರ್‌ 


ಚುನಾಯಿತರಾಗಿ ಬರುವುದೇ ಕಷ್ಟವಾಗಿರುವಾಗ ಇವರು ನಾಲ್ಕು ಅವಧಿಯಲ್ಲಿ ಅಧ್ಯಕ್ಸ ಸ್ಥಾನ 
ಅಲಂಕರಿಸುವವರಾದರು. ಇವರ ಅವಧಿಯಲ್ಲಿ 2, 3, 4 ಮತ್ತು 5ನೆಯ ಜಿಲ್ಲಾ ಸಾಹಿತ್ಯ 
ಸಮ್ಮೇಳನಗಳು ಹಾಗೂ 62ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಕಾವ್ಯ 
ಕಮ್ಮಟ-ನಾಟಕ ಸರ್ಧೆ, ದಾಸ ಸಾಹಿತ್ಯ - ಸಂಗೀತ ಸರ್ಧೆಗಳು ಯಶಸ್ವಿಯಾಗಿ ನಡೆದುವು. 
ಅಂತೆಯೇ, ಮಾನ-ಸನ್ಮಾನ, ಪ್ರಶಸ್ತಿ: ಪುರಸ್ಕಾರಗಳು ಇವರನ್ನರಸಿ ಬಂದುವು. ಈ ಮನುಷ್ಯ 
ಯಾವುದೇ ಕೆಲಸಕ್ಕೆ ಕೈ ಹಾಕಲಿ, ನಿಷ್ಠೆಯಿಂದ ದುಡಿದು - ಅದರ ಯಶಸಿಗೆ ಕಾರಣರಾಗಿ ತುಂಬು 
ದಕ್ಷತೆ ಮೆರೆಸಿರುತ್ತಾರೆ. ಕಲಾವಿದರಾಗಿ - ಸಂಘಟಕರಾಗಿ ಇವರ ಸಾಧನೆ ಅನನ್ಯ. ಕಟ್ಟಿರುವ 
ಸಂಸ್ಥೆಗಳು ಹಾಗೂ ನಡೆಸಿರುವ ಚಟುವಟಿಕೆಗಳು ಬಹಳಷ್ಟು ಇನ್ನು ಪತ್ರಿಕೋದ್ಯಮದ ಬಗ್ಗೆ 
ಹೇಳುವುದಾದರೆ, "ವೈಶ್ಯವಾರ್ತಾ' ಎನ್ನುವ ಜನಾಂಗದ ಹೆಮ್ಮೆಯ ಪತ್ರಿಕೆಯ ರೂವಾರಿಗಳಿವರು. 
ಪತ್ರಿಕೆಯನ್ನು ನಡೆಸುವುದು ಸುಲಭ ಸಾಧ್ಯ ಕೆಲಸವಲ್ಲ ನೇರ-ದಿಟ್ಟ ನಿರಂತರ ಎಂಬಂತೆ, 
ದಕ್ಷತೆಯಿಂದ ನಿರ್ವಹಿಸಿ, ಈಗ ಅದನ್ನು ರೂಪಾಂತರಿಸಿ "ನಿಮ್ಮ ವೈಶ್ಯವಾರ್ತೆ' ಎಂದು 
ಹೆಸರಿಸಿದ್ದಾರೆ. ಇನ್ನು ಪ್ರಕಾಶಕರಾಗಿಯೂ ಮಿಂಚಿರುವ ಇವರು 41 ಮಂದಿ ವೈಶ್ಯ ಕವಿಗಳ 55 
ಕವನಗಳನ್ನುಸಂಗ್ರಹಿಸಿ "ಅಂಕುರ' ಎಂಬ ಕವನ ಸಂಕಲನದ ಹುಟ್ಟಿಗೆ ಕಾರಣೀಭೂತರಾಗಿರುತಾರೆ. 

ರಾಜಧಾನಿ ಬೆಂಗಳೂರಿನಿಂದ ದೂರವಿರುವ ರಾಯಚೂರು ಜಿಲ್ಲೆಯ ಒಂದು ಹಳ್ಳಿಯ 
ಪೋರ ಇಷ್ಟೆಲ್ಲಸಾಧನೆಗಳನ್ನುಸಾಧಿಸಿರಲು ಇದೀಗ ಇಡೀ ಕನ್ನಡಿಗರು ಹೆಮ್ಮೆಯಿಂದ ಸನ್ಮಾನಿಸುವ 
- ಅಭಿನಂದಿಸುವ ಘಟ್ಟಕ್ಕೆ ತಲುಪಿದ್ದಾರೆಂದರೆ, ಇದು ಸಾಮಾನ್ಯ ಸಂಗತಿ ಅಲ್ಲ ಇವರು ಹುಟ್ಟಿದ 
ನೆಲಕ್ಕೆ ಕೀರ್ತಿ ತಂದು ಸಾಹಿತ್ಯಲೋಕದಲ್ಲಿಇವರ ಊರಿನ ಹೆಸರನ್ನುಶಾಶ್ವತವಾಗಿಸಿದ್ದಾರೆ. ಹಿಂದೆ 
ಸಾಹಿತ್ಯ ದಿಗ್ಗೆಜ ಪಂಪಾಮಹಾಕವಿ ಬನವಾಸಿಯನ್ನು ಭೂಪಟದಲ್ಲಿಗುರುತಿಸುವಂತೆ ಮಾಡಿದರೆ, 
ಇಂದು ಈ ಪಂಪಣ್ಣರಾಯಚೂರಿನ ಹೆಸರನ್ನು ಭೂಪಟದಲ್ಲಿ ಶ್ರೀಮಂತಗೊಳಿಸಿರುತಾರೆ. 

ಇನ್ನೊಂದು ಮಾತನ್ನು ಹೇಳಲೇಬೇಕು. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು 
19-7-2009ರಂದು ರಾಯಚೂರಿನಲ್ಲಿಮೂರನೆಯ ಸಾಹಿತ್ಯ ಸಮ್ಮೇಳನವನ್ನು ಆಚರಿಸಿದಾಗ, 
ಪಂಪಯ್ಯ ಶೆಟ್ಟರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತರು. 
ಸ್ಥಳೀಯರನ್ನುಸೇರಿಸಿಕೊಂಡು ಆತಿಥೇಯರಾಗಿ, ಬಂದವರನ್ನು ಮದುವೆಯಮನೆಯಲ್ಲಿ ನೆಂಟರನ್ನು 
ಉಪಚರಿಸುವಂತೆ ನೋಡಿಕೊಂಡರು. ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ 
ನಡೆಸಿಕೊಟ್ಟರು. ನಾನಲ್ಲಿಗೆ ಸಂಕಿರಣದಲ್ಲಿ ನನ್ನಪ್ರಬಂಧ ಮಂಡಿಸಲು ಹೋಗಿದ್ದೆ ಅಲ್ಲಿಅವರನ್ನು 
ಹತ್ತಿರದಿಂದ ನೋಡಿ ಬೆರಗಾದೆನು. ಆ ಅನುಭವ ನನ್ನ ಮನಸಿನಲ್ಲಿ: ಇನ್ನೂಹಚ್ಚ ಹಸಿರಾಗಿದೆ. ಇಂತಹ 
ಮೇರು ವ್ಯ್ವದ ಅಣ್ಣ ಪಂಪಣ್ಣನವರಿಗೆ ಕುಲದೇವಿ ವಾಸವಿ ಸಕಲ ಸಂಪದವೀಯಲಿ. ಕನ್ನಡಾಂಬೆಗೆ 
ಇವರಿಂದ ಇನ್ನೂ ಹೆಚ್ಚಿನ ಸೇವೆ ಸಲ್ಲುವಂತಾಗಲಿ. ಶ್ರೀಯುತರು ಹೀಗೆ ಹೆಮ್ಮರವಾಗಿ ಬೆಳೆಯಲು 
ಸಹಕರಿಸಿದಂತಹ ಅವರ ಕುಟುಂಬವರ್ಗಕ್ಕೆ ಸನ್ನಂಗಳವುಂಟಾಗಲಿ. 


ವಿಜಯ ನಾಗೇಶ್‌, ವಾಸವಿ ದೇವಸ್ಥಾನದ ರಸ್ತೈ ಮಾಗಡಿ. ; ಸನಿಹವಾಣಿ : 9036080368 


ನಾನು ಕಂಡಂತೆ ಪಂಪಯ್ಯಶೆಟ್ಟಿ 


2 ಭೀಮನಗೌಡ ಇಟಗಿ, ರಾಯಚೂರು 

ಎಚ್‌. ಪಂಪಯ್ಯಶೆಟ್ಟಿಯವರನ್ನು ಕಳೆದ ಮೂರು ದಶಕಗಳಿಂದ ನಾನು ಹತಿರದಿಂದ 
ಬಲ್ಲೆ ಅವರೊಬ್ಬ ಆತ್ಮೀಯ ಸ್ನೇಹಜೀವಿ, ಕ್ರಿಯಾಶೀಲ ಸಂಘಟನಾ ಮನೋಭಾವದ ವ್ಯಕ್ತಿ; 
ಹಿಡಿದ ಕೆಲಸವನ್ನು ಶಿಸಿನಿಂದ ಮಾಡುವ ಗುಣ ಸ್ವಭಾವವನ್ನು ಮೈಗೂಡಿಸಿಕೊಂಡು ಬಂದ 
ಚಿಂತಕರಾಗಿದ್ದಾರೆ. ಮೊದಲಿನಿಂದಲೂ ಕನ್ನಡ-ನಾಡು ನುಡಿ ನೆಲ-ಜಲಗಳ ಬಗೆಗೆ ಅಭಿಮಾನ, 
ಪ್ರೀತಿಯನ್ನಿಟ್ಟುಕೊಂಡು ಕನ್ನಡಪರ ಸಂಘಟನೆಗಳಲ್ಲಿಕೆಲಸ ಮಾಡುತ್ತಾ ಬಂದವರಾಗಿದ್ದಾರೆ. 

ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತಿಗೆ ಆಯ್ಕೆಯಾಗಿ ಒಂಬತ್ತುವರ್ಷಗಳವರೆಗೆ ನಿರಂತರ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರಿಷತ್ತಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಯುವ 
ಬರೆಹಗಾರರಿಗೆ, ಸಂಗೀತಗಾರರಿಗೆ ವೇದಿಕೆಯನ್ನು ಕಲ್ಪಿಸಿ ಅವರಲ್ಲಿರುವ ಪ್ರತಿಭೆ ಅರಳಲು 
ಪ್ರೋತ್ಸಾಹವನ್ನುನೀಡಿದ್ದಾರೆ. 

ಸದಾ ಏನಾದರೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತಲೇ ಇರಬೇಕೆಂಬ ಹಂಬಲ 
ಶೆಟ್ಟರದು. ಅವರು ಯಾವುದೇ ಸಮ್ಮೇಳನವನ್ನು ಹಮ್ಮಿಕೊಂಡರೂ ಗೋಷ್ಠಿಗಳಲ್ಲಾಗಲೀ, 
ಸಮಕಾಲೀನ ವಿದ್ಯಮಾನಗಳಿಗೆ ಸಂಬಂಧಿಸಿದ ವಿಚಾರಸಂಕಿರಣಗಳಲ್ಲಾಗಲೀ ಒಂದು ವಿಶೇಷತೆ 
ಕಂಡು ಬರುತಿತ್ತು ನಾನು ಅವರೊಂದಿಗೆ ಪರಿಷಶಿನ ಪದಾಧಿಕಾರಿಯಾಗಿ ಕೆಲಸ ಮಾಡಿರುವೆ. ಜೊತೆಗೆ 
ಸಮ್ಮೇಳನಗಳ ವಿವಿಧ ಸ್ವಾಗತ ಸಮಿತಿಯಲ್ಲೂ ಕೂಡ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. 
ಎಲ್ಲರನ್ನು ಸಮಾನವಾಗಿ ನೋಡುವ, ತಾವು ಕೂಡ ಅಧ್ಯಕ್ಷರು ಎನ್ನುವುದನ್ನು ತೋರಿಸದೇ 
ಎಲ್ಲರೊಂದಿಗೆ ಬೆರೆತು ಕಾರ್ಯನಿರ್ವಹಿಸುವ ಸ್ವಭಾವ ಅವರಲ್ಲಿದೆ. 

ಟ್ಯಾಗೋರ್‌ ಕಾಲೇಜಿನಲ್ಲಿ ಅವರು ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದರೂ ಈ 
ಇಳಿವಯಸಿನಲ್ಲೂ ಕ್ರಿಯಾಶೀಲವಾಗಿ ಓಡಾಡುತ್ತಿದ್ದಾರೆ. ಆರ್ಯವೈಶ್ಯ ಪರಿಷತಿನ ರಾಜ್ಯಾಧ್ಯಕ್ಷರಾಗಿ 
ಅನೇಕ ಕಾರ್ಯಕ್ರಮಗಳನ್ನು ಬೆಂಗಳೂರಿನಲ್ಲಿ ಮಾಡುತಿದ್ದಾರೆ. ವೈಶ್ಯವಾರ್ತಾ ಪತ್ರಿಕೆಯ ಗೌರವ 
ಸಂಪಾದಕರಾಗಿಯೂ ನಿರಂತರವಾಗಿ ಪತ್ರಿಕೆಯನ್ನು ಹೊರತರುತಿದ್ದಾರೆ. 

ಒಟ್ಟಾರೆ ಹೇಳಬೇಕೆಂದರೆ ಪಂಪಯ್ಯಶೆಟ್ಟಿಯವರು ಕ್ರಿಯಾಶೀಲ ಮನಸಿನವರು. ಸಾಹಿತ್ಯಿಕ 
ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಅವರಿಗೆ ಈಗ 
ಅಭಿನಂದನಾ ಗ್ರಂಥ ಹೊರತರುತಿರುವುದು ಸಂತೋಷದ ಸಂಗತಿ. 4 

ಭೀಮನಗೌಡ ಇಟಗಿ, ಎಲ್‌. ಐ. ಜಿ.191, ನಿಜಲಿಂಗಪ್ಪಕಾಲೋನಿ, ರಾಯಚೂರು; ಸೆ.: 9449761911 


ಬಿಕ್ಷರ ಬಾಣನ 


ಕನ್ನಡದ ಕಟ್ಟಾಳು 


2 ಕೊಪ್ಪರಂ ಅನ್ನಪೂರ್ಣ ಸುಬ್ರಹ್ಮಣ್ಯಂ 

ಎಚ್‌. ಪಂಪಯ್ಯ ಶೆಟ್ಟರು ರಾಯಚೂರಿನವರು. ಅವರ ಭಾಷಾಶೈಲಿಯಲ್ಲಿ ಒಂದು 
ರೀತಿ ಸೊಗಸಿದೆ. ಆ ಪ್ರದೇಶದ ಕನ್ನಡದ ಸೊಗಡು ಕೇಳುವುದೇ ಚೆಂದವಿದೆ. ಪಂಪಯ್ಯ ಶೆಟ್ಟರ 
ಮಾತಿನಲ್ಲಿ ಹಿಡಿತ-ತೂಕ ಕಾಣುತ್ತೇವೆ. ಅನವಶ್ಯಕ ಮಾತುಗಳಿಗೆ ಅಲ್ಲಿಜಾಗವೇ ಇರುವುದಿಲ್ಲ 
ಏನನ್ನು ಹೇಳಬೇಕೋ ಅದನ್ನು ಕರಾರುವಕ್ಕಾಗಿ ಹೇಳಿ ಬಿಡುವರು. ಶಿಸು- ಸಂಯಮ 
ರೂಢಿಸಿಕೊಂಡಿದ್ದಾರೆ. ಮಾತಿಗಿಂತಲೂ ಕೃತಿಯಲ್ಲಿಯೇ ಹೆಚ್ಚು ನಂಬಿಕೆಯುಳ್ಳವರು. 

ಎತ್ತಣ ಮಾಮರ - ಎತ್ತಣ ಕೋಗಿಲೆ 

ಎತ್ತಣ ವೈಶ್ಯರು - ಎತ್ತಣ ಸಾಹಿತ್ಯ 

ಎಂಬ ಮಾತನ್ನು ಸುಳ್ಳಾಗಿಸಿ ನಮ್ಮ ಜನಾಂಗದ ಸಾಹಿತಿಗಳನ್ನು , ಸಾಹಿತ್ಯಾಸಕರನ್ನು 
ಒಂದುಗೂಡಿಸಿ "ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತು' ಹುಟ್ಟುಹಾಕಿ ಯಶಸ್ವಿಯಾಗಿ 
ನಡೆಸಿಕೊಂಡು ಬರುತ್ತಿರುವ ಕೀರ್ತಿ ಪಂಪಯ್ಯಶೆಟ್ಟದಿಗೆ ಸೇರುವುದು. ಪರಿಷತ್ತುಹುಟ್ಟಿದ ಮೊದಲ 
ದಿನದಿಂದ ನಾನೂ ಸಹ ಅದರ ಭಾಗವಾಗಿ ನಡೆದು ಬರುತಿರುವೆನು. ಕಾರ್ಯಕಾರಿ ಸಮಿತಿಯಲ್ಲಿ 
ಮೊಟ್ಟಮೊದಲ ಕೋಶಾಧ್ಯಕ್ಷರ ಸ್ಥಾನ ನೀಡಿ ನನಗೆ ಪರಿಷತ್ತುಗೌರವಿಸಿದೆ. 

ಪಂಪಯ್ಯ ಶೆಟ್ಟರ ನೇತೃತ್ವದಲ್ಲಿಬರುತಿದ್ದ'ವೈಶ್ಯವಾರ್ತಾ' ಪತ್ರಿಕೆಯಲ್ಲಿ ಬೆಂಗಳೂರಿನ 
ಮುಖ್ಯ ವರದಿಗಾರರ ಹುದ್ದೆಯನ್ನು ನೀಡಿದ್ದರು. ನನಗೆ ಈಗಲೂ ನೆನಪಿದೆ - ಪತ್ರಿಕೆಗೆ ನನ್ನ 
ಮೊಟ್ಟಮೊದಲ ವರದಿ ಬರೆದು ಕಳುಹಿಸಿ ಅನಂತರ ಪಂಪಯ್ಯಶೆಟ್ಟದಿಗೆ ಫೋನ್‌ ಮೂಲಕ ಹೇಳಿದ್ದೆ 
- ನನ್ನ ಬರವಣಿಗೆಯಲ್ಲಿಏನಾದರೂ ತಪ್ಪಿದ್ದರೆ ಹೇಳಿ ಸರಿಪಡಿಸಿಕೊಳ್ಳುತ್ತೇನೆ ಎಂದು. ಅವರು 
ಹೇಳಿದ್ದು ಹೀಗೆ ; ಇದರಲ್ಲಿನನಗೆ ಯಾವ ತಪ್ಪೂಕಾಣಲಿಲ್ಲ ಹೀಗೇ ಮುಂದುವರಿಸಿ ಎಂದು 
ಹೇಳಿ ನನ್ನ ಅಳುಕನ್ನು ನಿವಾರಿಸಿದರು. 

ಪಂಪಯ್ಯಶೆಟ್ಟರು ಅನೇಕ ವರ್ಷಗಳಿಂದ ಕನ್ನಡದ ಸೇವೆಯನ್ನುಮಾಡುತ್ತಾಬಂದಿದ್ದಾರೆ. 
ಈ ಸೇವೆ ನಿರಂತರವಾಗಿ ಸಾಗಲಿ. ಕನ್ನಡ ತಾಯಿಯ ಕೀರ್ತಿವಂತ ಮಗನಾಗಿ ಹೆಸರಾಗಲಿ ಎಂದು 
ಆಶಿಸುತ್ತೇನೆ. ತ್ಲ 
ಕೊಪ್ಪರಂ ಅನ್ನಪೂರ್ಣ, 38, 15ನೇ ತಿರುವು, 5ನೇ ದೇವಸ್ಥಾನದ ರಸ್ತೆ ಮಲ್ಲೇಶ್ವರ, 
ಬೆಂಗಳೂರು-560 003 ; ಸನಿಹವಾಣಿ : 9845847911 


78 1 


ವೈಶ್ಯ ವಾರ್ತಾ ಮತ್ತು ಪಂಪಯ್ಯ ಶೆಟ್ಟಿ 


ಈ ಶ್ರೀ. ರಾ. ವಿಜಯ ಸಮರ್ಥ 

ನನ್ನಮತ್ತುಪಂಪಯ್ಯ ಶೆಟ್ಟಿಯವರ ಪರಿಚಯ ಸಿನಿಮೀಯ ರೀತಿಯಲ್ಲಿನಡೆಯಿತು. 
ಅದು 2000-2001ರ ಸಮಯ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ವಾಸವಿ ವೈದಿಕ ಭವನದಲ್ಲಿ 
ನನ್ನ ಹಿರಿಯ ಅಣ್ಣ ಎಸ್‌.ಆರ್‌. ರಂಗನಾಥ ಶೆಟ್ಟಿಯವರ ವಾರ್ಷಿಕ ಪುಣ್ಯ ತಿಥಿಯಲ್ಲಿ 
ಭಾಗವಹಿಸಲು ಹೋಗಿದ್ದೆನು. ಅಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಅನೇಕ ಜನ ಸಮಾಜದ 
ಬಂಧುಗಳು ಸಹ ಅವರ ಹಿರಿಯರ ಕಾರ್ಯಕ್ರಮಗಳನ್ನು ನಡೆಸಲು ಬಂದಿದ್ದರು. ಜನಗಳ 
ಓಡಾಟ ಗಮನಿಸುತ್ತಿದ್ದ ನನಗೆ ಅಲ್ಲಿನೆಲದ ಮೇಲೆ ಬಿದ್ದಿದ್ದ ಒಂದು ಪುಸಕ ಕಣ್ಣಿಗೆ ಕಾಣಿಸಿತು. 
ಅದನ್ನು ಎತ್ತಿಮೇಲೆ ಇಡಲು ತೆಗೆದುಕೊಂಡು ನೋಡಿದರೆ ರಾಯಚೂರಿನಿಂದ ಪ್ರಕಟವಾಗಿದ್ದ 
ವೈಶ್ಯವಾರ್ತಾ ಮಾಸಪತ್ರಿಕೆ. ಅದನ್ನುನೋಡಿದ ನನಗೆ ಆಶ್ಚರ್ಯ ಮತ್ತುಸಂತೋಷ ಎರಡೂ 
ಒಟ್ಟಿಗೆ ಆದವು. ಕಾರಣ ಆ ಪತ್ರಿಕೆ ಪೂರ್ತಿಯಾಗಿ ವೈಶ್ಯ ಸಮಾಜದ ಚಟುವಟಿಕೆಗಳಿಗೆ ಮಾತ್ರ 
ಮೀಸಲಾದ ಪತ್ರಿಕೆ. ಅದಕ್ಕೂ ಮೊದಲು 10 ವರ್ಷಗಳಿಂದ ಸಾಹಿತ್ಯ ಮತ್ತುಪತ್ರಿಕೋದ್ಯಮದ 
ಒಡನಾಟ ಹೊಂದಿದ್ದ ನಾನು ನಮ್ಮ ಸಮಾಜದ ಪತ್ರಿಕೋದ್ಯಮಕ್ಕೂ ಬರೆಯಬೇಕೆನ್ನುವ 
ಆಸೆಯಿಂದ ಪಂಪಯ್ಯ ಶೆಟ್ಟಿಯವರಿಗೆ ಮೊದಲು ವಾರ್ಷಿಕ ಚಂದಾ ಹಣ ಮತ್ತು ಎರುಡು 
ಚುಟುಕುಗಳನ್ನು ಬರೆದು ಕಳುಹಿಸಿದೆನು. ಅದು ಮುಂದಿನ ಸಂಚಿಕೆಯಲ್ಲಿ ಪ್ರಕಟವಾಯಿತು. 
ಹೀಗೆ ಸುಮಾರು ಮೂರು ತಿಂಗಳು ನನ್ನ ಚುಟುಕುಗಳು ಪ್ರಕಟವಾದವು. ಈ ಪತ್ರಿಕೆಯ ಪ್ರಸಾರ 
ಹಚ್ಚಿಸಬೇಕೆನ್ನುವ ಉದ್ದೇಶದಿಂದ ನನ್ನಪರಿಚಯದವರ ಹತ್ತಿರ ವಾರ್ಷಿಕ ಚಂದಾ ಸಂಗ್ರಹ ಮಾಡಿ 
ಕಳುಹಿಸಿಕೊಡಲು ಪ್ರಾರಂಭಿಸಿದೆನು. ಹೀಗೆಯೇ ಪುನಃ 3 ತಿಂಗಳು ಕಳೆಯಿತು. ಆಗಾಗ ನಮ್ಮ 
ಸಮಾಜದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮಗಳ ವರದಿಯನ್ನು ಕಳುಹಿಸಿಕೊಡಲು 
ಪ್ರಾರಂಭಿಸಿದೆನು. ಆ ಸುದ್ದಿಗಳೂ ಸಹ ಪ್ರಕಟವಾಗಲು ನನ್ನ ಸಂತೋಷ ಜಾಸ್ತಿಯಾಯಿತು. 
ಹೀಗೆ ಒಂದು ವರ್ಷ ಕಳೆಯಿತು. ಒಂದು ದಿನ ನನಗೆ ಸಂಪಾದಕರಾದ ಪಂಪಯ್ಯ ಶೆಟ್ಟಿಯವರಿಂದ 
ಒಂದು ಪತ್ರ ಬಂದಿತು. ಅದರಲ್ಲಿ ನನ್ನ ಭಾವಚಿತ್ರ ಕಳುಹಿಸಿಕೊಡಬೇಕೆಂದು ಸೂಚಿಸಿದ್ದರು. 
ಅನುಮಾನ ದಿಂದಲೇ ನನ್ನ ಭಾವಚಿತ್ರ ಕಳುಹಿಸಿ ಕೊಡಲಾಗಿ ಮುಂದಿನ ತಿಂಗಳು ನನ್ನನ್ನು 
ಪತ್ರಿಕೆಯ ಉಪ ಸಂಪಾದಕನಾಗಿ ನೇಮಿಸಿ ಪ್ರಕಟಣೆಯನ್ನು ಹೊರಡಿಸಿ ನನಗೆ ಅಧಿಕೃತವಾಗಿ 
ಸ್ಥಾನ ನೀಡಿದರು. ಆದರೂ ಸಹ ಒಬ್ಬರಿಗೊಬ್ಬರ ಭೇಟಿ ಆಗಿರಲಿಲ್ಲ ಹೀಗೆಯೇ ಪತ್ರಿಕೆಯ 
ಕೆಲಸ ತಡೆಯಿಲ್ಲದೆ ನಡೆಯುತಿತ್ತು ಉತ್ತರ ಕರ್ನಾಟಕದಲ್ಲಿ ಪಂಪಯ್ಯ ಶೆಟ್ಟರು ಬೆಂಗಳೂರು, 


ಸಷ 


ಮೈಸೂರು ಸೇರಿದಂತೆ ರಾಜ್ಯದ ದಕ್ಷಿಣ ಭಾಗದಲ್ಲಿ ಪತ್ರಿಕೆಯ ಪ್ರಸಾರವನ್ನು ಹೆಚ್ಚಿಸುವ ಕೆಲಸ 
ನಾನು ಮಾಡುತ್ತ ಬಂದೆವು. ಒಂದು ದಿನ ನನಗೆ ಪಂಪಯ್ಯ ಶೆಟ್ಟಿಯವರಿಂದ ದೂರವಾಣಿ 
ಕರೆಬಂದು ತಾನು ತುಮಕೂರಿಗೆ ಬರುತಿರುವುದಾಗಿಯೂ ಅಲ್ಲಿ ಬಂದು ತಮ್ಮನ್ನು 
ಕಾಣಬಹುದೆಂದು ತಿಳಿಸಿದರು. ನಾನೂ ಸಹ ಆ ದಿನಕ್ಕಾಗಿ ಕುತೂಹಲದಿಂದ ಕಾದಿದ್ದು 
ಸಂಪಾದಕರನ್ನು ನೇರವಾಗಿ ಭೇಟಿಯಾಗ ಬಹುದೆನ್ನುವ ಸಂಭ್ರಮದಿಂದ ತುಮಕೂರಿನಲ್ಲಿ 
ಅವರನ್ನು ಭೇಟಿಯಾದೆವು. ಒಬ್ಬರಿಗೊಬ್ಬರು ನೋಡುತ್ತಿದ್ದಂತೆಯೇ ಏನೋ ಒಂದು ರೀತಿಯ 
ತೃಪ್ತಿಮತ್ತುಸಂತೋಷ ಹೊರಹೊಮ್ಮಿದವು. ಸಂಜೆಯವರೆಗೆ ಪತ್ರಿಕೆಯ ಬೆಳವಣಿಗೆ ಪ್ರಸಾರ, 

ಸುದ್ದಿ ಹೀಗೆ ಚರ್ಚಿಸಿ ಹೊರಬಂದೆವು. ಸುಮಾರು 25 ವರ್ಷಗಳಿಂದ ನಮ್ಮ ಸಮಾಜದಲ್ಲಿ 
ಪತ್ರಿಕೆಯೇ ಇಲ್ಲದಿದ್ದು ಹೊಸದಾಗಿ ಪ್ರಾರಂಬಿಸಿದ ನಮಗೆ ಎಲ್ಲೆಡೆ ಪ್ರಶಂಸೆ ವ್ಯಕವಾಗುತಿತ್ತು 
ಸಮಾಜಕ್ಕೆ ಏನನ್ನಾದರೂ ಹೊಸತನ್ನು ಕೊಡಬೇಕೆನ್ನುವ ಉದ್ದೇಶದಿಂದ ಕರ್ನಾಟಕದಾದ್ಯಂತ 
ಓಡಾಡಿ ಶತಮಾನ ಕಂಡಿರುವ ಶ್ರೀ ಕನ್ಯಕಾಪರಮೇಶ್ವರಿ ದೇವಸ್ಥಾನಗಳ ಪರಿಚಯದ 
ಮಾಲಿಕೆಯನ್ನುಪತ್ರಿಕೆಯಲ್ಲಿಬರೆದಿದ್ದೇನೆ ಮತ್ತುನಾನು ಉಪ ಸಂಪಾದಕನಾಗಿ ಕೆಲಸ ಮಾಡಿದ 
ಒಂಬತ್ತುವರ್ಷಗಳಲ್ಲಿ100 ಕ್ಕೂ ಹೆಚ್ಚು ಕಾರ್ಯಕ್ರಮಗಳ ವರದಿಯನ್ನು 115 ಜನ ಆರ್ಯವೈಶ್ಯ 
ಸಾಧಕರನ್ನು ಪರಿಚಯಿಸಿದ ಹೆಮ್ಮೆ ಮತ್ತುಸಮಾಧಾನ ನನಗೆ ಇದೆ. ಸರಳ, ಸಜ್ಜನ, ಸಂಘಟಕ, 
ಪಂಪಯ್ಯ ಶೆಟ್ಟಿಯವರ ಒಡನಾಟ ಎಂತಹವರಿಗೂ ಮುದ ಕೊಡುತದೆ. ಕಾಲಾಯತಸ್ಟೈ ನಮಃ 
ಎನ್ನುವಂತೆ ಪತ್ರಿಕೆ ಪ್ರಾರಂಭವಾಗಿ ಹತ್ತುವರ್ಷಗಳ ಅನಂತರ ಅವರು ಮಕ್ಕಳ ಉದ್ಯೋಗದ 
ನಿಮಿತ್ತ ಬೆಂಗಳೂರಿಗೆ ರಾಯಚೂರಿನಿಂದ ಮನೆಯನ್ನು ಬದಲಾಯಿಸಿಕೊಂಡು ಬಂದರು. 
ನಾನು ಬೆಂಗಳೂರು ಆರ್ಯವೈಶ್ಯ ಮಂಡಳಿಗಳ ಒಕ್ಕೂಟದ ಸ್ಥಾಪಕ ಅಧ್ಯಕ್ಷನಾಗಿ ಕೆಲಸದ 
ಒತಡದಿಂದ ಪತ್ರಿಕೆಗೆ ರಾಜೀನಾಮೆಯನ್ನು ಕೊಟ್ಟು ಬಿಡುಗಡೆ ಹೊಂದಿದೆನು. ಪಂಪಯ್ಯ 
ಶೆಟ್ಟಿಯವರು ಪತ್ರಿಕೆಯನ್ನು ಬೇರೆಯವರಿಗೆ ವಹಿಸಿಕೊಟ್ಟು ಬಿಟ್ಟರು. ಈಗ ನಾವು ಇಬ್ಬರೂ 
ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತಿನಲ್ಲಿ ಅವರು ಅಧ್ಯಕ್ಷರಾಗಿ ನಾನು ಉಪಾಧ್ಯಕ್ಷನಾಗಿ 
ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತಿದ್ದೇವೆ. ಪತ್ರಿಕಾರಂಗದಲ್ಲಿ ಕೆಲಸ 
ಮಾಡುವುದು ಸುಲುಭದ ಮಾತಲ್ಲ ಪತ್ರಿಕೋದ್ಯಮದಲ್ಲಿ ಎರಡು ವಿಧ. ಒಂದು ಸಾಮಾನ್ಯ 
ಪತ್ರಿಕೋದ್ಯಮ ಮತ್ತುಸಮಾಜದ ಪತ್ರಿಕೋದ್ಯಮ. ನಾನು ಸಾಮಾನ್ಯ ಪತ್ರಿಕೋದ್ಯಮದಲ್ಲಿಕೆಲಸ 
ಮಾಡುತ್ತಿದ್ದು ಸಮಾಜದ ಪತ್ರಿಕೋದ್ಯಮದಲ್ಲಿಕೆಲಸ ಮಾಡಲು ಪಂಪಯ್ಯ ಶೆಟ್ಟರು ಅವಕಾಶ 
ಮಾಡಿಕೊಟ್ಟಿದ್ದರಿಂದ ನಾನು ಸಮಾಜಕ್ಕೆ ಹತ್ತಿರದವನಾದೆ. ಇಂತಹ ಅವಕಾಶ ಕೊಟ್ಟಪಂಪಯ್ಯ 
ಶೆಟ್ಟಿಯವರನ್ನು ನಾನು ನನ್ನ ಜೀವನದಲ್ಲಿ ಮರೆಯುವಂತಿಲ್ಲ ಇದೇ ಸಂದರ್ಭದಲ್ಲಿಅವರಿಗೆ 
ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿರುವುದು ಮತ್ತು ಅಭಿನಂದನಾ ಗ್ರಂಥ 
ಹೊರತರುತಿರುವುದು ಸಮಾಜದ ಪತ್ರಿಕೋದ್ಯಮಕ್ಕೆ ಮತ್ತುಸಂಘಟನೆಗೆ ಸಿಕ್ಕ ಗೌರವ ವಾಗಿದೆ. 
ಪಂಪಯ್ಯ ಶೆಟ್ಟಿಯವರು ನೂರ್ಕಾಲ ಬಾಳಲಿ ಎಂದು ಈ ಮೂಲಕ ಹಾರೈಸುತ್ತೇನೆ. ಈ 

ಶ್ರೀ. ರಾ. ವಿಜಯಸಮರ್ಥ, 


966, ಲಕ್ಷ್ಮಿ ನರಸಿಂಹ ನಿಲಯ, 1ನೇ ಮಹಡಿ, 6ನೇ ಮುಖ್ಯರಸ್ತೆ ವಿ.ವಿ.ನಗರ, 
ಎಚ್‌.ಎಂ.ಟಿ. ಲೇಔಟ್‌, ಆರ್‌.ಟಿ.ನಗರ, ಬೆಂಗಳೂರು-560 032. ಸನಿಹವಾಣಿ : 9880019693 


? 
ಪಿಕ್ಸರ ಬಾನಿನ” 


ಪಂಪಯ್ಯಶ್ರೆ ಷ್ಠಿಯವರೊಂದಿಗೆ ಮುಖಾಮುಖಿ 


4 ಟಿ.ವಿ. ಸುರೇಶಗುಪ್ತ 
ಹದಿನೈದು ವರ್ಷಗಳ ಹಿಂದಿನ ಮಾತು. ಪಂಪಯ್ಯಶೆಟ್ಟರು ಒಮ್ಮೆ ಕಾರ್ಯನಿಮಿತ್ತ 
ಚಿತ್ರದುರ್ಗಕ್ಕೆ ಬಂದಿದ್ದಾಗ ವಾಸವಿ ವಿದ್ಯಾ ಸಂಸ್ಥೆ ಕಾರ್ಯದರ್ಶಿ ರಾಮಲಿಂಗಶ್ರೇಷ್ಠಿಯವರ 
ಮೂಲಕ ಅವರ ಪರಿಚಯವಾಯಿತು. ಮಹತ್ವದ ಒಂದು ಸಂಗತಿಯನ್ನು ನನ್ನೊಡನೆ ಆಗ 
ಅವರು ಹಂಚಿಕೊಂಡರು. ಅದೇ ವೈಶ್ಯವಾರ್ತಾ ಪತ್ರಿಕೆಯ ಸಮಾಚಾರ. ನಿಜಕ್ಕೂ ಅದೊಂದು 
ಅಚ್ಚರಿಯ ಸಂಗತಿಯಾಗಿತ್ತು ಇದರ ಮೂಲಕ ಅವರ ಜೊತೆ ಮೊದಲ ಮುಖಾಮುಖಿ 
(ಪರಿಚಯ) ಆಯಿತು. 
ಆರ್ಯವೈಶ್ಯರಿಗಾಗಿ ವೈಶ್ಯರಿಂದಲೇ ವೈಶ್ಯರ ಸಮಾಚಾರ ಸಂಗತಿಗಳನ್ನು ವಿಚಾರ 
ವಿನಿಮಯ ಮಾಡುವ ಸಲುವಾಗಿ ಪತ್ರಿಕೆಯೊಂದನ್ನು ಹುಟ್ಟು ಹಾಕುವ ಕನಸನ್ನು ಅವರು 
ಹಂಚಿಕೊಂಡಾಗ ಅವರಲ್ಲಿ ಪುಟಿದೇಳುತಿದ್ದ ಉತಾಹ ಕಂಡೊಡನೆ ನನ್ನಲ್ಲಿ ಅದಾಗಲೇ 
ರಕಗತವಾಗಿದ್ದ ಕುಲಾಭಿಮಾನ ಉದ್ದೀಪನವಾಯಿತು. ಬಹಳ ವರ್ಷಗಳ ಹಿಂದೆ 
ಮೈಸೂರಿನಿಂದ ಪ್ರಕಟವಾಗುತಿದ್ದ ಕರ್ನಾಟಕ ಆರ್ಯವೈಶ್ಯ ಪತ್ರಿಕೆಯ ಅನಂತರ ನಮ್ಮ 
ಜನಾಂಗದ ಸಮಾಚಾರಗಳ ವಿನಿಮಯಕ್ಕೆ ಅವಕಾಶವೇ ಇಲ್ಲದೆ ಹಲವು ದಶಕಗಳ ಕಂದರ 
ಏರ್ಪಟ್ಟಿತ್ತು ನಮ್ಮ ಸಂವೇದನೆಗಳಿಗಾಗಿ ಒಂದು ವೇದಿಕೆಯೇ ಇಲ್ಲವಲ್ಲಎಂಬ ನಮ್ಮಂಥವರ 
ಕೊರಗಿಗೆ ಉತರ ಹೇಳಬಯಸುವಂತೆ ಅವರ ಪ್ರಯತ್ನ ಇತೆಂದರೆ ತಪ್ಪುಗದು. ಎಲ್ಲಾ ಶಕ್ತಿ 
ಮೂಲಗಳು ಬೆಂಗಳೂರಿನಲ್ಲೇ ಕೇಂದ್ರೀಕೃತವಾಗಿರುವಾಗ ದೂರದ ರಾಯಚೂರಿನಿಂದ 
ಪತ್ರಿಕಾ ಪ್ರಕಟಣೆಯ ಸಾಧಕ-ಬಾಧಕಗಳ ಬಗ್ಗೆ ಅವರೊಡನೆ ನಮ್ಮಮನೆಯಲ್ಲಿಯೇ ಸಾಕಷ್ಟು 
ಮಾತನಾಡಿದೆವು. ಕೆಲವೇ ದಿನಗಳು ನಡೆದು ನಿಲ್ಲಿಸಿಬಿಡುವ ಪ್ರಯತತಕ್ಷೆ ಕೈ ಹಾಕಬೇಡಿ, 
ನಿರಂತರತೆ ಅಗತ್ಯ. ಅದರಲ್ಲೂಸಾಹಿತ್ಯ, ಸಂಸ್ಕೃತಿ, ಆಚಾರ, ವಿಚಾರಗಳ ಬಗ್ಗೆ ಉತುಕತೆಯೇ 
ಕಡಿಮೆ ಇರುವ ನಮ್ಮ ಸಮಾಜದ ಸ್ಥಿತಿ ಗತಿಗಳ ಬಗ್ಗೆ ಕೂಲಂಕಷ ವಿಚಾರ ವಿನಿಮಯ 
ಅಗತ್ಯವೆನ್ನುತ್ತಾ ಆರ್ಯವೈಶ್ಯರಿಗಾಗಿ ಅಹರ್ನಿಶಿ ಶ್ರಮಿಸಿದ ನಮ್ಮ ತಂದೆ ಟೀಕಾರವರ 
ಒಳಬೇಗುದಿ ಅದೇ ಮಾರ್ಗದಲ್ಲಿ ಸಾಗುತಿರುವ ನನ್ನ ಅಂತರಂಗವನ್ನು ತೆರೆದಿಟ್ಟೆ ಇದೊಂದು 
ಅರ್ಥಪೂರ್ಣ ಮುಖಾಮುಖಿಯ ಸ್ವರೂಪದಲ್ಲಿದ್ದಿತು. 
ಅಂತಹ ಪಂಪಯ್ಯನವರು ನಡೆದು ಬಂದ ದಾರಿ ಹೂವಿನ ದಾರಿಯೇನಲ್ಲ 


ಜ್ಯಾಕ್‌ 


ಹಲವಾರು ಸವಾಲು, ಸಂಕಷ್ಟಗಳನ್ನು ಎದುರಿಸುತ್ತಾ ಅವರ ಎಲ್ಲಾ ಸಂಘಟನಾ ಶಕಿಯನ್ನು 
ಧಾರೆಯೆರೆದು ವೈಶ್ಯವಾರ್ತಾ ಪತ್ರಿಕೆಯನ್ನು ಪ್ರಾರಂಭಿಸಿಯೇಬಿಟ್ಟರು. ಅದೊಂದು ಸಾಹಸದ 
ಇತಿಹಾಸದ ಪುಟವೆಂದು ಕರೆಯಬಹುದು. ಒಂದೊಂದು ಸಂಚಿಕೆ ಪ್ರಕಟವಾಗುತ್ತಾ 
ಹೋದಂತೆ ಆಜೀವ ಸದಸ್ಯರ ಪಟ್ಟಿಯೂ ಬೆಳೆಯಿತು. 900ಕ್ಕೂ ಹೆಚ್ಚಿನ ಸ ಸದಸ್ಯರ ಸೇರ್ಪಡೆ 
ಪಂಪಯ್ಯ ಶ್ರೇಷ್ಠಿಯವರ ಅದ್ಭುತ ಸಂಘಟನಾ ಶಕ್ತಿಯ ಪರಿ. ಈ ಸಿ 
ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿನ 'ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿ, 
ಜನಾನುರಾಗಿಗಳಾಗಿದ್ದ ಅವರು ಈ ದೃಷ್ಟಿಯಿಂದಲೂ ಯಶಸ್ವಿಯಾದುದು ಒಂದು ಸಾಹಸ 
ಗಾಥೆ. 

ಇದೇ ಸಂದರ್ಭದಲ್ಲಿ ಶ್ರೀ. ರಾ. ವಿಜಯಕುಮಾರ್‌ (ವಿಜಯಸಮರ್ಥ) ಅವರ 
ಪ್ರವೇಶ, ಅವರ ಓಡಾಟ ಈ ಪತ್ರಿಕೆಗೆ ಹೆಚ್ಚಿನ ಜನಾದರಣೆ ಗಳಿಸಲು ಸಹಾಯಕವಾದುದು 
ಪಂಪಯ್ಯ ಶ್ರೇಷ್ಠಿಯವರಿಗೆ ಆನೆ ಬಲ ಬಂದಂತಾಯಿತು. ಚಂದಾ ಹಣ ಸಂಗ್ರಹಣೆ, 
ಹೊಸಬರ ಸೇರ್ಪಡೆ ಇಷ್ಟೇ ಸೀಮಿತವಾಗದೆ, ಅಪರೂಪದ ವೈಶ್ಯ ಸಾಧಕರನ್ನುಪರಿಚಯಿಸಿ, 
ಮೂಡಿಸಿದ ಅವರ ಲೇಖನಗಳು, ಕವಿತೆಗಳು, ಶತಮಾನ ಕಂಡ ಕನ್ಯಕಾಪರಮೇಶ್ವರಿ 
ದೇವಸ್ಥಾನದ ಚಿತ್ರಣ ಹೀಗೆ ವೈವಿಧ್ಯಮಯವಾಗಿ ಪತ್ರಿಕೆಯನ್ನು ರೂಪಿಸುವಲ್ಲಿ 
ವಿಜಯಕುಮಾರ್‌ರವರ ಬಲ ಹೆಚ್ಚುಜನಾದರಣೀಯವಾಗಿ ಪತ್ರಿಕೆ ಮುನ್ನುಗ್ರತೊಡಗಿತು. 

ಇಷ್ಟ್ಟ್ರೇ ಸುಮ್ಮನಾಗದ ಅವರು ವೈಶ್ಯವಾರ್ತಾ ಓದುಗರ ಬಳಗದ ಸಮಾವೇಶ, 
ಪತ್ರಿಕೆಯ ವಾರ್ಷಿಕೋತ್ಸವ ನಡೆಸಿ, ವಿವಿಧ ಗಣ್ಯರನ್ನು ಆಹ್ವಾನಿಸಿ, ಕಾರ್ಯಕ್ರಮ 
ರೂಪಿಸಿದುದು ಒಂದು ವೈಶಿಷ್ಟ್ಯ. ದೂರದ ರಾಯಚೂರಿಗೆ ದೂರದ ಊರುಗಳಿಂದ 
ಆಸಕರು, ತಜ್ಞರು ಬರುತ್ತಾ ಕಾರ್ಯಕ್ರಮಕ್ಕೆ ಹಾಗೂ ಪತ್ರಿಕೆಗೆ ರಂಗು ತರಲಾರಂಭಿಸಿದರು. 
ಇದು ಅವರನ್ನು ಎತ್ತರಕ್ಕೆ ಬೆಳೆಸುವಲ್ಲಿ ಸಹಾಯಕ ಅಂಶಗಳಾದವು. ""ಸಿಹಿ 
ಲೇಪನದಿಂದೊಡಗೂಡಿದ, ಪೂರ್ತಿ ಸಿಹಿಯಲ್ಲದ ಮಾತುಗಳ ಮೂಲಕ ಕಹಿ ಎನಿಸದ ಹಾಗೆ 
ಅವರ ಸಂಪಾದಕೀಯ ಬರೆಹಗಳು ಇದ್ದವು''. ಎಂದರೆ ತಪ್ಪಾಗಲಾರದು ಈ ಶೈಲಿಯೂ ಹೆಚ್ಚಿನ 
ಜನರನ್ನು ಸೂಜಿಗಲ್ಲಿನಂತೆ ಸೆಳೆಯಿತು. 

ಕಾಲೇಜು ಶಿಕ್ಷಣ ಇಲಾಖೆಯ ಅಧೀನದಲ್ಲಿರುವ ಕಚೇರಿಯೊಂದರಲ್ಲಿಪತ್ರ ವ್ಯವಹಾರ, 
ಲೆಕ್ಕಪತ್ರ ಇವುಗಳ ನಿರ್ವಹಣೆ ಅವರ ವೃತ್ತಿಯ ಅಂಗವಾಗಿದ್ದರೂ ಬಹುಶಃ ಕಾಲೇಜಿಗೆ 
ಬರುತ್ತಿದ್ದ ಬಗೆ ಬಗೆಯ ಹ್‌ ವ ಇತಿ ಏರ್ಪಟ್ಟು ಅನುಭವ 
ವಿಸರಿಸಿಕೊಂಡಿರಬೇಕೆಂದು ನನ್ನ ಅನಿಸಿಕೆ. ವರ್ಷ ಅರವತ್ತುಆದೊಡನೆ ವೃತಿಗೆ | ಪುರಸೊತ್ತು 
ಪ್ರವೃತ್ತಿ ಪ್ರಸಾರಕ್ಕೆ ಮುಕ್ತ ರಹದಾರಿ ಎಂಬ ಸೂತ್ರದೊಂದಿಗೆ ತಮ್ಮ ಕಾರ್ಯಕ್ಷೇತ್ರ 
ರಾಯಚೂರನ್ನು ತಾತ್ಕಾಲಿಕವಾಗಿ ಬೆಂಗಳೂರಿಗೆ ವರ್ಗಾಯಿಸಿದ್ದರಿಂದ ವಿಸೃತ ಪ್ರಪಂಚದ 
ಸಾಕ್ಷಾತ್‌ ದರ್ಶನ ಅವರಿಗೆ ಪ್ರಾಪವಾಗಿದೆ. "ವೈಶ್ಯವಾರ್ತಾ' ಪತ್ರಿಕೆಯನ್ನು ನಿಮ್ಮ ವೈಶ್ಯವಾರ್ತೆ' 


ಶತ! 


ಎಂದು ಮರುನಾಮಕರಣ ಗೊಳಿಸಿ, ಕೆ.ಎಲ್‌. ನಟರಾಜ್‌ ಅವರ ಸಂಪಾದಕತ್ವದಲ್ಲಿ 
ಮುನ್ನಡೆಯುವಂತೆ ಮಾಡಿದರು. ಅದರ ಕಾರಣಗಳು ಏನೇ ಇರಲಿ ಪತ್ರಿಕೆಯ ಮುಖಪುಟ 
ವರ್ಣಮಯವಾಗಿ, ವಿಷಯ ಪ್ರಬೋಧಕತೆಗೂ ಹೆಚ್ಚಿನ ಆಯಾಮ ನೀಡಿದೆ. ಈ ಎಲ್ಲಾ 
ಕಾರ್ಯಕ್ರಮಗಳ ಹಿಂದೆ ಅವರ ಮುಂದಾಲೋಚನೆ, ಕಾರ್ಯಕ್ಷಮತೆಯ ಎಳೆಗಳು ಇದ್ದೇ 
ಇವೆ. ಚಿತ್ರದುರ್ಗದಲ್ಲಿ ನಡೆದ ಐದನೆಯ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಸಮ್ಮೇಳನದ 
ವರದಿಗಾಗಿ ಒಂದು ಸಂಚಿಕೆಯನ್ನೇ ಮುಡಿಪಾಗಿಟ್ಟು ಪ್ರಕಟಿಸಿದುದು ಗಮನಾರ್ಹ ಅಂಶ. 
ಆರ್ಯವೈಶ್ಯ ಸಾಹಿತ್ಯ ಪರಿಷತಿನ ರಾಜ್ಯಾಧ್ಯಕ್ಷರಾಗಿ ಅವರ ಸಲಹೆ, ಸಾಕಾರಗೊಳ್ಳಲು 
ಉಪಾಧ್ಯಕ್ಷರಾದ ವಿಜಯಸಮರ್ಥ, ಕಾರ್ಯದರ್ಶಿಗಳಾದ ಕೆ.ಎಲ್‌. ನಟರಾಜ್‌, ನೇಭ 
ರಾಮಲಿಂಗಶೆಟ್ಟಿ ಟಿ.ಎನ್‌. ಅಶೋಕ್‌ ಹಾಗೂ ಇತರರ ಬೆಂಗಾವಲು ಈ ವೇದಿಕೆ 
ಉತುಂಗಕ್ಕೇರಲು ಕಾರಣವಾಯಿತು. 

ಮೊದಲ ಭೇಟಿಯಲ್ಲೇ ಜನರನ್ನು ಸೆಳೆಯುವ ಅವರ ಹಸನ್ಮುಖ, ಮೆಲುಮಾತುಗಳು 
ಮಂತ್ರಮುಗ್ಗವಾಗಿಸುತವೆ. ಆರ್ಯವೈಶ್ಯ ಪತ್ರಿಕೆಯ ಪ್ರಕಟಣೆಯ ಯಶಸಿನ ಬಗ್ಗೆ ನಾನು 
ಅಂದು ವ್ಯಕಪಡಿಸಿದ ಸಂದೇಹ ಮಾಯವಾಗುವಂತೆ ಸಾಹಸ ಗಾಥೆಯನ್ನೇ ಸೃಷ್ಟಿಸಿದ್ದಾರೆ. 
ಅವರ ಕಾರ್ಯಕ್ಷಮತೆ, ಸಾಹಿತ್ಯ ಪರಿಚಾರಿಕೆ ಇವೆಲ್ಲವನ್ನು ಗಮನಿಸಿ, ರಾಜ್ಯಮಟ್ಟದಲ್ಲಿ 
ಅಭಿನಂದಿಸು ತಿರುವುದು, ಅದರ ನೆನಪಿಗಾಗಿ ಅಭಿನಂದನಾ ಗ್ರಂಥ ಪ್ರಕಟಿಸುತಿರುವುದು 
ಅವರ ಜವಾಬ್ದಾರಿ ಹೆಚ್ಚಿಸಲಿದೆ, ಇನ್ನೂ ಹೆಚ್ಚಿನ ಅವಕಾಶಗಳು ಅವರಿಗೆ ಪ್ರಾಪವಾಗಿ 
ಆರ್ಯವೈಶ್ಯರಿಗೆ ಸಂಬಂಧಿಸಿದ ವಿಚಾರಗಳನ್ನು ಪ್ರತಿಪಾದಿಸುವಲ್ಲಿ ಪ್ರಕಟಿಸುವಲ್ಲಿ ನಮ್ಮ 
ಕುಲಮಾತೆ ಶ್ರೀ ಕನ್ಯಕಾಪರಮೇಶ್ವರಿ ಹೆಚ್ಚಿನ ಶಕ್ತಿ ಕರುಣಿಸಲೆಂದು ಹಾರೈಸುವೆ. 


ಪ್ರೊ. ಟಿ.ಎ. ಸುರೇಶ್‌ ಗುಪ್ತ 

ಟೀಕಾ ಸದನ, ಬುರುಜನ ಹಟ್ಟಿ ಸರ್ಕಲ್‌ 
ಚಿತ್ರದುರ್ಗ - 577501 

ಸನಿಹವಾಣಿ : 9945461834. 


ಪಿಕ್ಚರ್‌ ಬ್ರಾಡ್‌ 


ಬದುಕು-ಸಂಘಟನೆ 


8೫ ಎಚ್‌. ಪಂಪಯ್ಯಶೆಟ್ಟಿ 


ಅಭಿನಂದನಾ ಸಮಾರಂಭ ಮತ್ತು ಅಭಿನಂದನಾ ಗ್ರಂಥಕ್ಕೆ ನಾನು ಅರ್ಹನೆ ಎಂಬ 
ವಿಷಯ ನನ್ನನ್ನು ಹಲವು ಸಾರಿ ಕಾಡುತಿದೆ. ಆದರೆ ಲೇಖಕರನ್ನು ಚಿತ್ರ, ಸಂಗೀತ ಹಾಗೂ ನಾಟಕ 
ಕಲಾವಿದರನ್ನು ಪ್ರಶಸ್ತಿನೀಡಿ ಗೌರವಿಸುತ್ತಾರೆ. ಆದರೆ ಇವರಿಗೆಲ್ಲ ತಮ್ಮ ಸಂಘಟನೆ ಮೂಲಕ 
ವೇದಿಕೆ ಕಲ್ಪಿಸುವವರನ್ನು ಗುರುತಿಸುವುದಿಲ್ಲ ಕನ್ನಡಪರ ಚಟುವಟಿಕೆ ನಡೆಸುವ ಕಾರ್ಯ- 
ಕರ್ತರಾಗಿ ಕೆಲಸ ಮಾಡುವ, ಹೋರಾಟಕ್ಕೆ ಅರ್ಪಿಸಿಕೊಳ್ಳುವ ಜನ ಉಪೇಕ್ಷೆಗೆ ಒಳಗಾಗಿದ್ದಾ 
ರೆಂದು ಅನ್ನಿಸುತ್ತಿದೆ. ಹಾಗಾಗಿ ಗುರುತಿಸಿಕೊಳ್ಳಲು ಇಂತಹ ಸಮಾರಂಭ ಅವಶ್ಯವೆನಿಸುತಿದೆ. 

ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಘಟಕರನ್ನು ಗುರುತಿಸಿ 
ಗೌರವಿಸಿದರೂ, ಸರಕಾರ, ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡುವಾಗ 
ಸಂಘಟಕರನ್ನು ಕನ್ನಡಪರ ಕೆಲಸ ಮಾಡುವ ಪರಿಚಾರಕರನ್ನುಪರಿಗಣಿಸುತ್ತಿಲ್ಲವೆಂಬ ಭಾವನೆ 
ನನ್ನಲ್ಲಿದೆ. ಅದೂ ಹಿಂದುಳಿದ ಹೈದರಾಬಾದ್‌ ಕರ್ನಾಟಕ ಪ್ರದೇಶ, ಗಡಿಭಾಗದ ರಾಯಚೂರು 
ಜಿಲ್ಲೆಯಲ್ಲಿ ಕೆಲಸ ಮಾಡಿರುವ ನಮ್ಮಂಥವರು ನಿರ್ಲಕ್ಷಿಸಲ್ಪಟ್ಟಿದ್ದೇವೆ. ಆದರೂ ನನ್ನ ಸುದೈವ 
ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿಇಂತಹ ಒಂದು ಅಭಿನಂದನೆಯನ್ನುಪಡೆಯುವ ಭಾಗ್ಯ 
ನನ್ನದಾಗಿದೆ. 

ಬೆಂಗಳೂರಿಗೆ ಬಂದು ಸಾರಕ್ಕಿಯಲ್ಲಿ ನೆಲೆಸಿದ ಅನಂತರ ಪರಿಚಯವಾದವರು 
ಸಿ.ಆರ್‌. ಜನಾರ್ದನರವರು. ಹೆಚ್ಚಾಗಿ ಸಾಹಿತ್ಯದ ಕೃತಿಗಳನ್ನು ಮುದ್ರಣ ಮಾಡುವ 
ಶ್ರೀ ವೆಂಕಟೇಶ್ವರ ಪ್ರಿಂಟಿಂಗ್‌ ಪ್ರೆಸ್‌ ಬಗ್ಗೆ ಗೊತ್ತಿದ್ದರಿಂದ ಬೋರ್ಡ್‌ ನೋಡಿದೊಡನೆ 
ಮುದ್ರಣಾಲಯದ ಒಳಗೆ ಹೋಗಿ ಜನಾರ್ದನ ಅವರನ್ನು ಪರಿಚಯಮಾಡಿಕೊಂಡೆ. 
ಕರ್ನಾಟಕ ಮುದ್ರಣಕಾರರ ಸಂಘ, ರಾಜ್ಯದ ಪ್ರತಿಷ್ಠಿತ ಕರ್ನಾಟಕ ಸಣ್ಣ ಕೈಗಾರಿಕಾಸಂಘದ 
ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂತಹವರು, ಸಾಹಿತ್ಯಾಸಕರಾಗಿದ್ದರಿಂದ ಆತ್ಮೀಯತೆ ಬೆಳೆಯಿತು. 
ಜನಾರ್ದನ ಅವರ ನಿಕಟ ಗೆಳೆಯರು ಲಕ್ಷೀ ಮುದ್ರಣಾಲಯದ ಅಶೋಕ್‌ಕುಮಾರ್‌ರವರು. 
"ಬಿಸಿಲ ಹನಿಗಳು' ಕಥಾಸಂಕಲನ, "ನವರಂಗ' ನೆನಪಿನ ಸಂಚಿಕೆ, "ವೈಶ್ಯವಾರ್ತಾ' ಪತ್ರಿಕೆಯ 
ಪ್ರಥಮ ಸಂಚಿಕೆ ಲಕ್ಷ್ಮೀ ಮುದ್ರಣಾಲಯದಲ್ಲಿ ಮಾಡಿಸಿದ್ದರಿಂದ ಅಶೋಕ್‌ಕುಮಾರ್‌ರವರ 
ಪರಿಚಯವಿತ್ತು ನಾಡಿನ ಖ್ಯಾತ ಲೇಖಕರ ಪುಸಕಗಳು ಮುದ್ರಣಗೊಳ್ಳುವ, ಸಾಹಿತಿಗಳೊಂದಿಗೆ 


ನಿಕಟ ಬಾಂಧವ್ಯ ಹೊಂದಿರುವ ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘದ ಅಧ್ಯಕ್ಷರಾಗಿರುವ 
ಅಶೋಕ್‌ಕುಮಾರ್‌ರವರು ಜನಾರ್ದನ ಅವರೊಂದಿಗೆ ಕೈ ಜೋಡಿಸಿದ್ದರಿಂದ ಅಭಿನಂದನಾ 
ಸಮಾರಂಭ ನಡೆಯಿತು. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತಿನ ಪ್ರಧಾನ 
ಕಾರ್ಯದರ್ಶಿ, ನಿಮ್ಮ ವೈಶ್ಯ ವಾರ್ತೆ ಪತ್ರಿಕೆ ಸಂಪಾದಕ ಮಿತ್ರ ಕೆ.ಎಲ್‌. ನಟರಾಜ್‌ ಮತು 
ಅಭಿನಂದನಾ ಗ್ರಂಥ ಸಂಪಾದಿಸಿಕೊಡುವ ಹೊಣೆ ಹೊತ್ತಿರುವ ಲೇಖಕ, ಕನ್ನಡದ 
ಕೋಶವೆಂದು ಅಭಿಮಾನದಿಂದ ಕರೆಯಲ್ಪಡುವ, ಒಳ್ಳೆಯ ವಾಗಿ ಆತ್ಮೀಯ ಮಿತ್ರ ಕೆ. 
ರಾಜಕುಮಾರ್‌ ಅವರು ತೋರಿದ ಅಭಿಮಾನ ಮರೆಯಲಾರೆ. 

ಹುಟ್ಟಿದ್ದು ತಾಯಿ ತವರೂರು ನದಿಚ್ಯಾಗಿ (ಆಂಧ್ರಪ್ರದೇಶ ಗಡಿ ಭಾಗ ಆದೋನಿ 
ತಾಲ್ಲೂಕು)ಯಲ್ವಿ ಶ್ರೀ ನಂದನನಾಮ ಸಂವತ್ಸರ ಆಶ್ವಯುಜ ಮಾಸ ಕ ೃಷ್ಠಪಕ್ಷ ಸಪಮಿ, 
ಶುಕ್ರವಾರ (10.10.1952)ದಂದು. ಬಾಲ್ಯ ಸ್ವಂತ ಊರು ಉಮಳಿ ಹೊಸೂರು (ಮಾನ್ವಿ 
ತಾಲ್ಲೂಕು, ರಾಯಚೂರು ಜಿಲ್ಲೆ )ನಲ್ಲಿಕಳೆಯಿತು, ಪ್ರಾಥಮಿಕ ಶಿಕ್ಷಣ ಒಂದರಿಂದ ನಾಲ್ಕನೆಯ 
ತರಗತಿಯವರೆಗೆ ನದಿಚ್ಯಾಗಿಯಲ್ಲಿ ಐದರಿಂದ ಏಳನೆಯ ತರಗತಿಯವರೆಗೆ (1962-65) 
ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲ್ಲೂಕಿನ ಹಚ್ಚೊಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 
(ವೀರಶೈವ ಹಾಸ್ಟೆಲ್‌), ಪ್ರೌಢ ಶಿಕ್ಷಣ (1965-68) ರಾಯಚೂರು ನಗರದ ಹಮದರ್ದ್‌ 
ಪ್ರೌಢಶಾಲೆಯಲ್ಲಿ ಬಿ.ಕಾಂ. ಪದವಿ (1968-1972) ಬಿ.ಆರ್‌.ಬಿ. ವಾಣಿಜ್ಯ 
ಮಹಾವಿದ್ಯಾಲಯದಲ್ಲಿನಡೆಯಿತು. 

ತಂದೆ ಹೊಸೂರು ರಾಮಸ್ವಾಮಿ, ಸಾಕಷ್ಟು ಶ್ರೀಮಂತರಾಗಿದ್ದರೂ ರಂಗಭೂಮಿಯ 
ಸೆಳೆತದಿಂದಾಗಿ ನಾಟಕ ತಂಡ ಕಟ್ಟದ್ದಲ್ಲದೇ, ನಾಟಕಗಳಲ್ಲಿ ಅಭಿನಯಿಸುತ್ತ ನಷ್ಟ ಅನುಭವಿಸಿ, 
ನಾನು ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿಯೇ ಇದ್ದ ಆಸ್ತಿಯನ್ನೆಲ್ಲಾಮಾರಾಟ ಮಾಡುತ್ತ ಜೀವನ 
ಮಾಡುತ್ತಿದ್ದರಿಂದ ಬಡತನಕ್ಕೆ ಕಾಲಿಟ್ಟಿವು. ನಮ್ಮ ತಂದೆಯ ನಾಟಕದ ಪ್ರೀತಿ ಬಗ್ಗೆ ನಮ್ಮ ತಾತನಿಗೆ 
ಗೊತ್ತಿದ್ದರಿಂದ ಇವರ ಹೆಸರಿನಲ್ಲಿ ನೂರಾರು ಎಕರೆ ಭೂಮಿ ಮಾಡಿದ್ದರು. ನಮ್ಮ ತಂದೆ 
ಯಾವುದೇ ವೃತ್ತಿಕೈಗೊಂಡರೂ (ಹೋಟೆಲ್‌, ಕಿರಾಣಿ ವ್ಯಾಪಾರ) ನಾಟಕದ ಆಸಕ್ತಿಯಿಂದ 
ವ್ಯಾಪಾರದ ಕಡೆ ಗಮನ ಕೊಡದೇ ನಷ್ಟ ಅನುಭವಿಸುತ್ತಿದ್ದರು. ನಾಟಕ ಕಂಪನಿಗಳಿಗೆ ಸಾಲ 
ಕೊಟ್ಟು ವಸೂಲಾಗದೇ ತೊಂದರೆ ಅನುಭವಿಸಿದ್ದುಂಟು. ಕಿರಾಣಿ ಅಂಗಡಿಯಲ್ಲಿ ಕೂಡ 
ನಾಟಕ ಕಂಪನಿಗಳಿಗೆ ಉದರಿ ಕೊಟ್ಟುಸಾಲ ಮಾಡಿಕೊಳ್ಳುತಿದ್ದರು. 

ಬಾಲ್ಯದಲ್ಲಿ ನನ್ನ ಮೇಲೆ ಅಪ್ಪನ ಗಾಳಿ ಬೀಸಿತು. ರಂಗಾಸಕ್ತಿ ಬೆಳೆಸಿಕೊಂಡು ಸಣ್ಣ 
ವಯಸಿನಲ್ಲಿ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ನಾಟಕ ನಡೆಯುತ್ತಿವೆಯೋ ಅಲ್ಲಿಗೆ ಹೋಗಿ ನಾಟಕ ತಾಲೀಮು 
ಹಾಗೂ ನಾಟಕ ಪ್ರದರ್ಶನ ನೋಡಿಕೊಂಡು ಬರುವ ಹವ್ಯಾಸ ಕಂಡು ನನ್ನತಾಯಿಯ ತವರು 
ಮನೆಯವರು (ಅಜ್ಜಿ) ಈ ಹುಡುಗನೂ ಅಪ್ಪನಂತೆ ಹಾಳಾಗುತಾನೆಂದು ಹಿಡಿದುಕೊಂಡು 


೦ ದಿ 


ಹೋಗಿ ತಮ್ಮ ಊರಿನಲ್ಲಿ ಶಾಲೆಗೆ ಸೇರಿಸಿದರು. ಪ್ರೌಢಶಾಲೆಯಲ್ಲಿ ಅಭ್ಯಾಸ 


ಕ್ಷರ ಬ್ರಾಡ್‌ 


ಮಾಡುತಿರುವಾಗಲೇ ಅನೇಕ ನಾಟಕಗಳಲ್ಲಿಪಾತ್ರ ವಹಿಸಿದ್ದುಂಟು. ಆದರೂ ಬಾಲ್ಯದಲ್ಲಿಯೇ 
ತಂದೆಯ ಸಂಸ್ಕಾರ ನನ್ನ ಮೇಲೆ ಸಾಕಷ್ಟು ಪರಿಣಾಮ ಬೀರಿ, ಸಾಂಸ್ಕೃತಿಕ ವಾತಾವರಣದಲ್ಲಿ 
ಬೆಳೆದ ನಾನು ಓದಿನಲ್ಲಿ ಬುದ್ಧಿವಂತನಾಗಿದ್ದರೂ ಅಭ್ಯಾಸದ ಕಡೆ ಹೆಚ್ಚು ಒತ್ತುನೀಡದ್ದರಿಂದ 
ಬಿ.ಕಾಂ.ವರೆಗೆ ಓದಿ, ಸಾಮಾನ್ಯ ದರ್ಜೆಯಲ್ಲಿ 1972ರಲ್ಲಿ ಪಾಸಾದೆ, ಆರ್ಥಿಕ ತೊಂದರೆ 
ಇದ್ದುದರಿಂದ, ಫೈನಾನ್ಸ್‌ ಕಾರ್ಪೊರೇಷನ್‌ನಲ್ಲಿ 1972-77ರವರೆಗೆ ನೌಕರಿ ಮಾಡಿದ್ದು 
ಅನಂತರ 1977ರಲ್ಲಿರಾಯಚೂರಿನ ಟ್ಯಾಗೋರ್‌ ಸ್ಥಾರಕ ಪದವಿಪೂರ್ವ ಕಾಲೇಜಿನಲ್ಲಿಕರ್ಕ್‌ 
ಕಂಟೈಪಿಸ್ಟ್‌ ಎಂದು ಸೇರಿಕೊಂಡಿದ್ದರಿಂದ ಜೀವನಕ್ಕೆ ದಾರಿಯಾಯಿತು. ಆ ಸಣ್ಣ 
ನೌಕರಿಯಲ್ಲಿಯೇ ತಂದೆ-ತಾಯಿ, ತಮ್ಮ-ತಂಗಿಯ ಜವಾಬ್ದಾರಿ ಮತ್ತು ಹೆಂಡತಿ ಹಾಗೂ 
ಮೂವರು ಮಕ್ಕಳ ಸಂಸಾರದ ಹೊಣೆ ಹೊತ್ತುಸಾಗಿದೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ನೌಕರಿ 
ಜೊತೆಗೆ ಎರಡು ಮೂರು ಕಡೆ ಲೆಕ್ಕ ಬರೆಯಲು ಪಾಟ್‌ ೯ಟ್ಟೆಮ್‌ ಕೆಲಸ ಮಾಡಿದ್ದೂಉಂಟು. 

ಜೀವನ ಕಷ್ಟದಲ್ಲಿದ್ದರೂ ಸ್ವಾತಂತ್ಯ ಹೋರಾಟಗಾರ, ಕನ್ನಡಾಭಿಮಾನಿ ಡಾ॥ ಎಸ್‌. 
ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಕನ್ನಡ ಕಲಿಸಿದ ಗುರುಗಳಾದ ನಾಡಿನ ಹಿರಿಯ ಸಾಹಿತಿ 
ಶಾಂತರಸ, ಡಾ| ಚನ್ನಣ್ಣ ವಾಲೀಕಾರ ಮುಂತಾದವರ ಪ್ರಭಾವದಿಂದ ವಿದ್ಯಾರ್ಥಿ 
ಜೀವನದಲ್ಲಿಯೇ, ಸಾಹಿತ್ಯದ ಒಲವು ಬೆಳೆಸಿಕೊಂಡು ಮಹಾಜನ ವರದಿ ಜಾರಿಗಾಗಿ 
ಹೋರಾಟದಲ್ಲಿ ಭಾಗವಹಿಸಿದ್ದು ನೆನಪಿದೆ. ಬಿ.ಕಾಂ. ಓದುತ್ತಿದ್ದಾಗಲೇ 1971ರಲ್ಲಿ ನನ್ನ 
ವಯಸ್ಸಿನ 40 ಗೆಳೆಯರ ತಂಡ ಕಟ್ಟಿ ಕನ್ನಡ ಬಳಗ ಸ್ಥಾಪಿಸಿ ಅದರ ಸ್ಥಾಪಕ 
ಕಾರ್ಯದರ್ಶಿಯಾಗಿ ಕನ್ನಡಪರ ಹೋರಾಟಗಾರ ವಾಟಾಳ್‌ ನಾಗರಾಜರನ್ನು ರಾಯಚೂರಿಗೆ 
ಕರೆಯಿಸಿ, ಮೆರವಣಿಗೆ ಮಾಡಿ ಭಾರೀ ಬಹಿರಂಗ ಸಭೆ ನಡೆಸಿದ್ದು ಇನ್ನೂ ನೆನಪಿದೆ. ಕನ್ನಡ 
ಚಲನಚಿತ್ರ ನಟರಾದ ರಾಜೇಶ್‌, ಶ್ರೀಲಲಿತಾ, ಬಿ.ವಿ. ರಾಧಾ, ಸುದರ್ಶನ್‌, ಶೈಲಶ್ರೀ, ದಿನೇಶ್‌, 
ಶಕಿಪ್ರಸಾದ್‌, ಧೀರೇಂದ್ರ ಗೋಪಾಲ್‌ ಮುಂತಾದವರನ್ನು ರಾಯಚೂರಿಗೆ ಕರೆದುಕೊಂಡು 
ಬಂದು, ಪ್ರತಿವರ್ಷ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. 
ರಾಯಚೂರಿನಲ್ಲಿಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವುದನ್ನು ಜಾರಿಗೆ ತಂದ ಕೀರ್ತಿ ಕನ್ನಡ 
ಬಳಗಕ್ಕೆ ಸಲ್ಲುತ್ತಿದೆ. 

ಪ್ರತಿ ವರ್ಷ ನೂರಾರು ಶಾಲಾ ಮಕ್ಕಳನ್ನು ಸೇರಿಸಿ, ಸಾಂಸ್ಕೃತಿಕ ಸರ್ಧೆಗಳನ್ನು 
ಏರ್ಪಡಿಸಿ, ಬಹುಮಾನಗಳನ್ನು ಕೊಟ್ಟು ಪುರಸ್ಕರಿಸಲಾಗುತಿತ್ತು ಕಾದಂಬರಿಕಾರ ಮ.ನ. 
ಮೂರ್ತಿ ಯವರನ್ನುಕರೆಯಿಸಿ, ವಿಜಯನಗರದ ಇತಿಹಾಸ ಕುರಿತು ಭಾಷಣ ಏರ್ಪಡಿಸಿದ್ದೆವು. 
ರಾಯಚೂರಿನಲ್ಲಿಕನ್ನಡ ಚಿತ್ರಗಳ ಪ್ರದರ್ಶನಕ್ಕಾಗಿ ಹೋರಾಟ ಮಾಡಿದ್ದಲ್ಲದೇ ಪ್ರತಿಯೊಂದು 
ಚಿತ್ರಮಂದಿರದಲ್ಲಿ ಕನಿಷ್ಠಮೂರು ತಿಂಗಳಿಗೊಮ್ಮೆಯಾದರೂ ಕನ್ನಡ ಚಿತ್ರ ಪ್ರದರ್ಶನವಾಗು 
ವಂತೆ ನೋಡಿಕೊಳ್ಳುತಿದ್ದೆವು. ನಮ್ಮ ಹೋರಾಟದ ಫಲವಾಗಿ ರಾಜ್ಯೋತ್ಸವದ ಸಮಯದಲ್ಲಿ 
ಇಡೀ ವಾರ ಎಲ್ಲಾ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಪ್ರದರ್ಶನ ನಡೆಯುತಿತ್ತು ಯಾವುದೇ 


“ದಿಕ್ಷರ ಬ್ರಾನ್‌ 


ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರ ಪ್ರದರ್ಶನಗೊಂಡರೆ ಮೊದಲ ದಿನ ಎರಡನೆಯ ಆಟಕ್ಕೆ 
ಗೆಳೆಯರೆಲ್ಲ ಕೂಡಿ ಸಕ ಹೋಗುವ ಅಭ್ಯಾಸ ಬೆಳಸಿಕೊಂಡಿದ್ದೆವು. ನಾವು ಸೆ 
ನೋಡಲು ಬಂದೇ ಬರುತ್ತೇವೆಂದು ಚಿತ್ರ ರವಿ ಕೂಡ ಟಿಕೇಟು ತೆಗೆದಿಡುತಿದರು. 
ಶ್ರೀ ಕೃಷ್ಣದೇವರಾಯ, ಸಂಪತಿಗೆ ಸವಾಲ್‌, ಮಯೂರ ಚಿತ್ರಗಳು ರಾಯಚೂರಿನಲ್ಲಿ 50 
ದಿನಗಳ ಪ್ರದರ್ಶನ ಕಂಡಿದ್ದು ನಮ್ಮ ಹೋರಾಟದ ಫಲದಿಂದ. ಈ ಸಮಯದಲ್ಲಿ ನಾರದಗಡ್ಡೆ 
ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ನಾರದಗಡ್ಡೆ ಚೆನ್ನಬಸವ ಸ್ವಾಮಿಗಳ ಕೃಪಾಶೀರ್ವಾದ ಮತ್ತು 
ಬೆಂಬಲ ನಮ್ಮ ಮೇಲಿತ್ತು ಕನ್ನಡ ಬಳಗದಿಂದ ಶ್ರೀ ನಾ.ಚೆ. ಅವರ ವಚನ ಸಂಕಲನ ಹಾಗೂ 
ಯೂನಿಯನ್‌ ಬ್ಯಾಂಕ್‌ನಲ್ಲಿ ಉದ್ಯೋಗಿಯಾಗಿದ್ದ ಪ್ರೇಮವಾಣಿಯವರ ಕವನ ಸಂಕಲನ 
ಪ್ರಕಟಿಸಿದ್ದಲ್ಲದೇ ಕನ್ನಡ ಬಳಗದ ಐದನೆಯ ವಾರ್ಷಿಕೋತ್ಸವದ ಸಮಯದಲ್ಲಿಸ್ಥ ಸ್ಥರಣ ಸಂಚಿಕೆ 
ಹೊರತಂದು, ಆಗ ಮುಂಬೈನಲ್ಲಿದ್ದ ತರಂಗ ಪತ್ರಿಕೆಯ ಸಂಪಾದಕ ಸಂತೋಷಕುಮಾರ 
ಗುಲ್ವಾಡಿಯವರನ್ನು ರಾಯಚೂರಿಗೆ ಕರೆಯಿಸಿ ವಾರ್ಷಿಕೋತ್ಸವ ಆಚರಿಸಲಾಯಿತು. 

1971ರಲ್ಲಿ ರಾಯಚೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತಿನಿಂದ ನಡೆದ ರಾಯಚೂರು 
ಜಿಲ್ಲಾಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿವಿದ್ಯಾರ್ಥಿಯಾಗಿದ್ದರೂ ಸ್ವಯಂಸೇವಕ ಸಮಿತಿ 
ಅಧ್ಯಕ್ಷನಾಗಿ ಗೆಳೆಯರನ್ನೆಲ್ಲಾ ಕೂಡಿಸಿಕೊಂಡು ಎರಡು ದಿನಗಳ ಕಾಲ ಸೇವೆ ಸಲ್ಲಿಸಿದ್ದಲ್ಲದೇ 
ಸಮ್ಮೇಳನಕ್ಕೆ ಆಗಮಿಸಿದ ಸಾಹಿತಿಗಳಾದ ದೇ.ಜ.ಗೌ. ಸಿದ್ದಯ್ಯ ಪುರಾಣಿಕ ಮುಂತಾದವರಿಂದ 
ಸೈ ಎನಿಸಿಕೊಂಡಿದ್ದುಂಟು. 

1972ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಅಖಿಲ ಭಾರತ 50ನೆಯ ಕನ್ನಡ ಸಾಹಿತ್ಯ 
ಸಮ್ಮೇಳನಕ್ಕೆ ಯುವ ನಾಯಕನಾಗಿ ರಾಯಚೂರಿನಿಂದ 30 ಜನ ಯುವಕರನ್ನು ಪ್ರತಿನಿಧಿಗಳಾಗಿ 
ಕರೆದುಕೊಂಡು ಹೋಗಿ, ಸಮ್ಮೇಳನದಲ್ಲಿಭಾಗವಹಿಸಿದ್ದುಮಾಸಲಾರದ ನೆನಪು. 

ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಳೆಯ ಮೂರು ಕನ್ನಡ ಸಂಘಗಳಲ್ಲಿ ಒಂದಾದ 
ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ 1975ರಲ್ಲಿ ನೇಮಕಗೊಂಡು ಸುಮಾರು 15 
ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಒಂಬತ್ತುದಿನಗಳ ಕಾಲ ನಾಡಹಬ್ಬವನ್ನು ರಾಯಚೂರು 
ವಾಣಿ ಸಂಪಾದಕರು ಮತ್ತುಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದ ಎನ್‌.ಕೆ. ಕುಲಕರ್ಣಿ ಅವರ 
ನೇತೃತ್ವದಲ್ಲಿ ಲೇಖಕ ಸಿಂಡಿಕೇಟ್‌ ಬ್ಯಾಂಕ್‌ ಉದ್ಯೋಗಿ ಆನಂದರಾಮ ಶಾಸ್ತ್ರಿ ಜೊತೆಯಲ್ಲಿ 
ಅದ್ಧೂರಿಯಾಗಿ ಆಚರಿಸಿದ್ದು ಚಲನಚಿತ್ರ ಕಲಾವಿದ, ಬೀದಿ ನಾಟಕಗಳಲ್ಲಿ ಪ್ರಸಿದ್ದರಾದ 
ಎ.ಎಸ್‌. ಮೂರ್ತಿಯವರ ತಂಡವನ್ನು ರಾಯಚೂರಿಗೆ ಕರೆಯಿಸಿ ಹಲವಾರು ಕಡೆ ಬೀದಿ 
ನಾಟಕ ಏರ್ಪಡಿಸಿದ್ದು ಮೂರು ದಿನಗಳ ಕಾಲ ಕರ್ನಾಟಕ ರಾಜ್ಯದ ಬೆಳ್ಳಿಹಬ್ಬ 
ಕಾರ್ಯಕ್ರಮಗಳು ನಡೆಸಿದ್ದು ಆ ಸಮಯದಲ್ಲಿಕರ್ನಾಟಕ ಸಂಘದ ಕಾರ್ಯಕಾರಿ ಸಮಿತಿಗೆ 
ಎರಡು ಬಾರಿ ಚುನಾವಣೆಗಳು ನಡೆದಿದ್ದು (ಚುನಾವಣೆಗಳು ನಡೆದದ್ದು ಮೊದಲು ಹಾಗು 
ಕೊನೆ), ಚುನಾವಣೆಯಲ್ಲಿ ಅಧಿಕ ಮತಗಳಿಸಿ ಆಯ್ಕೆಯಾಗಿದ್ದು ಮತ್ತುನಾನಿದ್ದ ತಂಡವೇ 
ಗೆದ್ದಿದ್ದುನನ್ನಕೆಲಸಕ್ಕೆ ಪ್ರೋತ್ಸಾಹ ದೊರೆತಂತಾಯಿತು. 


ಿಕ್ಸರ ಬಾನಿನ 


ಕನ್ನಡ ಶಕ್ತಿ ಕೇಂದ್ರದ ಜಿಲ್ಲಾಧ್ಯಕ್ಷರಾಗಿದ್ದ ಶಾಂತರಸರು ನನ್ನನ್ನು ಅದರ 
ಕಾರ್ಯದರ್ಶಿಯಾಗಿ ನೇಮಿಸಿದ್ದು ಅನೇಕ ಕನ್ನಡಪರ ಹೋರಾಟಗಳಲ್ಲಿ ಪಾಲ್ಗೊಳ್ಳುವಂತೆ 
ಮಾಡಿತು. 1983ರಲ್ಲಿ ಕಾಂಗೆಸ್‌ ಪಕ್ಷದ ಅಧ್ಯಕ್ಷ ನಗರಸಭೆ ಅಧ್ಯಕ್ಷರಾಗಿದ್ದ ಆರ್‌. 
ಆಂಜನೇಯಲುರವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿ ನೇಮಕಗೊಂಡ 
ಅನಂತರ ನನಗೆ ಕಾರ್ಯದರ್ಶಿ ಸ್ಥಾನದ ಜವಾಬ್ದಾರಿ ವಹಿಸಿಕೊಟ್ಟರು. ಅವರ ಅವಧಿಯಲ್ಲಿ 
ರಾಯಚೂರಿನಲ್ಲಿಒಂಬತ್ತುದಿನಗಳ ಕಾಲ ನಡೆದ ಕಾವ್ಯ ಕಮ್ಮಟ, ಜಿಲ್ಲಾ ಮಟ್ಟದ ನಾಟಕ ಸರ್ಧೆ 
ಅತಿದೊಡ್ಡಕಾರ್ಯಕ್ರಮಗಳು. 

1991ರ ನವೆಂಬರ್‌ನಲ್ಲಿ ಆರ್‌. ಆಂಜನೇಯಲು ನಿಧನರಾದಾಗ ಅದೇ 
ಡಿಸೆಂಬರ್‌ನಲ್ಲಿರಾಯಚೂರು ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷನಾಗಿ ನೇಮಕಗೊಂಡೆ. 
ಇದಕ್ಕೆ ಕಾರಣ ಆಗ ಜಿಲ್ಲಾ ಸಾಹಿತ್ಯ ಪರಿಷತಿನ ಕೋಶಾಧ್ಯಕ್ಷರಾಗಿದ್ದ ಪಂಪಾಪತಿ ಸ್ವಾಮಿ, 
ಕಾರ್ಯದರ್ಶಿ ರಾಮಣ್ಣಹವಳೆ, ಬಿ. ಶೇಖರಪ್ಪಹೂಲಿಗೇರಿ ಕರ್ನಾಟಕ ಸಂಘದ ಕೋಶಾಧ್ಯಕ್ಷ 
ಗದ್ವಾಲ್‌ ನರಸಣ್ಣ ಹಾಗು ಮಿತ್ರರು. ನಾನು ಅಧ್ಯಕ್ಷನಾಗಿ ನೇಮಕಗೊಂಡಾಗ ನನಗಿಂತ 
ಹಿರಿಯರಾಗಿದ್ದ ಮತ್ತು ಒಳ್ಳೆಯ ಸ್ಥಾನದಲ್ಲಿದ್ದ ರಾಮಣ್ಣ ಹವಳೆ ಮತ್ತುಕೆ.ಎಂ. ಪುರದರವರು 
ಕಾರ್ಯದರ್ಶಿಗಳಾಗಲು ಹಾಗೂ ಬಿ. ಶೇಖರಪ್ಪ ಹೂಲಿಗೇರಿ ಕೋಶಾಧ್ಯಕ್ಷರಾಗಲು 
ಒಪ್ಪಿಕೊಂಡು ಸಹಕಾರ ನೀಡಿದ್ದು ಅವರ ದೊಡ್ಡಸ್ತಿಕೆ. ಅಧ್ಯಕ್ಷನಾದ ಒಂದು ತಿಂಗಳಲ್ಲೇ 22 
ವರ್ಷಗಳ ಅನಂತರ ರಾಯಚೂರಿನಲ್ಲಿ ಎರಡನೆಯ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ 
ಸಮ್ಮೇಳನ ಯಶಸ್ವಿಯಾಗಿ ನಡೆಯಲು ಅವರ ಬೆಂಬಲವೇ ಕಾರಣ. ಆಗ ನಗರಸಭೆ 
ಅಧ್ಯಕ್ಷರಾಗಿದ್ದಎ. ಪಾಪಾರೆಡ್ಡಿಯವರು ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಹಣಕಾಸು 
ಕೂಡಿಸಲು ನೆರವಾಗಿ ಸಮ್ಮೇಳನ ಯಶಸ್ವಿಯಾಗಲು ಕಾರಣರಾದರು. 

ರಾಯಚೂರು ಜಿಲ್ಲಾ ಎರಡನೆಯ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲು 
ರಾಯಚೂರು ಜಿಲ್ಲೆಯ ಸಾಹಿತಿಗಳು, ಪತ್ರಕರ್ತರು, ಅಭಿಮಾನಿಗಳು, ಒಮ್ಮನಸಿನಿಂದ 
ಕೈಜೋಡಿಸಿದರು. ಬಹಳ ವರ್ಷಗಳ ನಂತರ ನಡೆದ ಸಮ್ಮೇಳನವಾಗಿದ್ದರಿಂದ ಅದು ನಡೆದ 
ಕರ್ನಾಟಕ ಸಂಘ ತುಂಬಿ ತುಳುಕಿತು, ಹೊಸ ಗಾಳಿ ಬೀಸಿತು. ನನ್ನನಿರ್ಧಾರಕ್ಕೆ ಎಲ್ಲರ ಬೆಂಬಲ 
ದೊರೆಯಿತು. 

1971ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕ ಪ್ರಾರಂಭವಾದರೂ, 
1992ರವರೆಗೆ ಅಧ್ಯಕ್ಷ ಸ್ಥಾನಕ್ಕೆ ಸರ್ಧೆ ನಡೆಯದೆ ಅವಿರೋಧ ಆಯ್ಕೆಯಾಗುತಿತ್ತು 1992ರಲ್ಲಿ 
ನಾನು ಉಮೇದುವಾರನಾದಾಗ ಪ್ರಥಮ ಬಾರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ 
ನಡೆಯಿತು. ಕುಕನೂರಿನ ಕೆ.ಬಿ. ಬ್ಯಾಳಿಯವರು ಸರ್ಧಿಸಿದರೂ, ಜಿಲ್ಲಾ ಕೇಂದ್ರದಲ್ಲಿದ್ದಹಾಗೂ 
22 ವರ್ಷಗಳ ಅನಂತರ ಎರಡನೆಯ ಜಿಲ್ಲಾಸಾಹಿತ್ಯ ಸಮ್ಮೇಳನ ಮಾಡಿದ್ದ ನನಗೆ ಗೆಲುವು 
ದೊರೆಯಿತು. 37 ವರ್ಷಗಳ ಅನಂತರ 1993ರಲ್ಲಿರಾಯಚೂರು ಜಿಲ್ಲೆಯಲ್ಲಿ (ಕೊಪ್ಪಳದಲ್ಲಿ 


88 
ಜಾ ಪಿಕ್ಚರ್‌ ಜಾವ" 


ಅಖಿಲ ಭಾರತ 62ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಭಾಗ್ಯ ದೊರೆತದ್ದು ಹೆಮ್ಮೆಯ 
ವಿಷಯ. ಕೊಪ್ಪಳದಂತಹ ತಾಲ್ಲೂಕು ಕೇಂದ್ರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 
ಯಶಸ್ವಿಯಾಗಿ ಮಾಡಿದ್ದು ಸಾಹಸಕಾರ್ಯ. ಸ್ವಾಗತಸಮಿತಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ 
ದಿವಟರ, ಕಾರ್ಯದರ್ಶಿಗಳಾದ ಎಚ್‌.ಎಸ್‌. ಪಾಟೀಲ್‌ ಗವಿಸಿದ್ದ ಬಳ್ಳಾರಿ, ತಾ.ಕ.ಸಾ.ಪ. 
ಅಧ್ಯಕ್ಷ ಮಹಂತೇಶ ಮಲ್ಲನಗೌಡರ ಸಹಕಾರ ಮರೆಯಲಾರೆ. 

ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳ ಮೂಲಕ ಸಾಹಿತ್ಯ ಪರಿಷತ್ತಿಗೆ ಹೆಸರು ತಂದುಕೊಟ್ಟ 
ನನಗೆ 1995ರ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಚುನಾವಣೆ ಮರೆಯಲಾಗದ ಅನುಭವ ತಂದಿತು. ಆಗ 
ನನ್ನ ವಿರುದ್ಧ ಹೆಸರಾಂತ ಶಿಕ್ಷಕ ಸುದ್ದಿಮೂಲ ದಿನಪತ್ರಿಕೆಯ ಬಳಗದಲ್ಲಿ ಒಬ್ಬರೂ, 
ರಾಜಕಾರಣಿಗಳಿಗೆ ಹತಿರದವರೂ, ಪ್ರಬಲ ಕೋಮಿನವರೂ ಆದ ಬಿ. ಶೇಖರಪ್ಪಹೂಲಿಗೇರಿ 
ಅವರು ಸರ್ಧಿಸಿದರು. ಹೆಚ್ಚು ಕಡಿಮೆ ಜಿಲ್ಲೆಯ ಶೇ. 80ರಷ್ಟು ಮತದಾರರು ಬಿ. ಶೇಖರಪ್ಪ 
ಅವರಿಗೆ ಬೆಂಬಲ ವ್ಯಕತಿಪಡಿಸಿದರು. ಹೆಸರಾಂತ ವ್ಯಕಿಗಳೆಲ್ಲ ಅವರ ಜೊತೆಯಲ್ಲಿದ್ದರು. 
ಚುನಾವಣೆಯ ದಿನ ಮತ ನೀಡಲು ಬಂದವರಲ್ಲಿ ಹೆಚ್ಚಿನವರು ನನ್ನ ಹತ್ತಿರ ಸುಳಿಯಲಿಲ್ಲ 
ಪಂಪಯ್ಯ ಶೆಟ್ಟಿಯ ಸೋಲು ಶತಸಿದ್ಧವೆಂದು ಮಾತನಾಡುತ್ತಿದ್ದರು. ಆದರೆ ನನ್ನ ಗುರುಗಳು, 
ಹೆಸರಾಂತ ಲೇಖಕರು ಅದೇ ತಾನೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ 
ನೇಮಕಗೊಂಡು ಅಧಿಕಾರ ಸ್ವೀಕರಿಸಿದ್ದ ಶಾಂತರಸರು ನನ್ನನ್ನು ಬೆಂಬಲಿಸಿ ಮತದಾರರ 
ಮನೆಮನೆಗೆ ಹೋಗಿ ನನ್ನ ಪರವಾಗಿ ಮಾತನಾಡಿದ್ದು ಸದ್ದಿಲ್ಲದೆ ಕೆಲಸ ಮಾಡಿತ್ತು ಮತ 
ಎಣಿಕೆಯಾದಾಗ ಜಯ ನನಗೆ ದೊರಕಿದ್ದು ಆಶ್ಚರ್ಯ ಹಾಗು ವಿಸ್ಮಯ ತಂದಿತ್ತು ನನ್ನ 
ಸುದೈವವೋ, ಜಯದ ಪ್ರಭಾವವೋ ಸಿಂಧನೂರಿನ ಶಾಸಕ ಬಾದರ್ಲಿ ಹಂಪನಗೌಡರನ್ನು 
ಭೇಟಿ ಮಾಡಿ ಜಿಲ್ಲಾಸಾಹಿತ್ಯ ಸಮ್ಮೇಳನ ಮಾಡಿಕೊಡಲು ಕೋರಿದಾಗ ಯೋಚಿಸದೇ ಒಪ್ಪಿ 
ಅದ್ಧೂರಿಯಾಗಿ ರಾಯಚೂರು ಜಿಲ್ಲಾ ಮೂರನೆಯ ಸಾಹಿತ್ಯ ಸಮ್ಮೇಳನ ನಡೆಸಿಕೊಟ್ಟರು. ಆಗ 
ಜಿಲ್ಲಾಧಿಕಾರಿಗಳಾಗಿದ್ದ ಐ.ಆರ್‌. ಪೆರುಮಾಳರಿಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನೋಡಿ ಸ್ವತಃ 
ಕವಿಗಳಾದ ಅವರಿಗೆ ನನ್ನ ಮೇಲೆ ಅತ್ಯಂತ ಗೌರವ ಭಾವನೆ ಮೂಡಿ ಹತ್ತಿರದವರಾಗಿ ಹೆಚ್ಚಿನ 
ಬೆಂಬಲ ಕೊಟ್ಟರು. ಅನಂತರ ಜಿಲ್ಲಾಪಂಚಾಯತ್‌ ಆಡಳಿತಾಧಿಕಾರಿಯಾಗಿ ಪೆರುಮಾಳರು 
ಸಾಹಿತ್ಯ ಪರಿಷತಿಗೆ ಒಂದು ಲಕ್ಷ ರೂಪಾಯಿಗಳು ಅನುದಾನ ನೀಡಿದರು. ಆಗ ಜಿಲ್ಲಾ ಉತ್ಸವದ 
ಸಿದ್ಧತೆ ನಡೆದಿತ್ತು ನನಗೆ ಹೆಚ್ಚಿನ ಪ್ರಾಶಸ್ತ್ಯನೀಡಿ ವೇದಿಕೆ ಹಾಗು ಪುಸಕ ಪ್ರದರ್ಶನ ಸಮಿತಿ 
ಅಧ್ಯಕ್ಷರನ್ನಾಗಿ ಮಾಡಿದ್ದರು. ಖ್ಯಾತ ಕಥೆಗಾರ ಅಮರೇಶ ನುಗಡೋಣಿ ಅವರು ಹೈದರಾಬಾದ್‌ 
ಕರ್ನಾಟಕದ ಪ್ರಾತಿನಿಧಿಕ ಬೃಹತ್‌ ಕಥಾ ಸಂಕಲನ ಸಂಪಾದಿಸಿಕೊಟ್ಟರು. ರೂ. 45 ಸಾವಿರ 
ವೆಚ್ಚದಲ್ಲಿ "ಬಿಸಿಲ ಹನಿಗಳು' ಪರಿಷತಿನಿಂದ ಪ್ರಕಟಣೆ ಮಾಡಿದ್ದು ನನಗೆ ಹೆಚ್ಚಿನ ಗೌರವ 
ತಂದುಕೊಟ್ಟಿತು. 

1997ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳ್ಳಿಹಬ್ಬ ಅರ್ಥಪೂರ್ಣವಾಗಿ 


ಹರ ಜಾರಿ 


ಆಚರಿಸಲು ನಿರ್ಧರಿಸಿ ಒಂಬತ್ತುದಿನಗಳ ಕಾಲ ಜಿಲ್ಲೆಯ ಒಂಬತ್ತುತಾಲ್ಲೂಕುಗಳಲ್ಲಿಪ್ರತಿದಿನ 
ನಾಲ್ಕು ಗ್ರಾಮಗಳಂತೆ ಒಂದು ವ್ಯಾನ್‌ ಮಾಡಿಕೊಂಡು ಭಾಷಣಕಾರರು, ಹಾಡುಗಾರರು, 
ಸ್ವಯಂ ಸೇವಕರನ್ನು ಕೂಡಿಸಿಕೊಂಡು ಪುಸಕ ರಾಶಿ ಹಾಕಿಕೊಂಡು ಮಾರಾಟಮಾಡುತ್ತಾ36 
ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಯೊಂದು ಕೇಂದ್ರದಲ್ಲಿ ಇದಕ್ಕೆ 
ಸಿಕ್ಕ ಅದ್ಧೂರಿ ಸ್ವಾಗತ, ಔತಣ - ಜಿಲ್ಲೆಯಲ್ಲಿ ಹೊಸ ಚೇತನ ಮೂಡಿಸಿತು. 25 ಜನ 
ಹಿರಿಯರನ್ನು ಗೌರವಿಸುವ ಮೂಲಕ ಬೆಳ್ಳಿಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. 
ರಾಜ್ಯದಲ್ಲಿ ಯಾರೂ ಮಾಡದ ಹೊಸ ಕಾರ್ಯಕ್ರಮವಾಗಿತ್ತು ಜಿಲ್ಲೆಯ ಹಿರಿಯ ಲೇಖಕರು, 
ಸಮ್ಮೇಳನಾಧ್ಯಕ್ಷರ ಭಾವಚಿತ್ರ ಹಾಗೂ ದೇವಾಲಯಗಳ ಚಕ್ರವರ್ತಿ ಇಟಗಿಯ ಮಹಾದೇವ 
ದೇವಾಲಯದ ಚಿತ್ರದೊಂದಿಗೆ ಕೂಡಿದ ಕ್ಯಾಲೆಂಡರ್‌ ಮಾಡಿಸಿದ್ದು(ಎಚ್‌.ಎಚ್‌. ಮ್ಯಾದಾರ್‌ 
ಅವರ ಚಿತ್ರಕಲೆ), ಪತ್ರಕರ್ತ ಕೆ. ರಾಮಕೃಷ್ಣ ಹಾಗೂ ಕಥೆಗಾರ ಮಹಂತೇಶ ನವಲಕಲ್‌ 
ಸಂಪಾದಕತ್ವದಲ್ಲಿ ಜಿಲ್ಲೆಯ ಯುವ ಕಥೆಗಾರರ ಪ್ರಾತಿನಿಧಿಕ ಕಥಾ ಸಂಕಲನ "“ಓರೆಗಲ್ಲು 
ಪ್ರಕಟಿಸಿದ್ದು ಬೆಳ್ಳಿಹಬ್ಬದ ಸಂಭ್ರಮಕ್ಕೆ ಕಳೆತಂದಿತು. 

ಜಿಲ್ಲೆಯ ಕಾಂಗ್ರೆಸ್‌ ಅಧ್ಯಕ್ಷರಾಗಿದ್ದ ತೆಲುಗರೆಂದು ಬಿಂಬಿತರಾಗಿದ್ದ ಎನ್‌.ಎಸ್‌. 
ಬೋಸರಾಜ್‌ರವರು ನನ್ನಮಾತಿಗೆ ಒಮ್ಮೆಲೇ ಒಪ್ಪಿ ರಾಯಚೂರು ಜಿಲ್ಲಾನಾಲ್ಕನೆಯ ಕನ್ನಡ 
ಸಾಹಿತ್ಯ ಸಮ್ಮೇಳನ ಮಾಡಿಸಿದ್ದು ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಜವಾಬ್ದಾರಿ 
ಹೊತ್ತುಕೊಂಡು, ಉತ್ಪಾಹದಿಂದ ನಿಭಾಯಿಸಿದ್ದುಸಾಹಿತ್ಯ ಪರಿಪತಿಗೆ ಹೆಚ್ಚಿನ ಕೀರ್ತಿ ತಂದಿತು. 
ಜಿಲ್ಲೆಯಲ್ಲಿ ಅತಿಹೆಚ್ಚುಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿದ ಕೀರ್ತಿ ಎನ್‌.ಎಸ್‌. ಬೋಸರಾಜ್‌ 
ಅವರಿಗೆ ಸಲ್ಲುತ್ತದೆ. ಲಿಂಗಸೂಗೂರು ಶಾಸಕರಾದ ಅಮರೇಗೌಡ ಬೈಯ್ಯಾಪೂರ ಅವರು 
ರಾಯಚೂರು ಜಿಲ್ಲಾ ಐದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ 
ನಡೆಸಿಕೊಟ್ಟರು. ಸಮ್ಮೇಳನದ ನೆನಪಿಗಾಗಿ ಐದು ಸಾಹಿತ್ಯ ಕ ೃತಿಗಳನ್ನು ಪ್ರಕಟಿಸಿದ್ದು ವಿಶೇಷ 

ನನ್ನ ಬಗ್ಗೆ ಎಷ್ಟೊಂದು ಗೌರವ ಮೂಡಿತೆಂದರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 
ರಾಜ್ಯೋತ್ಸವ ಹಾಗು ಇತರೆ ಕಾರ್ಯಕ್ರಮಗಳ ಪೂರ್ವಭಾವಿ ಸಭೆ ನಡೆದರೆ ನನ್ನ ಮಾತಿಗೆ 
ಹೆಚ್ಚಿನ ಮನ್ನಣೆ ದೊರೆಯುತಿತ್ತು ಜಿಲ್ಲಾಆಡಳಿತ ಹಮ್ಮಿಕೊಳ್ಳುವ ರಾಜ್ಯೋತ್ಸವ ಸಮಾರಂಭಕ್ಕೆ 
ರಾಜ್ಯದ ಸಚಿವರು ಅತಿಥಿಯಾದರೆ ಸಮಾರಂಭದ ಅಧ್ಯಕ್ಷತೆ ವಹಿಸುವ ಅವಕಾಶ 
ನನ್ನದಾಗುತತ್ತು 

ಅಶೋಕ ದಳವಾಯಿಯವರು ರಾಯಚೂರು ಜಿಲ್ಲಾಧಿಕಾರಿಗಳಾಗಿದ್ದಾಗ ಕನ್ನಡದ 
ಕೆಲಸಕ್ಕೆ ಒಳ್ಳೆಯ ಪ್ರೋತ್ಸಾಹ ನೀಡುತ್ತಿದ್ದರು. ಅವರಿಗೆ ನನ್ನ ಮೇಲೆ ಅಪಾರ ನಂಬಿಕೆ. 
ರಾಯಚೂರು ಜಿಲ್ಲೆಗೆ ಹೊಂದಿಕೊಂಡಿರುವ, ಆಂಧ್ರಪ್ರದೇಶದಲ್ಲಿರುವ ಗಡಿ ಪ್ರದೇಶ 
ಆದವಾನಿಯಲ್ಲಿ ಎರಡು ದಿನಗಳ ಗಡಿನಾಡು ಉತ್ಸವ ಭರ್ಜರಿಯಾಗಿ ಆಚರಿಸಲಾಯಿತು. 
ಗಡಿನಾಡು ಸಮ್ಮೇಳನ ಯಶಸ್ವಿಯಾಗಿ ಮಾಡುವ ಪೂರ್ತಿ ಹೊಣೆಗಾರಿಕೆಯನ್ನು ನಾಲ್ಕು 


} ೧ 
ಶಿಕ್ಷರ ಜಾನನ್‌ 


ಜನರಿಗೆ ಒಪ್ಪಿಸಿದ್ದರು. ಜಿಲ್ಲಾ ಕಸಾಪ ಅಧ್ಯಕ್ಷನಾಗಿದ್ದರಿಂದ ನಾಲ್ಕು ಜನ ಸಂಚಾಲಕರಲ್ಲಿ 
ಒಬ್ಬನಾಗಿದ್ದನನಗೆ ಬಹಳ ಜವಾಬ್ದಾರಿಯಿತ್ತುಮತ್ತು ಜಿಲ್ಲಾಡಳಿತದ ಜೊತೆಗೆ ಜಿಲ್ಲಾ ಕಸಾಪದ 
ಸಹಭಾಗಿತ್ವ ಇತ್ತು ಹೀಗೆ ಕೆಲಸ ಮಾಡುವ ಅವಕಾಶಗಳು ಮೇಲಿಂದ ಮೇಲೆ ನನಗೆ 
ದೊರೆಯುತಿದ್ದವು. 

ಕಾಲೇಜಿನಲ್ಲಿ; ಸಣ್ಣ ಹುದ್ದೆಯಲ್ಲಿದ್ದರೂ ಸಾಹಿತ್ಯ ಪರಿಷತಿನ ಅಧ್ಯಕ್ಷನಾಗಿ ಮಾಡಿದ ಕೆಲಸ, 
ಸಿಕ್ಕ ಗೌರವ ನನಗೆ ಅನಾಹುತವನ್ನೂ ಮಾಡಿದೆ. ಕಾಲೇಜಿನಲ್ಲಿ ನನ್ನ ಹುದ್ದೆ ನಿಭಾಯಿಸಿ, 
ಕಾಲೇಜಿನ ಅವಧಿ ಮುಗಿದ ನಂತರ ಪರಿಷತಿನ ಕೆಲಸ ಮಾಡಿದರೂ, ಆಡಳಿತ ಮಂಡಳಿಯ 
ಕಣ್ಣು ನನ್ನ ಮೇಲೆ ನಿಗಾವಹಿಸುತಿತ್ತು ನಾನು ಕೆಲಸ ಮಾಡುತ್ತಿದ್ದುದು ಅನುದಾನಿತ 
ಕಾಲೇಜಾಗಿದ್ದರಿಂದ ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಆಡಳಿತ ಮಂಡಳಿಯ ಒಪ್ಪಿ] 
ಪಡೆಯಬೇಕಾಗುತಿತ್ತು ಆಡಳಿತ ಮಂಡಳಿ ಸಭೆಯಲ್ಲಿ ಸರ್ಧಿಸಲು ಅನುಮತಿ 
ನೀಡಬಾರದೆಂದು ತೀರ್ಮಾನ ತೆಗೆದುಕೊಳ್ಳಲಾಗಿ ತೆಂದು ಇತರೆ ಮೂಲೆಗಳಿಂದ ತಿಳಿದು 
ಬಂದರೂ, ಆದೇಶ ಪತ್ರ ನನಗೆ ಮುಟ್ಟಿಸುತಿರಲಿಲ್ಲ ನನ್ನ ಬಗ್ಗೆ ಅಸಮಾಧಾನವಿದ್ದರೂ 
ತೋರ್ಪಡಿಸುತ್ತಿರಲಿಲ್ಲ ಕಾದುಕುಳಿತಿದ್ದಆಡಳಿತ ಮಂಡಳಿ ಅವಕಾಶ ಸಿಕ್ಕೊಡನೆ ಹೆಚ್ಚುವಿಚಾರ 
ಮಾಡದೆ ನನ್ನನ್ನು ಅಮಾನತ್ತು ಮಾಡಿತ್ತು 
ಸ್ವಾತಂತ್ರ್ಯೋತ್ಸವದ ದಿನ ಸುದ್ದಿಮೂಲ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು, 
ನನ್ನ ಕುರಿತು ಒಳ್ಳೆಯ ಅಭಿಮಾನವಿದ್ದ ರಾಯಚೂರುವಾಣಿ ಪತ್ರಿಕೆ ಸುದ್ದಿ ಪ್ರಕಟಿಸಲಿಲ್ಲ 
ರಾಜ್ಯಮಟ್ಟದ ಪತ್ರಿಕೆಗಳು ನನ್ನಕೆಲಸ ನೋಡಿದ್ದರಿಂದ ಚುಟುಕಾಗಿ ವರದಿ ಮಾಡಿದ್ದವು. 

ಆಡಳಿತ ಮಂಡಳಿಗೆ ನನ್ನ ಮೇಲೆ ಎಷ್ಟೊಂದು ಸಿಟ್ಟಿತೆಂದರೆ ನನ್ನನ್ನು ಒಂದು ವರ್ಷಕಾಲ 
ಅಮಾನತಿನಲ್ಲಿಟ್ಟಿದ್ದರೂ, ಆರು ತಿಂಗಳು ಶೇ. 50 ಸಂಬಳ, ಅನಂತರ ಶೇ. 75 ಸಂಬಳ 
ನಿಯಮದ ಪ್ರಕಾರ ಕೊಡಬೇಕು. ಆದರೆ ನನಗೆ ಶೇ. 50 ಕೊಟ್ಟು ಸತಾಯಿಸಿತು. ಅನಂತರ 
ಸಂಸ್ಥೆಯ ಹಣಕಾಸು ವಿಷಯದಲ್ಲಿ ರಾದ್ದಾಂತವಾಗಿ ಸಂಸ್ಥೆ ಸರಕಾರದ ಆಡಳಿತಾಧಿಕಾರಿಯ 
ತೆಕ್ಕೆಗೆ ಹೋಯಿತು. 

ಅಮಾನತುಗೊಂಡೊಡನೆ ಮನಸ್ಸು ಕೆಡಿಸಿಕೊಳ್ಳದೆ ನನ್ನ ಬಹುದಿನದ ಕನಸಾದ 
ವೈಶ್ಯಪತ್ರಿಕೆ ಪ್ರಾರಂಭಿಸಲು ನಿರ್ಧರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ದೆಹಲಿಗೆ ಪತ್ರಿಕೆ ಹೆಸರು 
ಪಡೆಯಲು ಕಳುಹಿಸಿಕೊಟ್ಟೆ ಕೇವಲ 40 ದಿನಗಳಲ್ಲಿ ಪತ್ರಿಕೆ ಹೆಸರು “ವೈಶ್ಯವಾರ್ತಾ' ಎಂದು 
ಅನುಮತಿ ದೊರಕಿತು. ಕರಪತ್ರ ಹಾಗು ರಸೀದಿ ಪುಸಕಗಳೊಂದಿಗೆ ಚಂದಾದಾರರನ್ನು 
ಮಾಡಿಸಿಕೊಳ್ಳಲು ತಿರುಗಾಟ ಪ್ರಾರಂಭಿಸಿದೆ. ಅಮಾನತಿನ ಅವಧಿ ಒಂದು ವರ್ಷ. ಆಗ 
ತಿಂಗಳಲ್ಲಿ 8 ರಿಂದ 10ದಿನಗಳ ಕಾಲ ರಾಜ್ಯದ ತುಂಬೆಲ್ಲಾ ಪ್ರವಾಸ ಮಾಡಿದೆ. ಎಲ್ಲಾ ಕಡೆ 
ಪರಿಚಿತರಿದ್ದಲ್ಲಿಗೆ ಹೋಗಿ ಸಹಾಯ ಪಡೆದೆ. ಸಾಕಷ್ಟು ಬೆಂಬಲ ದೊರೆಯದಿದ್ದರೂ ಪತ್ರಿಕೆ 
ಸರಾಗವಾಗಿ ನಡೆಸಿಕೊಂಡು ಹೋಗುವಷ್ಟು ಬೆಂಬಲ ದೊರೆಯಿತು. ರಾಜ್ಯದ ತುಂಬೆಲ್ಲ 


SoU 


ವೈಶ್ಯವಾರ್ತಾ ಬಳಗ ಹುಟ್ಟಿಕೊಂಡಿತು. ಹಿರಿಯರು ಮುತ್ತದ್ದಿಗಳಾದ ಟಿ. ಶೀನಯ್ಯ ಶೆಟ್ಟರಂತೂ 
ಪತ್ರಿಕೆಗೆ ರೂ. 5,000 ಹಣ ನೀಡಿ ಪ್ರಥಮ ಪೋಷಕರಾಗಿದ್ದಲ್ಲದೆ ಬೆಂಗಳೂರು ನಗರದಲ್ಲಿ 
ಚಂದಾದಾರರನ್ನುಮಾಡಿಸಿಕೊಟ್ಟು ನೆರವಾದರು. ಕೆ.ಎಲ್‌. ನಟರಾಜರನ್ನು ಪರಿಚಯಿಸಿದರು. 
ಅನಂತರ ಎಸ್‌.ಆರ್‌. ವಿಜಯಕುಮಾರ್‌ ಪತ್ರಿಕೆಗೆ ಸಹ ಸಂಪಾದಕರಾಗಿ ಸೇರಿಕೊಂಡರು. 
ಪತ್ರಿಕೆ ಗಟ್ಟಿಯಾಗಿ ನೆಲೆನಿಂತಿತು. ನನ್ನ ಆಡಳಿತ ಸಂಸ್ಥೆ ನನಗೆ ಕೆಟ್ಟದ್ದುಮಾಡಿದರೂ ಅದು ನನಗೆ 
ಒಳ್ಳೆಯದಾಯಿತು. ಅಯ್ಯೋ ಪಾಪ ಸಂಸ್ಥೆಯು ಅನ್ಯಾಯ ಮಾಡಿತೆನ್ನುವವರು ಹಲವರಿದ್ದರೆ, 
ಕುಹಕ ಮಾತನಾಡುವವರೂ ಇದ್ದರು. ಆದರೆ ನನ್ನ ಮೇಲೆ ನಂಬಿಕೆಯಿಟ್ಟಿದ್ದ ಜಿಲ್ಲೆಯ ಜನರು 
ಎಂದೂ ಅಗೌರವ ತೋರಲಿಲ್ಲ ಅಮಾನತ್ತು ಮಾಡಿದ ಕಾರಣ ಅರ್ಧ ಸಂಬಳ ಪಡೆದು 
ಕಾಲೇಜಿಗೆ ಹೋಗದೆ ಪತ್ರಿಕೆಗಾಗಿ ರಾಜ್ಯದ ತುಂಬೆಲ್ಲಾತಿರುಗಾಡಲು ಅವಕಾಶವಾಯಿತು. ನನ್ನ 
ರಾಜ್ಯ ಸಂಪರ್ಕ ಬೆಳೆಯಿತು. ಪತ್ರಿಕೆಯೊಂದು ಉದಯವಾಯಿತು. ವೇತನದ ಮೇಲೆ 
ಅವಲಂಬಿತನಾಗಿದ್ದ ನನಗೆ ಪತ್ರಿಕೆಯಿಂದಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುವಂತಾಯಿತು. 
ಅಮಾನತ್ತುನನಗೆ ಶಾಪವಾಗದೆ ವರವಾಯಿತು. ಸಂಸ್ಥೆಯು ವಿಚಾರಣೆ ಮಾಡದೆ ಅಮಾನತನ್ನು 
ವಾಪಸ್ಸುತೆಗೆದುಕೊಂಡಿತು. 

ನಾನು ಲೇಖಕನಲ್ಲದಿದ್ದರೂ ಸಾಹಿತಿಗಳ ಸಂಪರ್ಕ, ಓದು-ಬರೆವಣಿಗೆ ರೂಢಿಸಿ 
ಕೊಳ್ಳಲು ನೆರವಾಯಿತು. ರಾಯಚೂರು ಜಿಲ್ಲಾ ಐದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ 
ನೆನಪಿಗಾಗಿ "ನವರಂಗ' ಸಂಚಿಕೆ ಹೊರತಂದೆ. ರೂಪುರೇಷೆ, ಲೇಖನಗಳ ಆಯ್ಕೆ ನನ್ನದೇ. 
ಸಂಚಿಕೆ ಬಿಡುಗಡೆ ಅನಂತರ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಜಾಹೀರಾತಿಲ್ಲದೆ ಸ್ಮರಣ 
ಸಂಚಿಕೆಯೊಂದು ಸುಂದರವಾಗಿ ಮುದ್ರಣಗೊಂಡು ಹೊಸತನ ಮೂಡಿಸಿತು. 

ಈ ಸಮಯದಲ್ಲಿ ನಾನು ಮೈಲಾಪುರ ಸುಬ್ರಹ್ಮಣ್ಯಂ ಅವರನ್ನು ನೆನೆಯಲೇಬೇಕು. 
ಅವರು ನನ್ನನ್ನು ಪ್ರೋತ್ಸಾಹಿಸಿದರು. ರಾಯಚೂರಿನ ಶ್ರೀ ಕನ್ಯಕಾಪರಮೇಶ್ವರಿ ಹಾಸ್ಟೆಲ್‌ ಸಮಿತಿ 
ಕಾರ್ಯಕಾರಿ ಸದಸ್ಯನಾಗಿ ಆಯ್ಕೆಗೊಳ್ಳಲು ಕಾರಣೀಕರ್ತರು. ಆ ಸಮಿತಿ ವತಿಯಿಂದ ಬಹಳ 
ವರ್ಷಗಳಿಂದ ಶಿಶುವಿಹಾರ ನಡೆಸಿಕೊಂಡು ಬರಲಾಗಿತ್ತು ಸ್ವಂತ ಜಾಗ, ಸ್ವಂತ ಕಟ್ಟಡವಿತ್ತು 
ರಾಯಚೂರಿನಲ್ಲಿ ಒಂದು ಉತಮ ಕನ್ನಡ ಶಾಲೆ ಪ್ರಾರಂಭಿಸಲು ಮನಸಾಯಿತು. ಹಾಸ್ಟೆಲ್‌ 
ಸಮಿತಿ ಸಹಕಾರ ಸಿಕ್ಕಿ ಶ್ರೀ ಕನ್ಯಕಾಪರಮೇಶ್ವರಿ ಪ್ರಾಥಮಿಕ ಶಾಲೆ ಉದ್ಭಾ ಟನೆಗೊಂಡಿತು. ಐದು 
ವರ್ಷ ಶಾಲಾ ಸಮಿತಿಯ ಅಧ್ಯಕ್ಷನಾಗಿ ಶಾಲೆ ಬೆಳೆಯಲು ಕೆಲಸ ಮಾಡಿದೆ. ಉತಮ ಶಿಕ್ಷಕರು 
ನೇಮಕಗೊಂಡು ಶಾಲೆ ಹೆಸರು ಮಾಡಿತು. ಇಂದು ಕನ್ನಡ ಮತ್ತುಇಂಗ್ಲಿಷ ಪ್ರೌಢಶಾಲೆ ಹಾಗು 
ಬಿ.ಇಡಿ ಕಾಲೇಜುವರೆಗೆ ಬೆಳೆದು ಖ್ಯಾತಿ ಹೊಂದಿದೆ. ಕನ್ನಡ ಶಾಲೆಯೊಂದು ಪ್ರಾರಂಭಿಸಿದ 
ಕೀರ್ತಿ ನನಗೆ ದೊರಕಿತು. 

ಮೈಲಾಪುರ ಸುಬ್ರಹ್ಮಣ್ಯಂರವರು ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯ 
ಅಧ್ಯಕ್ಷರಾಗಿದ್ದಾಗ ರಾಯಚೂರಿನಲ್ಲಿ ಕರ್ನಾಟಕ ರಾಜ್ಯ ಐದನೆಯ ಆರ್ಯವೈಶ್ಯ ಸಮ್ಮೇಳನ 


ಉೈ ಎ 


ಇಸ 


ಹಾಗೂ ದಕ್ಷಿಣ ಭಾರತ ಪ್ರಥಮ ಆರ್ಯವೈಶ್ಯ ಸಮ್ಮೇಳನ ಆಯೋಜಿಸಿದರು. ಅವರು ನನ್ನನ್ನು 
ಸ್ಪರಣ ಸಂಚಿಕೆ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದರು. ಸಮ್ಮೇಳನದ ನೆನಪಿಗಾಗಿ "ವೈಶ್ಯಶ್ರೀ' ಸಂಚಿಕೆ 
ಸಂಪಾದಿಸಿಕೊಟ್ಟೆ ಸಂಚಿಕೆ ಆಕರ್ಷಕವಾಗಿ ಮೂಡಿಬಂದಿತು. ಮೈಲಾಪುರ ಅವರು 
ಮಂತ್ರಾಲಯ ಆರ್ಯವೈಶ್ಯ ಸೇವಾ ಸಮಾಜದ ವಾಸವಿ ನಿತ್ಯಾನ್ನಛತ್ರದ ಅಧ್ಯಕ್ಷರಾಗಿ ಬೃಹತ್‌ 
ಛತ್ರ ನಿರ್ಮಾಣ ಮಾಡಿದ್ದುರೆ. ಛತ್ರದ ಬೆಳ್ಳಿಹಬ್ಬದ ಎರಡು ದಿನದ ಸಂಭ್ರಮದ ಸಮಾರಂಭಕ್ಕೆ 
ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಹಾಗು ಸ್ಥರಣ ಸಂಚಿಕೆ ಸಂಪಾದಕ ಮಂಡಳಿ ಸದಸ್ಯನಾಗಿ ಕೆಲಸ 
ಮಾಡಲು ಅವಕಾಶ ಮಾಡಿಕೊಟ್ಟರು. ಛತ್ರದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ 
ಖ್ಯಾತರೊಂದಿಗೆ ನನ್ನನ್ನು ಸನ್ಮಾನಿಸಿ ಗೌರವಿಸಿದರು. ಮಂತ್ರಾಲಯದಲ್ಲಿಪ್ರಥಮ ದಕ್ಷಿಣ ಭಾರತ 
ಆರ್ಯವೈಶ್ಯ ಪತ್ರಕರ್ತರ ಸಮ್ಮೇಳನ ಮಾಡಲು ನಿರ್ಧರಿಸಿ, ನನ್ನನ್ನು ಸಮಿತಿ ಅಧ್ಯಕ್ಷನನ್ನಾಗಿ 
ಮಾಡಿ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ವೈಶ್ಯಪತ್ರಿಕೆಗಳ ಸಂಪಾದಕರನ್ನು 
ಕರೆಯಿಸಿ ಸನ್ಮಾನಿಸಿ ಪತ್ರಕರ್ತರ ಸಮ್ಮೇಳನ ಯಶಸ್ವಿಯಾಗಿ ಮಾಡಿಕೊಟ್ಟರು. 

ಶರಣ ಸಾಹಿತ್ಯ ಪರಿಷತ್ತಿನವರು ರಾಯಚೂರಲ್ಲಿಮೂರು ದಿನಗಳ ಕರ್ನಾಟಕ ರಾಜ್ಯ 
ಶರಣ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಮತ್ತು 
ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ರಾಜ್ಯಮಟ್ಟದ ದಾಸ ಸಾಹಿತ್ಯ ಸಮ್ಮೇಳನ 
ಏರ್ಪಡಿಸಿದಾಗ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವ ಅವಕಾಶ 
ಒದಗಿಬಂತು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ರಾಯಚೂರಿನಲ್ಲಿ 
ಎರಡು ದಿನಗಳ ಕಾಲ "ಶತಮಾನದ ಸಾಹಿತ್ಯ' ಕುರಿತು ರಾಜ್ಯಮಟ್ಟದ ವಿಚಾರ ಸಂಕಿರಣ 
ಮಾಡುವ ಅವಕಾಶ ನನಗೆ ಒದಗಿತು. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಸ್ಥಾಪಕ 
ಅಧ್ಯಕ್ಷನಾಗಿ ರಾಯಚೂರಿನಲ್ಲಿರಾಜ್ಯಮಟ್ಟದ ಮೂರನೆಯ ಆರ್ಯವೈಶ್ಯ ಸಾಹಿತ್ಯ ಸಮ್ಮೇಳನ 
ಯಶಸ್ವಿಯಾಗಿ ಮಾಡಿಕೊಡುವ ಸೌಭಾಗ್ಯ ದೊರೆಯಿತು. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದ 
ಭೂಪಾಳ ಶ್ರೀನಿವಾಸರನ್ನ ನೆನೆಯಲೇ ಬೇಕು. ಎಂಟು ವರ್ಷ ಕಾಲ ಕರ್ನಾಟಕ ಆರ್ಯವೈಶ್ಯ 
ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಪರಿಷತನ್ನು ಮುನ್ನಡೆಸುವ ಅವಕಾಶ ನನಗೆ ಸಿಕ್ಕಿದೆ. 

ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡ ಸಮ್ಮೇಳನ, ಸಾಹಿತ್ಯ 
ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಕರ್ನಾಟಕ ಆರ್ಯವೈಶ್ಯ ಮಹಾಸಭ ಅಧ್ಯಕ್ಷ ಆರ್‌.ಪಿ. 
ರವಿಶಂಕರ್‌ ಅವರು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತಿನ ಅಧ್ಯಕ್ಷನಾದ ನನ್ನನ್ನು 
ಮಹಾಸಭಾದ ಕಾರ್ಯಕಾರಿ ಸಮಿತಿಗೆ ವಿಶೇಷ ಆಹ್ವಾನಿತನನ್ನಾಗಿ ನೇಮಿಸಿಕೊಂಡರು. ಹೀಗಾಗಿ 
ಕರ್ನಾಟಕ ಆರ್ಯವೈಶ್ಯ ಮಹಾಸಭ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಚಟುವಟಿಕೆಗಳಲ್ಲಿ 
ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿತು. 

ಭೂಪಾಳ ಶ್ರೀನಿವಾಸರವರು ತಿರುಮಲ ತಿರುಪತಿ ಆರ್ಯವೈಶ್ಯ ಸೇವಾ ಸಮಾಜ 
ಸ್ಥಾಪಿಸಿ ತಿರುಮಲದಲ್ಲಿ ನವರಾತ್ರಿ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ಆರ್ಯವೈತ್ಯರಿಗೆ 


MR 


ಚಿತೂರು ಛತ್ರದಲ್ಲಿ ಉಚಿತ ಭೋಜನ ವ್ಯವಸ್ಥೆ ಮಾಡುತ್ತಿದ್ದರು. ಅವರು ನನ್ನನ್ನು 
ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡು ಅವರೊಂದಿಗೆ ಕೂಡಿ ಕೆಲಸ ಮಾಡಲು ಅವಕಾಶ 
ಕಲ್ಪಿಸಿದ್ದರು. ರಾಯಚೂರಿನಲ್ಲಿ ಎರಡು ಸಾರಿ ದೊಡ್ಡದಾಗಿ, ಭರ್ಜರಿಯಾಗಿ ಶ್ರೀನಿವಾಸ 
ಕಲ್ಯಾಣೋತ್ಸವ ಏರ್ಪಡಿಸಿದ್ದಾಗ ಸಮಿತಿಯ ಕಾರ್ಯದರ್ಶಿಯಾಗಿದ್ದೆ ಕರ್ನಾಟಕ 
ಆರ್ಯವೈಶ್ಯ ಮಹಾಸಭಾ ವತಿಯಿಂದ ಸೋಮೇಶ್ವರ ಗುಪರವರು ಅಧ್ಯಕ್ಷರಾಗಿದ್ದಾಗ 
ರಾಯಚೂರಿನಲ್ಲಿವಿಭಾಗ ಮಟ್ಟದ ವೈಶ್ಯ ಸಮ್ಮೇಳನ ನಡೆದಾಗ ಪ್ರಧಾನ ಕಾರ್ಯದರ್ಶಿಯಾಗಿ 
ಇಡೀ ಕಾರ್ಯಕ್ರಮದ ರೂಪುರೇಷೆ ಸಿದ್ಧಪಡಿಸಿ ಸಮ್ಮೇಳನದ ಯಶಸ್ಸಿನಲ್ಲಿಪಾಲುದಾರನಾಗಿದ್ದೆ 

ಒಂದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಏನಾದರೂ ಸಾಧಿಸಬಹುದು. ನಾನು 
ಸಂಘಟಕನಾಗಿ, ಸಾಹಿತ್ಯದ ಪರಿಚಾರಕನಾಗಿ ಗುರುತಿಸಿಕೊಂಡೆ. ಸಮಾಜ ಗುರುತಿಸಿ 
ಗೌರವಿಸಿದೆ. ಸಂಖ್ಯಾಬಾಹುಳ್ಯವಿರದ ವೈಶ್ಯ ಸಮಾಜದವನಾಗಿದ್ದರಿಂದ ರಾಜಕೀಯ 
ಬೆಂಬಲವಿಲ್ಲದೆ ಸರ್ಕಾರದ ಅಕಾಡೆಮಿಗಳ, ಪ್ರಾಧಿಕಾರಗಳ ಸದಸ್ಯನಾಗುವ ಅವಕಾಶ 
ದೊರೆತಿಲ್ಲ ರಾಜ್ಯೋತ್ಸವ ಪ್ರಶಸ್ತಿಬಲುದೂರ. ಆದರೂ ಜೀವನದಲ್ಲಿಸ್ಪಲವಾದರೂ ಸಾಧನೆ 
ಮಾಡಿದ ಸಂತೃಪ್ತಿಇದೆ. 14ನೆಯ ಶತಮಾನದ ದಾಸ ಪರಂಪರೆಯಿಂದ (ವಿಜಯದಾಸರು, 
ಜಗನ್ನಾಥದಾಸರು) ಹಿಡಿದು 21ನೆಯ ಶತಮಾನದವರೆಗೆ 700 ವರ್ಷಗಳಲ್ಲಿ ಮಾನ್ವಿ 
ತಾಲ್ಲೂಕಿನಲ್ಲಿವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಾನೀಯರನ್ನು ಪರಿಚಯಿಸುವ ಬೃಹತ್‌ 
ಪ್ರತಿ "ಮಾನ್ವಿಯ ಮಹನೀಯರು' ಪುಸಕವನ್ನು ಕನ್ನಡ ಉಪನ್ಯಾಸಕ ಸಿದ್ದಲಿಂಗಪ್ಪಕೊಟ್ಟೇಕಲ್‌ 
ಪ್ರಕಟಿಸಿದ್ದು ಪರಿಚಯಿಸಲ್ಪಟ್ಟ40 ಜನರಲ್ಲಿನಾನು ಒಬ್ಬನಾಗಿದ್ದೇನೆ. 

ನಾನು ನನ್ನ ನೆಲೆಯನ್ನು ಬೆಂಗಳೂರಿಗೆ 2013ರಲ್ಲಿ ವರ್ಗಾಯಿಸಿದೆ. ಆಗ ನನ್ನ ಸ್ವಂತ 
ತಾಲ್ಲೂಕಾದ ಮಾನ್ವಿಯಲ್ಲಿನಡೆದ ಆರನೆಯ ತಾಲ್ಲೂಕು ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ನನ್ನನ್ನು 
ಆಯ್ಕೆಮಾಡಿ ಗೌರವಿಸಲಾಯಿತು. ಇದು ನನ್ನ ಬದುಕಿನ ಅತ್ಯಂತ ಸ್ಮರಣೀಯ ಘಟನೆಗಳಲ್ಲಿ 
ಒಂದು. ಸಮ್ಮೇಳನವೂ ಅದ್ಧೂರಿಯಾಗಿ ಅಷ್ಟೇ ಅಲ್ಲಅರ್ಥಪೂರ್ಣವಾಗಿಯೂ ನಡೆಯಿತು. 

ಪ್ರತಿ ಯಶಸ್ವೀ ಪುರುಷನ ಹಿಂದೆ ಒಬ್ಬ ಮಹಿಳೆಯ ಪಾತ್ರವಿರುವುದು 
ಮರೆಯುವಂತಿಲ್ಲ ನನ್ನ ಯಶಸ್ಸಿನಲ್ಲಿ ನನ್ನ ಧರ್ಮಪತ್ನಿ ಶಾರದೆಯ ಪಾತ್ರ ದೊಡ್ಡದು. ಬೆಳಗ್ಗೆ 
7.30ರಿಂದ ಮಧ್ಯಾಹ್ನ 1.30ರವರೆಗೆ ನನ್ನ ಕಾಲೇಜು ಅವಧಿ. ಕಾಲೇಜಿನಿಂದ ಬಂದೊಡನೆ 
ಸಂಘ ಸಂಸ್ಥೆಗಳ ಕೆಲಸ. ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ನೀಡಿದ್ದೇ 
ಇಲ್ಲ ನನ್ನ ಸಾಕಷ್ಟು ಸಮಯವು ಸಂಘ ಸಂಸ್ಥೆಗಳಿಗೆ ಹಾಗೂ ಕನ್ನಡದ ಕೆಲಸಗಳಿಗೆ 
ಮೀಸಲಾಗಿತ್ತು ನನಗೆ ಬರುವ ಕಡಿಮೆ ಸಂಬಳದಲ್ಲಿಯೇ ನನ್ನ ಹೆಂಡತಿ ಶಾರದೆ ಸಂಸಾರವನ್ನು 
ತೂಗಿಸಿದ್ದಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತುನೀಡಿ ಅವರು ಇಂದು ಬಿ.ಇ. ಮುಗಿಸಿ 
ಸಾಫ್ಟ್‌ವೇರ್‌ ಎಂಜಿನಿಯರುಗಳಾಗಲು ಅವಳ ಪಾತ್ರವೇ ದೊಡ್ಡದು. ನಾನು ಮನೆ ಬಿಡುವ 
ಕಾಲಕ್ಕೆ ಮಕ್ಕಳು ಎದ್ದಿರುತಿರಲಿಲ್ಲ ರಾತ್ರಿ ಮನೆಗೆ ಬಂದಾಗ ಮಲಗಿರುತಿದ್ದರು. ಅವರ ಶಿಕ್ಷಣದ 


ಸಂಪೂರ್ಣ ಹೊಣೆ ನನ್ನ ಹೆಂಡತಿಯೇ ಹೊತಿದ್ದಳು. ಕೇವಲ ಎಂಟನೆಯ ತರಗತಿವರೆಗೆ 
ಓದಿದ್ದರೂ ನನ್ನಕನ್ನಡದ ಕೆಲಸಗಳಲ್ಲಿನೆರವಾಗುತಿದ್ದದ್ದಲ್ಲದೆ ವೈಶ್ಯವಾರ್ತಾ ಪತ್ರಿಕೆ ನಡೆಸುವಾಗ 
ಪತ್ರ ವ್ಯವಹಾರ ಹಾಗೂ ಅಂಚೆ ಕೆಲಸ ನೋಡಿಕೊಳ್ಳುತಿದ್ದಳು. ನನ್ನ ತಮ್ಮ ಹಾಗು ತಂಗಿಯ 
ಮದುವೆ ಕೂಡ ಸುಗಮವಾಗಿ ನಡೆಯುವಲ್ಲಿಅವಳ ಪಾತ್ರ ಮುಖ್ಯವಾಗಿತ್ತು 

ನನ್ನಹಿರಿಯ ಮಗ ಎಚ್‌. ವೆಂಕಟೇಶ್‌, ಬಿ.ಇ. (ಕಂಪ್ಯೂಟರ್‌ ಸೈನ್‌) ಪಾಸುಮಾಡಿ 
ಈಗ ಬೆಂಗಳೂರಿನಲ್ಲಿ ಬ್ರಿಟಿಷ್‌ ಟೆಲಿಕಮ್ಯುನಿಕೇಷನ್ಸ್‌ ಸಾಫ್ಟ್‌ವೇರ್‌ ಕಂಪೆನಿಯಲ್ಲಿ ಡೆಲಿವೆರಿ 
ಮ್ಯಾನೇಜರ್‌ ಆಗಿ ಸೇವೆ ಸಲ್ಲಿಸುತಿದ್ದಾನೆ. ಹಿರಿಯ ಸೊಸೆ ಅರ್ಚನಾ ಎಂ.ಎಸ್ಸಿ, ಪದವೀಧರೆ. 
ಅವರಿಗೆ ಇಬ್ಬರು ಗಂಡು ಮಕ್ಕಳು ಆಶ್ರಿತ್‌ ಹಾಗು ಸಂವಿತ್‌. 

ನನ್ನ ಕಿರಿಯ ಮಗ ಎಚ್‌. ರಾಘವೇಂದ್ರ ಬಿ.ಇ. (ಮೆಕ್ಯಾನಿಕಲ್‌) ಓದಿದ್ದು 
ಬೆಂಗಳೂರಿನಲ್ಲಿ ಎಂಫೆಸಿಸ್‌ ಸಾಫ್ಟ್‌ವೇರ್‌ ಕಂಪೆನಿಯಲ್ಲಿ ಪ್ರಾಜೆಕ್ಟ್‌ ಲೀಡರ್‌ ಆಗಿ 
ದುಡಿಯುತಿದ್ದಾನೆ. ನನ್ನಕಿರಿಯ ಸೊಸೆ ಡಾ| ಸಪ್ನಾ, ಎಂಬಿಬಿಎಸ್‌., ಡಿಎನ್‌ಬಿ, ಹಾಗು ಕೃತಕ 
ಗರ್ಭಧಾರಣೆ ಕೋರ್ಸ್‌ ಫೆಲೋಷಿಪ್‌ ಮಾಡಿ ಬೆಂಗಳೂರಿನ ಕುಮಾರಸ್ವಾಮಿ 
ಲೇಔಟ್‌ನಲ್ಲಿರುವ ವಾಸವಿ ಆಸ್ಪತ್ರೆಯಲ್ಲಿ ಪ್ರಸೂತಿತಜ್ಞೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾಳೆ. ಅವರ 
ಏಕೈಕ ಮಗಳು ಅಕ್ಷರ. 

ನನ್ನ ಮಗಳು ಶಿವರಂಜನಿ ಎಂಎಸ್ಸಿ ಸ್ನಾತಕೋತ್ತರ ಪದವೀಧರೆ. ಅಳಿಯ ರಾಜೇಶ್‌ 
ಸುರಪುರ ಕಾಂಗಿರುಡ್‌ ಸಾಫ್ಟವೇರ್‌ ಕಂಪೆನಿಯಲ್ಲಿ ಪ್ರೊಗ್ರಾಮ್‌ ಮ್ಯಾನೇಜರ್‌ ಆಗಿ ಸೇವೆ 
ಸಲ್ಲಿಸುತಿದ್ದುವಿದೇಶದಲ್ಲಿನೆಲೆಸಿದ್ದಾರೆ. ಅವರ ಇಬ್ಬರು ಮಕ್ಕಳು ರಿತ್ವಿಕ್‌ ಹಾಗು ರಿಷಿಕಾ. 

ನನಗೆ ಕನ್ನಡದ ಹುಚ್ಚು ನನ್ನ ಮಕ್ಕಳೆಲ್ಲ ಕನ್ನಡ ಮಾಧ್ಯಮದಲ್ಲೇ ಓದಿ ಮುಂದೆ 
ಬಂದವರು. ಅದೂ ಸರ್ಕಾರಿ ಶಾಲೆಗಳಲ್ಲಿ! ನಾನು ನನ್ನ ಜೀವನದಲ್ಲಿಎಷ್ಟೇ ಕಷ್ಟಪಟ್ಟಿದ್ದರೂ, 
ಮಕ್ಕಳು ಓದಿ ಉತ್ತಮ ಹುದ್ದೆಯಲ್ಲಿದ್ದಾರೆ. ಅವರಿಗೆ ಒಳ್ಳೆಯ ಮನೆತನದ ಸಂಬಂಧಗಳು 
ಕೂಡಿಬಂದು ಅನುಕೂಲಕರವಾಗಿ ಜೀವನ ನಡೆಸುತ್ತಿರುವುದರಿಂದ ನನ್ನ ನಿವೃತ್ತಿಯ ಜೀವನ 
ಸರಾಗವಾಗಿ ನೆಮ್ಮದಿಯಿಂದ ನಡೆದಿದೆ. 

ಈ 


ಎಚ್‌. ಪಂಪಯ್ಯ ಶೆಟ್ಟಿ 

ಎಸ್‌. 1, ನಂ. 32, 8ನೇ ಮೈನ್‌, 

ಶಾಕಾಂಬರಿನಗರ, ಜೆಪಿ ನಗರ 1ನೇ ಹಂತ, ಬೆಂಗಳೂರು-560 078 
ಸನಿಹವಾಣಿ : 9448183754 / 9845685332 


ಕ್ಷರ ಜಾಣನ 


ಸಾನೆಟ್‌ (ಸುನೀತ) ಎಚ್‌. ಪಂಪಯ್ಯ ಶೆಟ್ಟಿ 


೪" ಡಾಟ ಗವಿಸಿದ್ದಪ್ಪ ಎಚ್‌. ಪಾಟೀಲ 


ಪಂಪಯ್ಯ ಶೆಟ್ಟಿಎಡೆದೊರೆ ನಾಡಿಗೆ ಬೆಳಕ ಬೀರಿದ ಶಕ್ತಿ 

ಲೆಖ್ಬ ಬರೆಯುತಲೇ ಕಸಾಪಕ್ಕೆ ಲೆಬ್ಬ ಕಲಿಸಿದ ಧೀರ 

ಕನ್ನಡ ಭಾಷೆ ಸಂಸ್ಕೃತಿಗೆ ಸದಾ ಹೊಸ ಕನಸ ಕಂಡ ಕನಸುಗಾರ 

ಧೂಳಿಡಿದ ಕಸಾಪಕ್ಕೆ ಜಿಲ್ಲೆಯಲ್ಲಿ ಚಾಲನೆ ನೀಡಿದ ಚಂದಿರ 

ಕತ್ತಲಲಿ, ಬೆಳಕಲಿ, ಉರಿಬಿಸಿಲಿನಲಿ ನೂತನ ಸರ್ಶಕೊಟ್ಟಸವಿಗಾರ 

ಸಾಹಿತ್ಯ ಜಾತ್ರೆ ಸಮ್ಮೇಳನಕೆ ಕಳೆತಂದಿಟ್ಟ ಸೂರ್ಯ 

ಜಿಲ್ಲೆಯ ಜಾಲಾಡಿ ಯುವ-ಹಿರಿಯ-ಮಹಿಳೆಯರಿಗೆ ವೇದಿಕೆ ಕಲ್ಪಿಸಿದವ 
ನಿತ್ಯ ನಿರಂತರ ಸಾಹಿತ್ಯ ಚಿಂತನ-ಮಂಥನದ ಪರಿಚಾರಕ. 

ಮಾನ್ವಿಯಿಂದ ನಗರದಲಿ ನಡೆದ ಹಾದಿ ಬಹುದೂರ 

ಆರ್ಯವೈಶ್ಯ ಸಮುದಾಯದ ಸಂಘಟನೆಗೆ ತಿರುವು ನೀಡಿದವ 
ವರದಿಗಾರ ಸಂಪಾದಕ ಹಲವು ವೇಷಭೂಷಣಕೆ ತಯಾರಿ 

ವೃತ್ತಿ;ಪ್ರವೃತ್ತಿ; ನಡೆ-ನುಡಿ- ಬದುಕಿನಲಿ ಒಂದಾಗಿಸಿದ ಜೀವನಾಡಿ 
ದೋಆಬ್‌ ಪ್ರದೇಶದಲಿ ಸಂಘಟನೆಗೆ ಆಯಾಮ ನೀಡಿದ ಜಂಗಮನೀತ 
ಪಂಪಯ್ಯ ಎಲ್ಲರೆದೆಯಲ್ಲಿ ಅಪ್ಪಿ-ಒಪ್ಪಿದ ಹೆಸರಿಗೆ ಅಕ್ಷರ ಬಾಗಿನ.... ಬಾಗಿನ 


4 


1 
ಶಿಕ್ಚರ ಜಾಡಿ” 


ಅಜಾತ ಶತ್ರು ಪಂಪಯ್ಯಶೆಟ್ಟಿ 


pad ಅಯ್ಯಪ್ಪಯ್ಯ ಹುಡಾ 


ಅಪ್ಪಟ ಕನ್ನಡಾಭಿಮಾನ 
ಸಹಜತೆ, ಸರಳತೆಗಳೊಂದಿಗೆ 
ಸಹನೆ, ತಾಳ್ಮೆಗಳ ರೂವಾರಿ 
ಸದಾ ಕ್ರಿಯಾಶೀಲ, ಸಂಘಟಕ 
ಪಂಪಯ್ಯಶೆಟ್ಟಿ ಅಜಾತಶತ್ರು 


ಪ್ರೀತಿಯನ್ನೇ ಉಸಿರಾಗಿರಿಸಿಕೊಂಡು 
ಮಿತ್ರತ್ವವನ್ನು ಸೂಕ್ಷ್ಮವಾಗಿ 
ಕಾಪಾಡಿಕೊಂಡಿರುವ 

ಆಪರನು ಕಂಡೊಡನೇ 
ಆತ್ಮೀಯವಾಗಿ ಮಾತನಾಡುವ 
ಕಣ್ಣರಳಿಸಿ ನಗುವ, ಸಂತಸಪಡುವ 
ಪಂಪಯ್ಯ ಶೆಟ್ಟಿ ಅಜಾತಶತ್ರು 


ಮಗುಮನದ 

ಮೃದು ಮನೋಭಾವ 

ಯಾರನ್ನೂ ನೋಯಿಸದ 
ಯಾರಿಗೂ ಕಟುವಾಗಿ ಮಾತನಾಡದ 
ಎಲ್ಲರೊಡನೆ ಬೆಲ್ಲಸಕ್ಕರೆಯಾಗಿ 
ಅರಳು ಮಗಮಗಿಸುವ ಆತ್ಮೀಯ 
ಪಂಪಯ್ಯಶೆಟ್ಟಿ ಅಜಾತಶತ್ರು 


ಪಿಕ್ಚರ್‌ ಜಾಡಿನ" 


ಕನ್ನಡವೆಂದರೆ 
ರೋಮಾಂಚನಗೊಳ್ಳುವ 

ಸದು ಹೃದಯದ 

ಸಂಪನ್ನತೆಯ ಸಾಕಾರ ಸ್ವರೂಪ 
ನೂರುವಸಂತಗಳು ಬಾಳಿ 

ಕನ್ನಡಕ್ಕಾಗಿ ದುಡಿದು ಬೆಳಕು ನೀಡುವ 
ಪಂಪಯ್ಯ ಶೆಟ್ಟಿ ಅಜಾತಶತ್ರು 


ಈ 


ಅಯ್ಯಪ್ಪಯ್ಯ ಹುಡಾ 
ಸುದ್ದಿಮೂಲ ದಿನಪತ್ರಿಕೆ 
ಸಿಯಾ ತಲಾಬ, ರಾಯಚೂರು 
ಸನಿಹವಾಣಿ : 9986568183 


2 ಜಂಬಣ್ಣ ಅಮರಚಿಂತ, ರಾಯಚೂರು 
ತಂದೆಯಂತೆ, ಪಂಪಯ್ಯಶೆಟ್ಟಿ 
ತಕ್ಕಡಿತೂಗದ, ವ್ಯಾಪಾರ ಮಾಡದ 
ಆದರೂ ಎನಿಸಿದರು ಶ್ರೇಷ್ಠ-ಶೆಟ್ಟಿ 
ಕಲೆ, ಸಾಹಿತ್ಯ ಇವರ ಬಂಡವಾಳ 
ಪ್ರತಿಭೆಗಳನ್ನು ತೂಗಿದರು, ಆರಿಸಿ ಗೌರವಿಸಿದರು. 
ವೃತಿಯಲ್ಲಿ ಲೆಕ್ಕಿಗರು, ಪ್ರವೃತಿಯಲ್ಲಿ ಚಿಂತಕರು 
ಆ ಜಾತಿ, ಈ ಜಾತಿ ಎನ್ನದ ಜಾತ್ಯತೀತರು 
ಪ್ರತಿಭೆಗಳನ್ನು ಗೌರವಿಸಿ, ಸನ್ಮಾನಿಸಿದರು. 
ರಾಜಕೀಯ ಕ್ಷೇತ್ರದ ಗಣ್ಯರು, ಸಾಹಿತ್ಯ ದಿಗ್ಗಜರು 
ಇವರ ಒಡನಾಡಿಗಳು ಒಳನಾಡಿಗಳು 
ಎಲ್ಲರಿಂದ ಗೌರವಪಡೆದ ಸುಕೋಮಲ ಮನದವರು 
ಇದ್ದರೆ ಶೆಟ್ಟಿಯಂಥವರಿರಬೇಕು, ಶೆ ೇಷ್ಯಮಾನವರು 
ಶೆಟ್ಟಿಯಂಥ ಪ್ರೀತಿ- ವಿಶ್ವಾಸದ ಬೆಳಕು 
ಸದಾ ನಮ್ಮ ಜೊತೆಗಿರಲಿ 
ಶೆಟ್ಟಿನೂರುಕಾಲ ಬಾಳಲಿ 
ಸಾಹಿತ್ಯ ಕ್ಷೇತ್ರ ಬೆಳಗಿಸಲಿ 
ಇದು ಎಲ್ಲರ ಆಶಯ ಸದಾಶಯ 


ಇ 


ಜಂಬಣ್ಣ ಅಮರಚಿಂತ 
8-11-181/796 
ವಿದ್ಯಾನಗರ, ರಾಯಚೂರು-584 103 


ನುಡಿಶಿಲ್ವಿ.... 


45 ಹನುಮೇಶ ಗುಮಗೇರಿ 


ಕನ್ನಡ ಪರಿಚಾರಿಕೆಗೆ ಹೆಸರು 
ನಮ್ಮ ಪಂಪಯ್ಯ ಶೆಟ್ಟರು 
ಮುನ್ನಡೆವ ದಾರಿಗೆ ಹಸಿರು 
ನುಡಿಸೇವೆಗೆ ಸದಾ ಸಿದ್ದಹಸರು 


ನುಡಿಶಿಲ್ಲಿಯ ಒಡಲು 
ಕನ್ನಡ ಮನಸ್ಸುಗಳ ಕಡಲು 
ಜೀವಸೆಲೆಯ ಮಡಿಲು 
ಸಂಸ್ಕೃತಿಗಾಗಿ ಹೆಗಲು 


ಕಾಡುವ ಕಡುಕಷ್ಟಗಳ ಕದಲಿಸಿ 
ಓದಿನ ದಿನಗಳ ವೇಗವಾಗಿಸಿ 
ಸಂತೃಪ್ಪಜೀವನದನುದಿನ 
ಸಾಂಸ್ಕೃತಿಕ ಜಗತಿನ ಅನಾವರಣ 
ಸಾಹಿತ್ಯಾಸಕರೆಲ್ಲರ 

ಅಚ್ಚುಕಟ್ಟು ವೇದಿಕೆ 

ಸಹೃದಯರ ಸಂಪ್ರೀತಿಯ 
ಅಣೆಕಟ್ಟು ಜಗಕೆ 


ಷಷ್ಠಿ ಪೂರ್ತಿಯ ಮುನ್ನಡೆ 
ಪ್ರತಿ ಸವಾಲಿನಲ್ಲೂತೇರ್ಗಡೆ 
ಹೂವುಳೆಯ ದಾರಿಗುಂಟ 
ಅನಂತ ಸಂಚಲನೆ 
ನಿಮಗಿದೋ ಅಭಿನಂದನೆ 
ಶುಭಾಶಯಗಳ ಅರ್ಪಣೆ 


100 ಬಿಕ್ಷರ್‌ ಇರಾನ್‌ 


ರವಿವಾರ 1-8-2010ರ ಸುದ್ದಿಮೂಲ ಪತ್ರಿಕೆಯಲ್ಲಿ 
ಸುದ್ದಿಸಂಪದ ಕಾಲಂನಲ್ಲಿ ಪ್ರಕಟವಾದ ಲೇಖನ 


ಅಮೆರಿಕ ಸಂಯುಕ್ತಸಂಸ್ಥಾನದ ಪೆನ್ಸಿಲ್ವೇನಿಯಾ ರಾಜ್ಯದ ಪಿಟ್ಸ್‌ಬರ್ಗ್‌ 
ನಗರದಲ್ಲಿ ಅಳಿಯ ರಾಜೇಶ ಸುರಪುರ ಮತ್ತುಮಗಳು ಶಿವರಂಜನಿ ನೆಲೆಸಿದ್ದು 
ಅವರುಗಳ ಆಹ್ವಾನದ ಮೇಲೆ ಮೇ ೩ರಿಂದ ಜುಲೈ ೧೩ ರವರೆಗೆ ೮೦ 
ದಿನಗಳು ಅಮೆರಿಕ ಪ್ರವಾಸ ಮಾಡುವ ಅವಕಾಶ ಕೂಡಿಬಂತು. ಪ್ರವಾಸದ 
ಅನುಭವಗಳನ್ನು ಈ ಮೂಲಕ ಹಂಚಿಕೊಳ್ಳುತ್ತಿದ್ದೇನೆ. 
-ಎಚ್‌. ಪಂಪಯ್ಯಶೆಟ್ಟಿ 
ಹಸಿರು ಮತ್ತು ಸ್ವಚ್ಛತೆಗೆ ಹೆಸರಾದ ಪಿಟ್ಸ್‌ಬರ್ಗ್‌ 

ಬೆಂಗಳೂರು ನಗರದಿಂದ ಅಮೆರಿಕದ ಪಿಟ್ಸ್‌ಬರ್ಗ್‌ ತಲುಪಲು 23 ಗಂಟೆಗಳ 
ಸಮಯ ತೆಗೆದುಕೊಂಡಿತು. ಏರ್‌ಫ್ರಾನ್ಸ್‌ ವಿಮಾನದ ಮೂಲಕ ಪ್ರಯಾಣಿಸಿದ್ದು 
ಬೆಂಗಳೂರಿನಿಂದ ಫ್ರಾನ್‌ಗೆ 10 ಗಂಟೆಗಳ ಪಯಣ. ಫ್ರಾನ್‌ನಿಂದ ಅಮೆರಿಕದ ಅಟ್ಲಾಂಟಾ 
ನಗರ ತಲುಪಲು 9 ಗಂಟೆಗಳ ಪಯಣ. ಅಟ್ಲಾಂಟಾದಿಂದ ಪಿಟ್‌ಬರ್ಗ್‌ಗೆ 1 ಗಂಟೆ 40 
ನಿ.ಗಳ ಪಯಣ. ಒಟ್ಟು20 ಗಂಟೆಗಳನ್ನು ವಿಮಾನದಲ್ಲಿಯೇ ಕಳೆದಿದ್ದೇವೆ. ಫ್ರಾನ್ಸ್‌ ಹಾಗೂ 
ಅಟ್ಲಾಂಟಾಗಳಲ್ಲಿ ವಿಮಾನಗಳನ್ನು ಬದಲಾಯಿಸಲಾಯಿತು. ಫ್ರಾನ್ಸ್‌ ಮತ್ತು ಭಾರತ ದೇಶಕ್ಕೆ 
11 ಗಂಟೆಗಳ ಸಮಯ ವ್ಯತ್ಯಾಸವಿದ್ದರೆ, ಅಮೆರಿಕ ಮತ್ತು ಭಾರತಕ್ಕೆ 14 '!, ಗಂಟೆಗಳ 
ವ್ಯತ್ಯಾಸವಿದೆ. ಭಾರತದಲ್ಲಿ ಬೆಳಗ್ಗೆ 6-00 ಗಂಟೆಯಾಗಿದ್ದರೆ ಅಮೆರಿಕದಲ್ಲಿ ರಾತ್ರಿ 8-30 
ಆಗಿರುತದೆ. ಪಿಟ್‌ ಬರ್ಗ್‌ ಸಿಟಿ ತಲುಪಿದಾಗ ರಾತ್ರಿ 8-45 ಆಗಿತ್ತು ಇನ್ನೂ ಸೂರ್ಯನ 
ಬಿಸಿಲಿತ್ತು. ಅಲ್ಲಿಮೇ ತಿಂಗಳಿನಿಂದ ಸೆಪ್ಟೆಂಬರ್‌ ವರೆಗೆ ಹಗಲು ಹೆಚ್ಚಿರುತದೆ. ಬೆಳಗ್ಗೆ 5-30ಕ್ಕೆ 

ಸೂರ್ಯೋದಯವಾದರೆ ರಾತ್ರಿ 9-30ಕ್ಕೆ ಸೂರ್ಯುಸ್ಥವಾಗುತದೆ. 
ಪಿಟ್‌ಬರ್ಗ್‌ ನಗರದಲ್ಲಿ ಮಗಳು ಮತ್ತು ಅಳಿಯ ಗ್ರೀನ್‌ ಟ್ರೀ ರಸೆಯ ಕ್ಯಾರೇಜ್‌ 
ಪಾರ್ಕ್‌ನಲ್ಲಿರುವ ಅಪಾರ್ಟ್‌ಮೆಂಟ್‌ನಲ್ಲಿ ವಾಸವಾಗಿದ್ದಾರೆ. ಕ್ಯಾರೇಜ್‌ ಪಾರ್ಕ್‌ನಲ್ಲಿಸುಮಾರು 
800 ಮನೆಗಳಿದ್ದು700 ಮನೆಗಳಲ್ಲಿ ಭಾರತೀಯರು ವಾಸವಾಗಿದ್ದು ಅದರಲ್ಲಿ ಹೆಚ್ಚಿನವರು 
ದಕ್ಷಿಣ ಭಾರತೀಯರು. ಅದರಲ್ಲೂ ಮುಕ್ಕಾಲು ಪಾಲು ಆಂಧ್ರದವರು ನೆಲೆಸಿದ್ದಾರೆ. 


ಅದೊಂದು ಮಿನಿ ಭಾರತ. ನನಗೆ ತೆಲುಗು ಬರುತಿದ್ದುರಿಂದ ಹತಾರು ಗೆಳೆಯರು ಸಿಕ್ಕರು. 
ಸಂಜೆ 6-30 ರಿಂದ 8-30ರವರೆಗೆ ಪಾರ್ಕ್‌ನಲ್ಲಿರುವ ಗಾರ್ಡನ್‌-ಕಂ-ಆಟದ ಮೈದಾನದಲ್ಲಿ 
ಎಲ್ಲರೂ ಒಂದೆಡೆ ಸೇರುತಿದ್ದೆವು. ಅಮೆರಿಕದಲ್ಲಿಮೇ ದಿಂದ ಆಗಸ್ಟ್‌; ವರೆಗೆ 4 ತಿಂಗಳು ಬೇಸಿಗೆ 
ಕಾಲವಾಗಿದ್ದು ಹವಾಮಾನ ಬೆಂಗಳೂರಿನಲ್ಲಿದ್ದಂತಿರುತದೆ. ಆದ್ದರಿಂದ ಅಲ್ಲಿ ನೆಲೆಸಿರುವ 
ಭಾರತೀಯರು ಸಾಮಾನ್ಯವಾಗಿ ತಮ್ಮ ಪಾಲಕರನ್ನು ಈ ದಿನಗಳಲ್ಲಿ ಕರೆಯಿಸಿ ಕೊಳ್ಳುತಾರೆ. 
ಉಳಿದ 8 ತಿಂಗಳು ಚಳಿಗಾಲವಿದ್ದರೆ ಅದರಲ್ಲೂ ಜನವರಿಯಿಂದ ಮಾರ್ಚ್‌ ವರೆಗೆ ಮಂಜುಗಡ್ಡೆ 
ಬೀಳುತಿರುತದೆ. ಅಮೆರಿಕ ಸುತಲು ಈ 4 ತಿಂಗಳು ಪ್ರಶಾಂತವಾಗಿರುತುದೆ. 

ಜಗತ್ತಿನ ಅತ್ಯಂತ 10 ಸ್ವಚ್ಛವಾದ ನಗರಗಳಲ್ಲಿ (ಟಾಪ್‌ 10 ಕ್ಲೀನೆಸ್ಟ್‌ ಸಿಟೀಸ್‌ನಲ್ಲಿ) 
ಪಿಟ್‌ ಬರ್ಗ್‌ ಒಂದಾಗಿದೆ. ನೀವು ಎಲ್ಲಿ ತಿರುಗಾಡಿದರೂ ಒಂದು ಕಡ್ಡಿಯಷ್ಟು ಕಸ 
ಸಿಗುವುದಿಲ್ಲ ಅಲ್ಲಿಯಾವ ಮನೆಗಳಿಗೂ ಕಾಂಪೌಂಡ್‌ ಇರುವುದಿಲ್ಲ ಬದಲಾಗಿ ಗಾರ್ಡನ್‌ 
ಮತ್ತು ಹುಲ್ಲಿನ ಲಾಂಜ್‌ ಇರುತದೆ. ಹಸಿರು ಬೆಟ್ಟಗಳಿಂದ ಕೂಡಿದ ಸುಂದರ ನಗರ 
ವಿಶಾಲವಾಗಿ ಬೆಳೆದಿದೆ. ಅದರಲ್ಲೂನದಿ ತೀರದಲ್ಲಿ ಒಂದೆಡೆ ಡೌನ್‌ಟೌನ್‌ (ಕಾರ್ಯಾಲಯ 
ಗಳ ಸಮುಚ್ಛಯ) ಮತ್ತೊಂದೆಡೆ ನದಿಯ ತೀರದಲ್ಲಿ ಪ್ರವಾಸಿ ತಾಣ (ಸ್ಟೇಷನ್‌ ಸ್ಟ್ವಾಯರ್‌) 
ನಿರ್ಮಿಸಿದ್ದು ಗಾರ್ಡನ್‌, ಮ್ಯೂಜಿಕ್‌ ಫೌಂಟೇನ್‌, ಹೊಟೇಲ್‌ಗಳಿದ್ದು ಸಂಜೆಯ 
ಸಮಯದಲ್ಲಿ ನೋಡಲು ಆಹ್ಲಾದಕರವಾಗಿರುತದೆ. ನದಿ ತೀರದಲ್ಲಿ ಅಲ್ಲಲ್ಲಿ ನಿಲುಗಡೆಗಳನ್ನು 
ನಿರ್ಮಿಸಿದ್ದು ನಗರ ಸೌಂದರ್ಯ ಸವಿಯಲು ಬಹಳ ಅನುಕೂಲ ಮಾಡಿಕೊಟ್ಟರುತದೆ. 

ಪಿಟ್ಸ್‌ಬರ್ಗ್‌ ನಗರದ ಮೂರವಿಲ್ಲೇಯಲ್ಲಿ ವಿಶಾಲವಾದ ಬೆಟ್ಟದ ಮೇಲೆ 
ನಿರ್ಮಿಸಿರುವ ಸುಂದರ ಕಟ್ಟಡ ವಿನ್ಯಾಸ ಹೊಂದಿರುವ ವೆಂಕಟೇಶ್ವರ ದೇವಸ್ಥಾನ, 
ಅಮೆರಿಕದೇಶದಲ್ಲಿನೆಲೆಸಿರುವ ಭಾರತೀಯರಿಗೆ ತಿರುಪತಿಯಿದ್ದಂತೆ. ವಾರದ ಏಳು ದಿನಗಳು 
ಭಕ್ತಾದಿಗಳನ್ನು ಆಕರ್ಷಿಸುವ ದೇವಸ್ಥಾನವಾಗಿದೆ. ಅಲ್ಲಿ ಪೊಂಗಲ್‌, ಬಿಸಿಬೇಳೆಬಾತ್‌, 
ಸಾಂಬಾರ್‌ ರೈಸ್‌ ಕಡಿಮೆ ದರಗಳಲ್ಲಿ ಸಿಗುವ ಪ್ರಸಾದ್‌ ಕೌಂಟರ್‌ (ಕ್ಯಾಂಟಿನ್‌) ದಕ್ಷಿಣ 
ಭಾರತೀಯರನ್ನು ಕೈ ಬೀಸಿ ಕರೆಯುತದೆ. ಅದರಂತೆ ಹಿಂದೂ ಜೈನ್‌ ಟೆಂಪಲ್‌ (ಬಿರ್ಲಾ 
ಮಂದಿರದಂತೆ ಆಕರ್ಷಕ ಕಟ್ಟಡ) ಮತ್ತುಸಾಯಿ ಬಾಬಾ ದೇವಸ್ಥಾನಗಳು ಪ್ರವಾಸಿಗರನ್ನು 
ಆಕರ್ಷಿಸುವ ಪವಿತ್ರ ಸ್ಥಾನಗಳಾಗಿದೆ. 

ರಸ್ತೆಗಳು : ಅಲ್ಲಿ ನನ್ನ ಗಮನ ಸೆಳೆದಿದ್ದು ರಸೆಗಳು. ವಾಹನಗಳ ಸಂಖ್ಯೆಗಳ 
ಓಡಾಟದ ಅವಶ್ಯಕ್ಕನುಗುಣವಾಗಿ ಬಹಳ ನುಣುಪಾಗಿ ಭದ್ರವಾದ ಅಚ್ಚುಕಟ್ಟಾದ ರಸ್ತೆಗಳು 
ನಿರ್ಮಾಣಗೊಳಿಸಲಾಗಿದೆ. ಹೋಗಲು ಮತ್ತು ಬರಲು ರಸೆಗಳು ಬೇರೆ ಬೇರೆಯಾಗಿದ್ದು 
ಕನಿಷ್ಠವೆಂದರೆ ಎರಡೆರಡು ಸಬ್‌ವೇಗಳಿರುತವೆ. ಹೆಚ್ಚಿನ ವಾಹನಗಳು ಓಡಾಡುವ ರಸೆಗಳಲ್ಲಿ 
3 ರಿಂದ 4 ಸಬ್‌ವೇಗಳು ಇರುತವೆ. ವಾಹನ ನಡೆಸುವಾಗ ಬಹಳಷ್ಟು ನಿಯಮಗಳನ್ನು 


102 
ಪಿಕ್ಸೆರ ಜಾನನ್‌ 


ಪಾಲಿಸುತ್ತಾರೆ. ಅಲ್ಲಿವಾಹನದ ಹಾರ್ನ್‌ ಮಾಡುವ ಅವಶ್ಯಕತೆಯೇ ಬರುವುದಿಲ್ಲ ಗಂಟೆಗೆ 
ಕನಿಷ್ಠ 80 ರಿಂದ 100 ಕಿ.ಮೀ. ವೇಗದಲ್ಲಿ ಓಡಿಸುತ್ತಾರೆ. ಹೋಗುವ ರಸ್ತೆಯಿಂದ ಬರುವ 
ರಸ್ತೆಗೆ ಬರಬೇಕಾದರೆ ಟರ್ನ್‌ ಆಗಿ ಬರಲು ಅವಕಾಶವಿರುವುದಿಲ್ಲ ಪ್ರತಿ 30 ರಿಂದ 
40 ಕಿ.ಮೀ. ವರೆಗೆ ಓವರ್‌ ಬ್ರಿಡ್ಜ್‌ಗಳಿರುತ್ತವೆ. ಅದರ ಮೂಲಕ ಬರಬೇಕು. 

ರಸ್ತೆಗಳಲ್ಲಿಜನರ ಓಡಾಟ ಕಂಡುಬರುವುದಿಲ್ಲ ತಿರುಗಾಟ ಇಲ್ಲವೇ ಇಲ್ಲ ಎಲ್ಲರಿಗೂ 
ಕಾರುಗಳು ಇರುತವೆ. ಪ್ರತಿ ಮನೆಯಲ್ಲಿ 2 ರಿಂದ 3 ಕಾರುಗಳು ಇರುತವೆ. ಕಾರಿನಲ್ಲಿಯೇ 
ಓಡಾಟ. ಏನಾದರೂ ಕೇಳಬೇಕೆಂದರೆ ಜನರು ಸಿಗುವುದೇ ಇಲ್ಲ ಸ್ಥಳ ಮತ್ತು ಪರ 
ಊರುಗಳಿಗೆ ಹೋಗಬೇಕಾದರೆ ಕಾರಿನಲ್ಲಿ ಜಿ.ಪಿ.ಎಸ್‌. (ಮಾರ್ಗಸೂಚಿಯಂತ್ರ 
ಬಳಸುತಾರೆ). ಅದು ಸರಿಯಾಗಿ ಸೇರಬೇಕಾದ ಸ್ಥಳಕ್ಕೆ ಕರೆದು ಕೊಂಡು ಹೋಗುತದೆ. 

ಶಾಪಿಂಗ್‌ ಮಾಲ್‌ಗಳು : ಬೆಂಗಳೂರಿನಲ್ಲಿಪ್ರಾರಂಭವಾಗಿರುವ ಬಿಗ್‌ ಬಜಾರ್‌, 
ಟೋಟಲ್‌, ಮೋರ್‌, ಮಂತ್ರಿ ಮುಂತಾದ ಶಾಪಿಂಗ್‌ ಮಾಲ್‌ ನೋಡಿದಾಗ ನಮಗೆ ಅಬ್ಬಾ 
ಅನಿಸುತ್ತದೆ. ಅಮೆರಿಕದಲ್ಲಿ ಒಂದೊಂದು ಶಾಪಿಂಗ್‌ ಮಾಲ್ಟ್‌ ಬೆಂಗಳೂರಿಗಿಂತ 15 ರಿಂದ 20 
ಪಟ್ಟುದೊಡ್ಡದಾಗಿರುತದೆ. ಶಾಪಿಂಗ್‌ ಮಾಲ್‌ ಮುಂದೆ 200 ರಿಂದ 300 ಕಾರುಗಳು ನಿಲುಗಡೆ 
ಮಾಡಲು ಪಾರ್ಕಿಂಗ್‌ ವ್ಯವಸ್ಥೆ ಇರುತ್ತದೆ. ಅಲ್ಲಿಯ ವಾಲ್‌ಮಾರ್ಟ್‌, ಜಾಯಿಂಟ್‌ ಈಗಲ್‌, 
ಸಿಯರ್ಸ್‌ ಶಾಪ್‌-ನ್‌-ಸೇವ್‌, ಕೋಷ್ಸ್ಸ್‌ ಮುಂತಾದವು ಬಹಳ ಖ್ಯತಿ ಹೊಂದಿದ ಶಾಪಿಂಗ್‌ 
ಮಾಲ್‌ಗಳು, ಹಾಲು, ಹಣ್ಣು ಕಾಯಿಪಲ್ಲೆ ಸಿಹಿತಿಂಡಿ, ಬೇಕರಿ, ಪೀಠೋಪಕರಣಗಳು, 
ಹಾರ್ಡ್‌ವೇರ್‌, ಆಟೋಮೊಬೈಲ್ಸ್‌ ಗೃಹೋಪಯೋಗಿ ವಸುಗಳು, ಬಟ್ಟೆಗಳು, ಫೋಟೋ 
ಸ್ಟುಡಿಯೋ, ಬ್ಯಾಂಕ್‌, ಪೆಟ್ರೋಲ್‌ ಬಂಕ್‌, ಹೀಗೆ ಎಲ್ಲಾ ವಸುಗಳು ಒಂದೇ ಸೂರಿನಡಿ 
ದೊರೆಯುತವೆ. ವ್ಯವಹಾರದಲ್ಲಿಸರ್ಧಾತ್ಮಕತೆ ಕಂಡು ಬಂತು. ಆಫರ್ಸ್‌ ಡಿಸ್ಟೌಂಟ್ಸ್‌ ಕ್ಲಿಯರೆನ್ಸ್‌ 
ಸೇಲ್‌ ಹೀಗೆ ಗ್ರಾಹಕರಿಗೆ ದರಗಳನ್ನು ನೋಡಿ ಖರೀದಿಸಲು ಬಹಳಷ್ಟು ಅನುಕೂಲಗಳಿರುತ್ತವೆ. 
ಮನೆ ಮನೆಗೆ ಆಫರ್ಸ್‌ ಡಿಸ್ಕೌಂಟ್‌ ಇರುವ ಬುಕ್‌ಲೆಟ್‌ಗಳನ್ನು ಪ್ರತಿ ವಾರ ತಲುಪಿಸುತ್ತಾರೆ. 
ಇಂಟರ್‌ನೆಟ್‌ನಲ್ಲಿಕೂಡ ಎಲ್ಲಮಾಹಿತಿ ದೊರಕುತದೆ. ಕ್ವಾಲಿಟಿ ಮತ್ತುಕ್ವಾಂಟಿಟಿಗೆ ಆದ್ಯತೆ ಇದೆ. 
ಮೋಸ ಮತು ಕಲಬೆರಕೆ ಕಂಡುಬರುವುದಿಲ್ಲ 

ಶಾಲೆಗಳು : ಅಲ್ಲಿ ಏರಿಯಾ ವೈಜ್‌ ಜನಸಂಖ್ಯೆಗನುಗುಣವಾಗಿ ಆ ಭಾಗದಲ್ಲಿ 
ಒಂದೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇರುತ್ತದೆ. ಆ ಭಾಗದಲ್ಲಿ ವಾಸಿಸುವ ಜನರು 
ಅಲ್ಲಿಯೇ ಪ್ರವೇಶ ಪಡೆಯಬೇಕು. ಬೇರೆ ಕಡೆಯ ಶಾಲೆಗಳಲ್ಲಿಪ್ರವೇಶ ನೀಡುವುದಿಲ್ಲ ಇಡೀ 
ಪಿಟ್ಸ್‌ಬರ್ಗ್‌ ನಗರದಲ್ಲಿ ಸುಮಾರು 10 ಶಾಲೆಗಳು ಮಾತ್ರ ಕಂಡುಬಂದಿವೆ. ಎಲ್ಲವೂ 
ಸರಕಾರದ ಅನುಮತಿ ಪಡೆದ ಗುಣಮಟ್ಟದ ಶಾಲೆಗಳು. ಮನಬಂದಂತೆ ಶಾಲೆಗಳನ್ನು 
ತೆರೆಯಲು ಅವಕಾಶವಿಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಇಲ್ಲಿಯ ಎಂಜಿನಿಯರಿಂಗ್‌ 


ಕಾಲೇಜಿನಷ್ಟು ದೊಡ್ಡದಾಗಿದ್ದವು. ಪ್ರತಿ ಶಾಲೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಬರಲು 
ನೂರಾರು ಬಸ್ಸುಗಳಿರುವುದು ಕಂಡುಬಂತು. ಅಲ್ಲಿ ಆಟೋರಿಕ್ಟ , ಸಿಟಿಬಸ್‌ ವ್ಯವಸ್ಥೆ 
ಇಲ್ಲದ್ದರಿಂದ ಶಾಲಾ ಬಸ್ಸುಗಳು ಬಹಳ ಇರುತ್ತವೆ. ವರ್ಷದಲ್ಲಿ 8 ತಿಂಗಳು 
ಚಳಿಯಿರುವುದರಿಂದ ಶಾಲೆಗೆ ನಡೆದುಕೊಂಡು ಹೋಗಲು ಸಾಧ್ಯವಿಲ್ಲ ಶಾಲೆಗಳಲ್ಲಿ ಎಲ್ಲಾ 
ಕ್ರೀಡೆಗಳ ಬೇರೆ ಬೇರೆ ಆಟದ ಮೈದಾನಗಳು, ಸ್ವಿಮ್ಮಿಂಗ್‌ ಪೂಲ್‌, ಗ್ರಂಥಾಲಯ, ತರಗತಿ 
ಕೋಣೆಗಳು, ಸುಸಜ್ಜಿತವಾಗಿರುತವೆ. ನಾವಿದ್ದ ಭಾಗದಲ್ಲಿ ಬರುವ ಚಾರ್ಟರ್‌ ವ್ಯಾಲಿ 
ಹೈಸ್ಕೂಲಿಗೆ ಭೇಟಿ ನೀಡಿದ್ದೆ ಶಾಲೆಯ ವಾತಾವರಣ, ಶಿಸ್ತುನೋಡಿ ಆಶ್ಚರ್ಯಚಕಿತನಾದೆ. 

ದವಾಖಾನೆಗಳು : ಅಲ್ಲಿಪೈವೇಟ್‌ ಪ್ರಾಕ್ಟೀಸ್‌ ಮಾಡುವ ಖಾಸಗಿ ದವಾಖಾನೆಗಳು, 
ನರ್ಸಿಂಗ್‌ ಹೋಮ್‌ಗಳು, ಹೆಜ್ಜೆ ಹೆಜ್ಜೆಗೆ ಸಿಗುವ ಮೆಡಿಕಲ್‌ ಶಾಪ್‌ಗಳು ಕಂಡುಬರಲಿಲ್ಲ 
ಪ್ರತಿಯೊಂದು ಭಾಗದಲ್ಲಿ ಶಾಲೆಯಿದ್ದಂತೆ ಒಂದೊಂದೇ ಆಸ್ಪತ್ರೆ ಇರುತದೆ. ಅದು ಎಲ್ಲಾ 
ವಿಭಾಗಗಳನ್ನು ಹೊಂದಿರುತದೆ. ಅಲ್ಲಿನೇರವಾಗಿ ಹೋಗಿ ಡಾಕ್ಟರನ್ನು ಕಾಣಲು ಸಾಧ್ಯವಿಲ್ಲ 
ಮುಂಚಿತವಾಗಿಯೇ ಕಾಣುವ ಸಮಯ ತೆಗೆದುಕೊಂಡು (ಪ್ರಿಯರ್‌ ಅಪಾಯಿಂಟ್‌ 
ಮೆಂಟ್‌) ಸರಿಯಾದ ಸಮಯಕ್ಕೆ ಹೋಗಿ ಡಾಕ್ಟರನ್ನು ಕಾಣಬೇಕು. 15 ನಿಮಿಷ ತಡವಾಗಿ 
ಹೋದರೆ ಡಾಕ್ಟರ್‌ ಪ್ರವೇಶ ನೀಡುವುದಿಲ್ಲ ಅರ್ಜೆಂಟ್‌ ಇದ್ದರೆ ಎಮರ್ಜೆನ್ಸಿ ವಿಭಾಗಕ್ಕೆ 
ಹೋಗಬೇಕು. ಅಲ್ಲಿಚಾರ್ಜ್‌ ಬಹಳ, ನಾವಿದ್ದಭಾಗದಲ್ಲಿಬರುವ ಸೇಂಟ್‌ ಕ್ಲೇರಾ ಆಸ್ಪತ್ರೆಯಲ್ಲಿ 
ನನ್ನ ಮಗಳ ಹೆರಿಗೆಯಾಯಿತು. ದವಾಖಾನೆ ಕಟ್ಟಡ, ಪೀಠೋಪಕರಣ, ಸ್ವಚ್ಛತೆ, 
ಔಷಧೋಪಚಾರ ನೋಡಿ ಬೆರಗಾದೆ. ಅಲ್ಲಿಸಾಮಾನ್ಯ ಹೆರಿಗೆಗೆ ಆದ್ಯತೆ, ಸಿಜೇರಿಯನ್‌ ಬಹಳ 
ಕಡಿಮೆ ಎನ್ನುವುದಕ್ಕಿಂತ ಇಲ್ಲವೇ ಇಲ್ಲ ಎನ್ನಬಹುದು. 10 ರಿಂದ 12 ಗಂಟೆ ಪ್ರಯತ್ನ ಪಟ್ಟು 
ಸಾಮಾನ್ಯ ಹೆರಿಗೆ ಮಾಡಿಸುವುದನ್ನು ಕಂಡೆನು. ಸರಳತೆ, ಸೌಜನ್ಯ ಕಂಡುಬಂತು. ಅಲ್ಲಿ 
ಡಾಕ್ಸರ್‌ಗಳು, ನರ್ಸ್‌ಗಳು ಬೇಸರ ಪಡುವುದಿಲ್ಲ ಗೊಣಗುವುದಿಲ್ಲ ಸೇವೆಗೆ ಹೆಸರಾದವರು. 

ಸಂಗಮ-ಯುಗಾದಿ 2010 : ಪಿಟ್ಸ್‌ಬರ್ಗ್‌ ಕನ್ನಡಿಗರು ಸ್ಥಾಪಿಸಿಕೊಂಡಿರುವ 
ಸಂಸ್ಥೆಸಂಗಮ. ಕನ್ನಡಿಗರ ಸುಮಾರು 40 ಕುಟುಂಬಗಳು ನೆಲೆಸಿದ್ದು ಪ್ರತಿ ವರ್ಷ ಯುಗಾದಿ 
ಮತ್ತುದೀಪಾವಳಿ ಹಬ್ಬಗಳನ್ನು ಎಲ್ಲರೂ ಸೇರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಚರಿಸುತಾರೆ. 
ಸುಂದರ ಸಭಾಂಗಣ. ಭಾರತೀಯರಿಗೆ ಕೇಂದ್ರ ಸ್ಥಾನವಾಗಿರುವ ಶ್ರೀ ವೆಂಕಟೇಶ್ವರ 
ದೇವಸ್ಥಾನದಲ್ಲಿ ಮೇ 8, 2010 ರಂದು ಆದಿವಾರ ಸಂಜೆ ಆಹ್ಲಾದಕರ ವಾತಾವರಣದಲ್ಲಿ 
ಸಂಭ್ರಮದಿಂದ ಯುಗಾದಿ ಕಾರ್ಯಕ್ರಮವನ್ನು ಆಚರಿಸಿದರು. ಮೊದಲೇ ನಿಗದಿಯಾದಂತೆ 
ಈ ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸುವ ಮತ್ತುಮಾತನಾಡುವ ಅವಕಾಶ ನನಗೆ 
ದೊರಕಿತ್ತು ಅಧ್ಯಕ್ಷರಾದ ಶಶಿ ಕೃಷ್ಣರಾಜನಗರ್‌ ಪ್ರಾಸಾವಿಕವಾಗಿ ಮಾತನಾಡಿದರೆ, ಸಾಂಸ್ಕೃತಿಕ 
ಕಾರ್ಯದರ್ಶಿ ಸರ್ವೇಶ್ವರಿ ಹೆಗಡೆ ಸ್ವಾಗತಿಸಿದರು. 


104 
“ಕ್ಷರ ಜಾರ್‌ 


ಸುಮಾರು 3 ತಾಸು ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸೀತಾಲಕ್ಷ್ಮೀ 
ಮಾಧವನ್‌, ಸಹನರಾವು, ಸ್ನೇಹ ಹೊಯಳ, ಈಶಾನ ಅಶ್ವತ್ಥ, ಸೋನ್ಯ ನಂಜುಂಡಪ್ಪ ಡಾ. 
ಮಾಲಿನಿ ಶ್ರೀಧರನ್‌ ಅವರು ಸಂಗೀತ ಕಾರ್ಯಕ್ರಮ ನಡೆಸಿ ಕೊಟ್ಟರು. ಮಕ್ಕಳು ಗುಂಪು 
ಡ್ಯಾನ್ಸ್‌ ಹಾಗೂ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. 5 ಜನ ದಂಪತಿಗಳು ಬಂಧನ ಚಿತ್ರದ 
ಬಣ್ಣ ನನ್ನ ಒಲವಿನ ಬಣ್ಣ ಹಾಡಿಗೆ ಡ್ಯಾನ್ಸ್‌ ಮಾಡಿದ್ದು ಖುಷಿ ನೀಡಿತು. ನವಚೇತನ 
ಕಲಾವಿದರು 90 ನಿಮಿಷಗಳ ಕಾಲ "ನಡುಜೀವನದ ಗೊಂದಲ' ಹಾಸ್ಯ ನಾಟಕ 
ಮನಮೋಹಕವಾಗಿ ಪ್ರದರ್ಶಿಸಿದರು. 

ಹುಟ್ಟಿದ ನಾಡು ಮಾತೃಭೂಮಿಯನ್ನುಮರೆಯದಿರಲು ಹಾಗೂ ಹುಟ್ಟಿದ ಊರಿನಲ್ಲಿ 
ನೆನಪಿನಲ್ಲಿಉಳಿಯುವಂತಹ ಸೇವಾಕಾರ್ಯ ಮಾಡಲು ನನಗೆ ಸಿಕ್ಕ ಅವಕಾಶದಲ್ಲಿ ಹೇಳಿದೆ. 
ಈ ಸಮಯದಲ್ಲಿ ಅಲ್ಲಿ ಸೇರಿದ್ದ ಕನ್ನಡಿಗರು ಕರ್ನಾಟಕದ ಪ್ರವಾಹ ಸಂತ್ರಸ್ಥರ ನಿಧಿಗೆ 5000 
ಡಾಲರ್‌ ಹಣ ಸಂಗ್ರಹಿಸಿದರು. ಕಾರ್ಯಕ್ರಮದ ನಂತರ ಭೋಜನಕೂಟ ಏರ್ಪಡಿಸಲಾಗಿತ್ತು 


4 


ಜೂನ್‌ 9, 2013ರಂದು ನಡೆದ ಮಾನ್ವಿತಾಲ್ಲೂಕು ಆರನೆಯ 
ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾಗಿ ಪಂಪಯ್ಯ ಶೆಟ್ಟಿ 
ಮಾಡಿದ ಭಾಷಣ 


ಮಾನ್ವಿಯ ಮಹಾಜನರೇ, ಬಂಧು-ಭಗಿನಿಯರೇ, 

ಇತರರಿಗೆ ಸಂತೋಷವನ್ನು ನೀಡಿ 

ಸಂತೋಷವು ಚಕ್ರಬಡ್ಡಿಯೊಂದಿಗೆ 

ನಿಮಗೇ ಮರಳಿ ಬರುವುದು 

ಇದು ಅನುಭಾವದ ನುಡಿ. ಬೆಳಗ್ಗೆ 6.00 ಗಂಟೆಗೆ ಹಿರಿಯ ಲೇಖಕ ಗಿರಿರಾಜ 
ಹೊಸಮನಿಯವರು ಫೋನ್‌ ಮಾಡಿ ಇದುವರೆಗೆ ನೀವು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು 
ಆಯ್ಕೆ ಮಾಡುತ್ತಿದ್ದಿರಿ, ಈಗ ನಿಮ್ಮ ತಾಲ್ಲೂಕಿನ ಜನ ನಿಮ್ಮನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ 
ಮಾಡಿದ್ದಾರೆಂದು ಅಭಿನಂದಿಸಿದಾಗ ನಿಜಕ್ಕೂ ನಾನು ಸಂತೋಷಪಟ್ಟೆ. ಕಳೆದ 40 ವರ್ಷಗಳಿಂದ 
ಕನ್ನಡದ ಪರಿಚಾರಕನಾಗಿ, ಸಂಘಟಕನಾಗಿ, ಅಲ್ಲಸೇವೆ ಮಾಡಿದ ನನಗೆ ಇದು ಬಹುದೊಡ್ಡ 
ಕಾಣಿಕೆ. 

2012 ನವೆಂಬರ್‌ನಲ್ಲಿ 60ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ನನಗೆ 
ಹುಟ್ಟುಹಬ್ಬದ ಕೊಡುಗೆ ಎನ್ನಲೇ, ಏಪ್ರಿಲ್‌ 30ರಂದು ವೃತಿಯಿಂದ ನಿವೃತನಾಗಿ ಬೆಂಗಳೂರಿನಲ್ಲಿ 
ನೆಲೆಸಲು ಹೋಗುತ್ತಿರುವಾಗ ಬೀಳ್ಳೊಡುಗೆ ಎನ್ನಲೆ? ಸಾಹಿತ್ಯದ ಅಭಿಮಾನಿಯಾದ ನನಗೆ ಸಾಹಿತ್ಯ 
ಸಮ್ಮೇಳನದ ಎತ್ತರದ ಗೌರವಸ್ಥಾನ ನೀಡಿ, ನಿಮ್ಮೊಂದಿಗೆ ಭಾಗಿಯಾಗಲು ಅವಕಾಶ ಕಲ್ಪಿಸಿದ್ದೀರಿ. 
ನಿಮ್ಮ ಅಭಿಮಾನ, ಪ್ರೀತಿ-ವಿಶ್ವಾಸಕ್ಕೆ ನಿಮ್ಮೆಲ್ಲರಿಗೆ ಚಿರಯಣಿಯಾಗಿದ್ದೇನೆ. ರಂಗಭೂಮಿ 
ಕಲಾವಿದರಾಗಿ, ನಾಟಕ ಕಂಪನಿ ಮಾಲೀಕರಾಗಿ ತಮ್ಮಇಡೀ ಆಸಿ-ಸಂಪತನ್ನೆಲ್ಲಾರಂಗಭೂಮಿಯ 
ಸೇವೆಗಾಗಿ ಕಳೆದಿರುವ ನನ್ನತಂದೆ ಹೊಸೂರು ರಾಮಸ್ವಾಮಿಯವರನ್ನು ನೆನೆಯುವೆ. ಅವರ 
ಆಶೀರ್ವಾದ, ಸಂಸ್ಕಾರ ಇಂತಹ ಸೌಭಾಗ್ಯ ಸಿಗಲು ಕಾರಣವೆಂದು ಭಾವಿಸುವೆ. 

ಬರೆಹಗಾರರಿಗೆ ದೊರೆಯುವ ಅಪೂರ್ವ ಅವಕಾಶಗಳು, ಅಭಿಮಾನಿಗಳಿಗೆ, ಸ್ವಾಗತ 
ಸಮಿತಿಗೆ ತಾವು ಕನ್ನಡ ಸೇವೆ ಮಾಡಿದ ಸಂತೃಪ್ತಿ ಸಮಾಧಾನಗಳು, ಪುಸಕ ಪ್ರದರ್ಶನ, 
ಮಾರಾಟಗಳ ಮೂಲಕ ಬೆಳೆಯುವ ಪುಸಕ ಪ್ರೀತಿ, ಸಾಹಿತಿಗಳ ದರ್ಶನಭಾಗ್ಯ, ತಾಲ್ಲೂಕಿನ 
ಅಭಿವ್ಪದ್ದಿಕುರಿತು ಚರ್ಚೆ, ಇದು ಸಾಹಿತ್ಯ ಸಮ್ಮೇಳನಗಳ ಸಾಧನೆಯಾಗಿದೆ. 


%) ನ್ನೆಲ" ಜಾಗಾ” 


ರಾಯಚೂರು ಹಾಗೂ ಮಾನ್ವಿಯಲ್ಲಿ ಕೂಡಿ ಎರಡು ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು, 
ಮಾನ್ವಿ ನಗರದಲ್ಲಿ ಮೂರು ತಾಲೂಕಾ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಟ್ಟು ಮತ್ತೆ ಈ 
ಸಮ್ಮೇಳನವನ್ನು ನಡೆಸಿಕೊಡುತ್ತಿರುವ ಸ್ವಾಗತ ಸಮಿತಿ ಅಧ್ಯಕ್ಷ ಎನ್‌.ಎಸ್‌. ಬೋಸರಾಜು 
ಅವರನ್ನು ಜಿಲ್ಲಾಪಂಚಾಯತ್‌ ಸದಸ್ಯರಾಗಿದ್ದಾಗ ಹಣಕಾಸು ಸಮಿತಿ ಅಧ್ಯಕ್ಷರಾಗಿ ಜಿಲ್ಲಾ ಕನ್ನಡ 
ಸಾಹಿತ್ಯ ಪರಿಷತಿಗೆ ರೂ. 70,000/- ಅನುದಾನ ಬಿಡುಗಡೆಯಾಗಲು ಕಾರಣಕರ್ತರಾದ 
ಸಮ್ಮೇಳನದ ಕಾರ್ಯಾಧ್ಯಕ್ಷರಾದ ಶಾಸಕ ಹಂಪಯ್ಯ ನಾಯಕರನ್ನು ಹಿಂದಿನ ಐದು ತಾಲ್ಲೂಕಾ 
ಸಾಹಿತ್ಯ ಸಮ್ಮೇಳನಗಳು ನಡೆಯಲು ಕಾರಣಕರ್ತರಾದ ಮಾನ್ವಿ ತಾಲ್ಲೂಕಾ ಕ.ಸಾ.ಪ. 
ಅಧ್ಯಕ್ಷರಾಗಿದ್ದರಾಮಚಂದ್ರಪ್ಪರವರನ್ನು ಕಳೆದ ಅವಧಿಯಲ್ಲಿಜಿಲ್ಲಾಸಾಹಿತ್ಯ ಸಮ್ಮೇಳನ ನಡೆಸಿ, 
ಈ ಅವಧಿಯಲ್ಲಿಮತೊಮ್ಮೆ ತಾಲೂಕ ಸಾಹಿತ್ಯ ಸಮ್ಮೇಳನ ನಡೆಸುತ್ತಿರುವ ಉತ್ಸಾಹಿ ತಾಲ್ಲೂಕಾ 
ಕ.ಸಾ.ಪ. ಅಧ್ಯಕ್ಷರಾದ ತಾಯಪ್ಪ ಹೊಸೂರು ಹಾಗೂ ಇನ್ನಿತರ ಎಲ್ಲರನ್ನು ಈ ಸಂದರ್ಭದಲ್ಲಿ 
ನೆನೆಯುತ್ತಾ ನನ್ನ ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಿ ಹುರಿದುಂಬಿಸಿದ, 
ಅವಕಾಶಗಳನ್ನು ನೀಡಿದ, ವಿದ್ಯಾರ್ಥಿಯಾಗಿದ್ದಾಗ ರಾಯಚೂರು ಜಿಲ್ಲಾ ಪ್ರಥಮ ಸಾಹಿತ್ಯ 
ಸಮ್ಮೇಳನದ ಸ್ವಯಂ ಸೇವಕ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿ, ಮಾರ್ಗದರ್ಶನ ನೀಡಿದ ಜಿಲ್ಲಾ 
ಕ.ಸಾ.ಪ. ಪ್ರಥಮ ಅಧ್ಯಕ್ಷ ದಿ॥ ಡಾ.ಎಸ್‌. ರಾಮಕೃಷ್ಣ. ಶಾಲೆಯಲ್ಲಿ ಕನ್ನಡ ಕಲಿಸಿದ, 
ಸಾಹಿತ್ಯಾಭಿಮಾನ ಬೆಳೆಸಿದ, ಎಲ್ಲಾ ಸಮಯದಲ್ಲಿಯೂ ಬೆಂಬಲ ನೀಡಿದ ಹಿರಿಯ ಸಾಹಿತ್ಯ 
ಚೇತನ ದಿ॥। ಶಾಂತರಸ, ನಾಡಿನ ಮೂರು ಹಳೆಯ ಕನ್ನಡ ಸಂಘಗಳಲ್ಲಿ ಒಂದಾದ 
ರಾಯಚೂರಿನ ಕರ್ನಾಟಕ ಸಂಘದ ಕಾರ್ಯದರ್ಶಿಯನ್ನಾಗಿ ಮಾಡಿ, ಸಾಹಿತ್ಯ ಸೇವೆ ಮಾಡಲು 
ಪ್ರೋತ್ಸಾಹಿಸಿದ, ಪತ್ರಿಕೆ ಮೂಲಕ ಬೆನ್ನುತಟ್ಟಿದ ದಿ॥ ಎನ್‌.ಕೆ. ಕುಲಕರ್ಣಿ, ಸಾಹಿತ್ಯ ಪರಿಷತಿನಲ್ಲಿ 
ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡು ಬೆಳೆಯಲು ಅವಕಾಶ ಮಾಡಿಕೊಟ್ಟರಾಯಚೂರು 
ನಗರಸಭೆ, ಜಿಲ್ಲಾಕಾಂಗ್ರೆಸ್‌ ಹಾಗೂ ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷರಾಗಿದ್ದ ದಿ॥ ಆರ್‌. 
ಆಂಜನೇಯಲು ಅವರನ್ನು ಹಾಗೂ ನನ್ನ ಬೆಳವಣಿಗೆಗೆ ಕಾರಣೀಕರ್ತರಾದ ಎಲ್ಲರನ್ನೂ 
ಸ್ಫರಿಸಿಕೊಳ್ಳುತ್ತೇನೆ. 

ಕನ್ನಡ ಮಾಧ್ಯಮ ಶಾಲೆಗಳ ಸ್ಥಿತಿ- ಗತಿ 

ಇಂಗ್ಲಿಷ್‌ ಶಾಲೆಗಳಲ್ಲಿ ಓದಿದವರು ಮಾತ್ರ ಜಾಣರಾಗುತಾರೆ. ಡಾಕ್ಟರ್‌, 
ಇಂಜಿನಿಯರ್‌ಗಳಾಗಲು ಇಂಗ್ಲಿಷ ಮಾಧ್ಯಮವೇ ಶ್ರೇಷ್ಠ ಎಂಬ ತಪ್ಪು ಕಲ್ಪನೆ ಪಾಲಕರಲ್ಲಿ 
ಬೇರೂರಿ, ಹಳ್ಳಿ ಹಳ್ಳಿಗಳಲ್ಲಿಕೂಡ ಇಂಗ್ಲಿಷ ಮಾಧ್ಯಮದ ಶಾಲೆಗಳು ತಲೆಯೆತಿವೆ. ಪ್ರಾಥಮಿಕ 
ಶಿಕ್ಷಣ ಮಾತೃಭಾಷೆ ಮೂಲಕ ಆಗಬೇಕೆಂಬ ಶಿಕ್ಷಣ ತಜ್ಞರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲವಾಗಿದೆ 
ಮತ್ತುನಾಲ್ಕನೆಯ ತರಗತಿಯವರೆಗೆ ಶಿಕ್ಷಣ ಮಾತೃಭಾಷೆಯಲ್ಲಿಯೇ ನಡೆಯಬೇಕೆಂಬ ಸರಕಾರಿ 
ಆದೇಶ ಉಲ್ಲಂಘನೆಯಾಗುತಿದೆ. ನಾಲ್ಕನೆಯ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ 
ನೀಡಲು, ಐದನೆಯ ತರಗತಿಯಿಂದ ಇಂಗ್ಲಿಷ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲು ಅನುಮತಿ ಪಡೆದ 


ಶಾಲೆಗಳು ಸರಕಾರದ ಆದೇಶವನ್ನು ತಿರಸ್ಕರಿಸಿ ಕೇವಲ ಇಂಗ್ಲಿಷ ಮಾಧ್ಯಮದಲ್ಲಿ ಶಿಕ್ಷಣ 
ನೀಡುವುದನ್ನುಕಾಣುತಿದ್ದೇವೆ. ಶಿಕ್ಷಣವೆಂಬುದು ವ್ಯಾಪಾರದ ಸರಕಾಗಿ, ವೃತ್ತಿಯಾಗಿ ಜೀವನಾಧಾರ 
ಮಾಡಿಕೊಂಡು, ಶಿಕ್ಷಣಕ್ಕೆ ಪೂರಕವಲ್ಲದ ಕಟ್ಟಡಗಳಲ್ಲಿ ಅರ್ಹರಲ್ಲದ ಶಿಕ್ಷಕರನ್ನು ನೇಮಿಸಿಕೊಂಡು 
ಇಂಗ್ಲಿಷ ಮಾಧ್ಯಮ ಶಾಲೆಗಳನ್ನುರಾಜಾರೋಷವಾಗಿ ನಡೆಸುತ್ತಿರುವುದು ನೋಡಿದಾಗ, ಕನ್ನಡದ 
ಸ್ಥಿತಿ-ಗತಿ ಬಗ್ಗೆ ಚಿಂತೆ ಮೂಡುತದೆ. ಇನ್ನು ಸರ್ಕಾರವೇ ಇಂಗ್ಲಿಷ್‌ ಶಾಲೆಗಳನ್ನು ಪ್ರಾರಂಭಿಸಿ, 
ಕನ್ನಡದ ಶಾಲೆಗಳನ್ನು ಮುಚ್ಚುವತ್ತಹೆಜ್ಜೆ ಇಟ್ಟಿದೆ. ಶ್ರೀಮಂತರು, ವಿದ್ಯಾವಂತರು, ಉಳ್ಳವರು, 
ಶಿಕ್ಷಣಕ್ಕೆ ಆದ್ಯತೆ ನೀಡುವವರೆಲ್ಲಾ ತಮ್ಮ ಮಕ್ಕಳನ್ನು ಇಂಗ್ಲಿಷ್‌ ಮಾಧ್ಯಮದ ಶಾಲೆಗಳಿಗೆ 
ಕಳುಹಿಸುತಾರೆ. ಬಡವರು, ಕೂಲಿಕಾರರು, ಶಿಕ್ಷಣದ ಮಹತ್ವ ಅರಿಯದವರು, ಮಕ್ಕಳ ಶಿಕ್ಷಣದ 
ಬಗ್ಗೆ ಚಿಂತೆ ಇಲ್ಲದವರು, ಶುಲ್ಕ ಭರಿಸಲಾಗದವರು ತಮ್ಮಮಕ್ಕಳನ್ನುಕನ್ನಡ ಮಾಧ್ಯಮದ ಶಾಲೆಗಳಿಗೆ 
ಕಳುಹಿಸುತ್ತಿರುವ ಪರಿಸ್ಥಿತಿಯಲ್ಲಿಸರ್ಕಾರವೇ "ಶಿಕ್ಷಣ ಹಕ್ಕು ಕಾಯ್ದೆ ಮಾಡಿ ಪ್ರತಿಷ್ಠಿತ ಇಂಗ್ಲಿಷ 
ಮಾಧ್ಯಮ ಶಾಲೆಗಳಲ್ಲಿ25% ಪ್ರವೇಶಗಳನ್ನು ಆ ಭಾಗದಲ್ಲಿ ವಾಸಿಸುವ, ಅಪೇಕ್ಷಿಸುವ ಬಡ, 
ಹಿಂದುಳಿದ ವರ್ಗಗಳ ಜನರಿಗೆ ಪ್ರವೇಶ ನೀಡಬೇಕೆಂಬ ಆದೇಶ ಹೊರಡಿಸಿ, ಸಂಸ್ಥೆಗಳ 
ದೊಡ್ಡದಾದ ಶುಲ್ಕ ಸರ್ಕಾರವೇ ಭರಿಸಿ ಇಂಗ್ಲಿಷ ಮಾಧ್ಯಮದ ಶಿಕ್ಷಣಕ್ಕೆ ಪರೋಕ್ಷವಾಗಿ ಬೆಂಬಲ 
ನೀಡುತಿದೆ. 

ಇವತ್ತು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡವರಲ್ಲಿ ಶಿಕ್ಷಕರೇ ಅಧಿಕವಾಗಿದ್ದೀರಿ. 
ಸಾಹಿತ್ಯಾಸಕರಾದ ಚಿಂತಕರಾದ ನಿಮ್ಮಿಂದಲೇ ಕನ್ನಡ ಉಳಿಯಬೇಕು. ಕನ್ನಡ ಶಾಲೆಯ ಶಿಕ್ಷಕರೆ, 
ನೀವು ಉತಮ ಶಿಕ್ಷಣ ನೀಡಿ, ಕನ್ನಡ ಶಾಲೆಯ ಮಕ್ಕಳನ್ನು ಬುದ್ದಿವಂತರನ್ನಾಗಿ ಮಾಡಿ ಉತಮ 
ಫಲಿತಾಂಶ ತಂದು ಜನರ ತಪ್ಪು ತಿಳಿವಳಿಕೆ ಹೋಗಲಾಡಿಸಬೇಕು. ಸರ್ಕಾರವು ಕೂಡ ಉತ್ತಮ 
ಫಲಿತಾಂಶ ತರುವ ಕನ್ನಡ ಶಾಲೆಗಳಿಗೆ ಹಾಗೂ ಶಿಕ್ಷಕರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಬೇಕು. 
40-50 ವರ್ಷಗಳ ಕೆಳಗೆ ಇಂಗ್ಲಿಷ ಮಾಧ್ಯಮದ ಶಾಲೆಗಳೇ ಇರಲಿಲ್ಲ ಎಲ್ಲರೂ ಕನ್ನಡ ಶಾಲೆಗಳಲ್ಲಿ 
ಓದಿ ಬೆಳೆದವರೆ. ಖ್ಯಾತಿವೆತವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದವರು. ಕನ್ನಡ ಶಾಲೆ 
ಪ್ರಾರಂಭಿಸುವ ಸಂಸ್ಥೆಗಳಿಗೆ ಪ್ರಾರಂಭದಿಂದಲೇ ಅನುದಾನ ನೀಡಿ, ಪ್ರೋತಾಹಿಸಬೇಕು. ಮೊದಲು 
ಪ್ರಥಮ ಭಾಷೆಯಾಗಿ ಕನ್ನಡ ಕಲಿಸಲು ಕಡ್ಡಾಯಗೊಳಿಸಬೇಕು. 

ಪ್ರಾದೇಶಿಕ ಅಸಮಾನತೆ ತೊಲಗಲಿ 

ಈ ಭಾಗದ ಜನ ಎಷ್ಟು ಮುಗ್ಗರೆಂದರೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ, ಬಂದು 50 
ವರ್ಷಗಳ ಅನಂತರ ನಮ್ಮ ಹೈದರಾಬಾದ್‌-ಕರ್ನಾಟಕಕ್ಕೆ ನಿಜಾಮರ ಆಡಳಿತದಿಂದ 
ಮುಕಿಗೊಂಡು ಒಂದು ವರ್ಷದ ಅನಂತರ ಸ್ವಾತಂತ್ರ್ಯ ಸಿಕ್ಕಿತೆಂಬುದೇ ತಿಳಿದಿರಲಿಲ್ಲ ಇಡೀ 
ಭಾರತ ದೇಶಕ್ಕೆ 1947 ಆಗಸ್ಟ್‌ 15 ರಂದು ಸ್ವಾತಂತ್ರ , ದೊರೆತರೆ ನಮ್ಮ ಭಾಗಕ್ಕೆ 1948ರ 
ಸೆಪ್ಟೆಂಬರ್‌ 17 ರಂದು ಸ್ವಾತಂತ್ರ ; ದೊರೆತ ವಿಷಯ ಪಠ್ಯ ಪುಸಕದಲ್ಲಿ ಸೇರಿಸಬೇಕಾಗಿತ್ತು ಈ 
ವಿಷಯವೇ ಗೊತ್ತಿಲ್ಲದ ನಮಗೆ 371(ಜೆ) ಕಲಂಗೋಸ್ಕರ ಹೋರಾಟವೆಲ್ಲಿಂದ ಬರಬೇಕು ? 


108 ಪಿಕ್ಸಲ್‌ ಇನ್‌ 


ಮಹಾರಾಷ್ಟ್ರದ ಮರಾಠಾವಾಡದ ಜನರು 40 ವರ್ಷದ ಕೆಳಗೆ ಆಂಧ್ರಪ್ರದೇಶದ ತೆಲಂಗಾಣದ 
ಜನರು 30 ವರ್ಷದ ಕೆಳಗೆ ಪಡೆದ 371ನೇ ಕಲಂನ ಲಾಭ ನಾವು ಈಗ ಪಡೆಯುತಿದೇವೆ. 
ಸರಿಪಡಿಸಲಾಗದಷ್ಟು ಅನ್ಯಾಯವಾಗಿದೆ. ನಾವು ಯಾವಾಗಲೂ ಮಲತಾಯಿ ಮಕ್ಕಳೇ. ನಿಜಾಮರ 
ಆಡಳಿತಕ್ಕೆ ಒಳಪಟ್ಟಿದ್ದ ರಾಯಚೂರು ಜಿಲ್ಲೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, 
ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಿ, ತೀರಾ 
ಹಿಂದುಳಿದ ಭಾಗವಾಗಿದೆ. ಹಿಂದುಳಿದ ಭಾಗಗಳಿಗೆ ನ್ಯಾಯ ದೊರಕಿಸಿ ಕೊಡಲು ದಿವಂಗತ ಎಂ. 
ನಂಜುಂಡಪ್ಪವರದಿ ಅನುಷ್ಠಾನ, ಹೈದರಾಬಾದ್‌ ಕರ್ನಾಟಕ ಅಭಿವೃದ್ದಿಮಂಡಳಿ ಸ್ಥಾಪನೆಗೊಂಡು 
ಅಭಿವೃದ್ಧಿಹೆಸರಿನಲ್ಲಿಸಾಕಷ್ಟುಹಣ ಹರಿದು ಬಂದರೂ ಹಿಂದುಳಿದ ಭಾಗವೆಂಬ ಹಣೆಪಟ್ಟಿ ಇನ್ನೂ 
ಹೋಗಿಲ್ಲ ಭಾರತದ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು, ಸಮಬಾಳ್ವೆ ನೀಡುವ 
ಆಶಯದೊಂದಿಗೆ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯದ ಭೂಭಾಗವು 
ಆರ್ಥಿಕವಾಗಿ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದ ಭಾಗಗಳಿಗೆ ನ್ಯಾಯ 
ದೊರಕಿಸಿಕೊಡಲು ಹಿಂದುಳಿದ ಪ್ರದೇಶವನ್ನು ಪ್ರಗತಿ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಸಂವಿಧಾನದ 
371ನೇ (ಜೆ) ಕಲಂ ವರದಾನವಾಗಲಿದೆ. 

ಕರ್ನಾಟಕ ಸರ್ಕಾರವು ಕೂಡ ರಾಜ್ಯ ಉದಯವಾದಾಗಿನಿಂದಲೂ ಅಸಮಾನತೆ 
ತೋರಿದ್ದರಿಂದ ಈ ಭಾಗದ ಜನರು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಸಾಕಷ್ಟು ಹಿನ್ನಡೆ 
ಅನುಭವಿಸಿದ್ದಾರೆ. ಸ್ಥಾನ-ಮಾನಗಳಿಂದ ವಂಚಿತರಾಗಿದ್ದಾರೆ. ಆಂಧ್ರದ ಗಡಿ ಭಾಗವಾಗಿರುವ 
ರಾಯಚೂರು ಜಿಲ್ಲೆಯಲ್ಲಿ ತೆಲುಗು ಭಾಷೆಯ ಪ್ರಭಾವ ಸಾಕಷ್ಟಿದ್ದು ಕನ್ನಡಕ್ಕೆ ಮಾನ್ಯತೆ ಸಿಗಲು 
ಕನ್ನಡೀಕರಣಗೊಳಿಸಲು ಸಾಕಷ್ಟು ಕನ್ನಡದ ಕೆಲಸವಾಗಬೇಕಾಗಿದೆ. ಇದಕ್ಕಾಗಿ ರಚಿತಗೊಂಡಿರುವ 
ಕನ್ನಡ ಅಭಿವೃದ್ಧಿ ಪ್ರುಧಿಕಾರ, ಕರ್ನಾಟಕ ಗಡಿ ಪ್ರಾಧಿಕಾರ, ಕನ್ನಡ ಪುಸಕ ಪ್ರಾಧಿಕಾರದ ಸಮಿತಿಗಳಲ್ಲಿ 
ಈ ಭಾಗದ ಜನರಿಗೆ ಅವಕಾಶ ಸಿಗಬೇಕಾಗಿತ್ತು ದುರ್ದೈವ ವೆಂದರೆ, ಸಮಿತಿಗಳು 
ರಚನೆಯಾದಾಗಿನಿಂದಲೂ ಈ ದಿನದವರೆಗೆ ಒಂದು ಬಾರಿಯೂ ಈ ಭಾಗದ ಜನರಿಗೆ ಅವಕಾಶ 
ದೊರೆತಿಲ್ಲ ಈ ಸಮಿತಿಯ ಕಾರ್ಯಗಳು ಈ ಭಾಗದಿಂದ ದೂರ ಉಳಿದಿವೆ. ಪ್ರಶಸ್ತಿಗೆ ಆಯ್ಕೆ 
ಮಾಡುವ, ಪ್ರುಧಿಕಾರ ಅಕಾಡೆಮಿಗಳಿಗೆ ನೇಮಿಸುವ, ಉತ್ಸವಗಳನ್ನು ನಡೆಸುವ ಜವಾಬ್ದಾರಿ ಕನ್ನಡ 
ಮತ್ತು ಸಂಸ್ಕೃತಿ ಇಲಾಖೆಗೆ ಇರುತ್ತದೆ. ಆದರೆ ಈ ಕನ್ನಡ ಮತ್ತು ಸಂಸ್ಕೃತಿಯ ಚಟುವಟಿಕೆ 
ಬೆಂಗಳೂರು ಹಾಗೂ ಸ್ವಲ್ಪ ಹಳೇ ಮೈಸೂರಿಗೆ ಮಾತ್ರ ಸೀಮಿತವಾಗಿ, ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಬಜೆಟ್‌ ಅಲ್ಲಿಯೇ ಉಪಯೋಗ ವಾಗುತಿದೆ. ನಮ್ಮ ಭಾಗದ ಶಾಸಕರು, ಕನ್ನಡ 
ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪ್ರಶ್ನಿಸುವುದಿಲ್ಲ ಹೋಗಲಿ ಪ್ರಾಧಿಕಾರ, 
ಅಕಾಡೆಮಿ, ನಿಗಮ, ಮಂಡಳಿಗಳಿಗೆ ಸಮಿತಿ ನೇಮಿಸುವಾಗ ಈ ಭಾಗಕ್ಕೆ ಅನ್ಯಾಯವಾಗುತಿದ್ದು 
ಪಟ್ಟುಹಿಡಿದು ಈ ಭಾಗದ ಜನರಿಗೆ ಸ್ಥಾನ-ಮಾನ ದೊರಕಿಸಿಕೊಡಲು ಪ್ರಯತ್ನಿಸುವುದಿಲ್ಲ ನಾವು 
ಖಾಯಂ ವಂಚಿತರು. ಈ ಸಾಂಸ್ಕೃತಿಕ ಕ್ಷೇತ್ರದಿಂದ ನಮ್ಮರಾಜಕೀಯ ನಾಯಕರಿಗೆ ಯಾವುದೇ 


ಕ್ಕ ಜಾಣ” 109 


ಲಾಭವಿಲ್ಲದ್ದರಿಂದ ಸಮಿತಿಯಲ್ಲಿ ಸ್ಥಾನ ಕೊಡಿಸುವ ಅವರ ಪ್ರಯತ್ನ ಶೂನ್ಯ. ಈ ಜಿಲ್ಲೆಯಿಂದ 
ಆಯ್ಕೆಯಾಗುವ ಶಾಸಕರಿಗೆ ರಾಜ್ಯದ ಮಂತ್ರಿಮಂಡಲದಲ್ಲಿ ಸಂಪುಟ ಸಚಿವ ಸ್ಥಾನ ಸಿಗದಿರುವಾಗ 
ಈ ವಿಷಯಗಳ ಕಡೆ ಗಮನ ಕೊಡುವುದು ಸಾಧ್ಯವೇ? ಹೋರಾಟ ಗೊತ್ತಿರದ, ರಾಜಕೀಯವಾಗಿ 
ಲಾಭ ಪಡೆಯದ, ಲಾಬಿ ಮಾಡಲು ಗೊತಿರದ, ದೂರದ ಬೆಂಗಳೂರಿನಲ್ಲಿವಿಧಾನಸಭೆ ಸುತ್ತಮುತ್ತ 
ಗಿರಕಿ ಹೊಡೆಯಲು ಸಾಧ್ಯವಾಗದೇ ಜನರು ಸ್ಥಾನಮಾನಗಳಿಂದ ವಂಚಿತರಾಗಿದ್ದಾರೆ. ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯಲ್ಲಿಈ ಭಾಗದ ಸಾಹಿತ್ಯ, ಸಂಸ್ಕೃತಿ ಹಾಗೂ ಕನ್ನಡ ಕಾರ್ಯಕರ್ತರ ಸಾಧಕರ 
ಪಟ್ಟಿಕೂಡ ಇಲ್ಲ ಜೊತೆಗೆ ಇಲ್ಲಿಯ ಅಧಿಕಾರಿಗಳಿಗೆ ಯಾವುದೇ ಆಸಕ್ತಿಸಹ ಇಲ್ಲ 

ಐತಿಹಾಸಿಕ ಸ್ಥಳಗಳಲ್ಲಿಸರಕಾರವು ಉತ್ಸವಗಳನ್ನು ಭರ್ಜರಿಯಾಗಿ ನಡೆಸುತ್ತದೆ. ಪಕ್ಕದ 
ಜಿಲ್ಲೆಯ ಹಂಪಿ, ಆನೆಗೊಂದಿ, ಕನಕಗಿರಿ, ಇಟಗಿಯಲ್ಲಿಸರಕಾರದ ವತಿಯಿಂದ ಉತ್ಸವಗಳು 
ನಡೆಯುತವೆ. ಆದರೆ ಐತಿಹಾಸಿಕ ರಾಯಚೂರು ಜಿಲ್ಲೆ ಉತ್ತವಗಳಿಂದ ವಂಚಿತವಾಗಿದೆ. 
ರಾಜಕೀಯ ಹಿನ್ನಡೆಯಿಂದ ಜಿಲ್ಲಾಉತ್ಸವ ಕೂಡ ಮಾಡಲು ಸಾಧ್ಯವಾಗುತ್ತಿಲ್ಲ ರಾಜ್ಯ ಮತ್ತು 
ಅಕಾಡೆಮಿ ಪ್ರಶಸ್ತಿಗಳಿಂದ ನಾವು ಬಲು ದೂರ. ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಸಮಾನತೆ, 
ಅನ್ಯಾಯದ ವಿರುದ್ಧ ಹೋರಾಟಗಳಿಲ್ಲ ನ್ಯಾಯ ದೊರಕುವುದೆಂದು? 

ಆಂಧ್ರಪ್ರದೇಶದಲ್ಲಿರುವ ಕನ್ನಡ ಶಾಲೆಗಳಿಗೆ ಸರ್ಕಾರವು ಪಠ್ಯಪುಸಕ ನೀಡಲಿ 

ಪಠ್ಯಪುಸಕಗಳಿಲ್ಲದೆ ಆಂಧ್ರಪ್ರದೇಶದಲ್ಲಿರುವ ಕನ್ನಡ ಶಾಲೆಗಳ ವಿದ್ಯಾರ್ಥಿಗಳು 
ತೊಳಲಾಡುತಿದ್ದಾರೆ. ಆಂಧ್ರಪ್ರದೇಶದ ಆದೋನಿ ತಾಲ್ಲೂಕಿನ ಕೌತಾಳಂ ಮಂಡಳದಲ್ಲಿರುವ 
ನದಿಚ್ಯಾಗಿಯ ಕನ್ನಡ ಶಾಲೆ ಇತ್ತೀಚೆಗೆ ಶತಮಾನೋತ್ಸವ ಆಚರಿಸಿಕೊಂಡಿತು. ಶತಮಾನೋತ್ಸವ 
ಸಮಾರಂಭದಲ್ಲಿನನಗೆ ಅತಿಥಿಯಾಗಿ ಭಾಗವಹಿಸುವ ಭಾಗ್ಯ ದೊರೆತಿತ್ತು ಸಮಾರಂಭದಲ್ಲಿ 
ಪಾಲ್ಗೊಂಡಂತಹ ಆಂಧ್ರಪ್ರದೇಶದ ನದಿಚ್ಯಾಗಿ, ಮ್ಯಾಳೂರು, ಹಾಲ್ತಿ, ಕಾತರಕಿ, ಬದನೆಹಾಳು, 
ಕೌತಾಳಂ ಮುಂತಾದಲ್ಲಿರುವ ಕನ್ನಡ ಶಾಲೆಯ ಮಕ್ಕಳು ಪಠ್ಯಪುಸಕಗಳಿಲ್ಲದೆ ಅಭ್ಯಾಸ 
ಮಾಡುತಿದ್ದಾರೆ ಎಂದು ಆ ಭಾಗದ ಶಿಕ್ಷಕರು ಸಮಾರಂಭದಲ್ಲಿ: ತಮ್ಮ ಅಳಲನ್ನು ತೋಡಿಕೊಂಡರು. 
ಆಂಧ್ರಪ್ರದೇಶ ಸರ್ಕಾರ ಕನ್ನಡ ಪಠ್ಯಪುಸಕಗಳನ್ನು ಮುದಿಸುತಿಲ್ಲ ಮತ್ತು ಆಸಕ್ತಿ ತೋರುತಿಲ್ಲ 
ಕರ್ನಾಟಕದ ಮಕ್ಕಳು ಇಂಗ್ಲಿಷ್‌ ಶಾಲೆಗಳತ್ತ ವಾಲುತಿದ್ದರೆ ಆಂಧ್ರ ಪ್ರದೇಶದ ಕನ್ನಡ ಮಕ್ಕಳು 
ಕನ್ನಡ ಕಲಿಯುತ್ತಿದ್ದಾರೆ. ನಮ್ಮಸರ್ಕಾರವು ಸರಕಾರದ ವತಿಯಿಂದಲೇ ಪಠ್ಯಪುಸಕಗಳನ್ನು ನೀಡಿ, 
ಆ ಭಾಗದ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಸಹಾಯ ಮಾಡುವ ಇಚ್ಛಾಶಕ್ತಿ ತೋರಲು 
ಒತ್ತಾಯಿಸುತ್ತೇನೆ. ಇದು ಸರ್ಕಾರದ ಕರ್ತವ್ಯ ಕೂಡ ಹೌದು. ಮಠ ಮಂದಿರಗಳಿಗೆ ಸಾವಿರಾರು 
ಕೋಟಿ ಖರ್ಚು ಮಾಡುವ ಸರ್ಕಾರ ಆಂಧ್ರ ಪ್ರದೇಶದಲ್ಲಿರುವ ಕನ್ನಡದ ಮಕ್ಕಳ ಶಿಕ್ಷಣಕ್ಕೆ ಉಚಿತ 
ಪಠ್ಯಪುಸಕ ವಿತರಿಸುವಂತಾಗಲಿ. 


110 ಕ್ಷರ ಜಾ” 


ತುಂಗಭದ್ರೆಯ ಅಳಲು 

ಪ್ರತಿ ವರ್ಷವೂಸುದ್ದಿಯಾಗುವ ಕಾವೇರಿಕೊಳ್ಳದಗಲಾಟೆಯಲ್ಲಿನಮ್ಮಭಾಗದ ಜೀವನಾಡಿಯಾದ 
ತುಂಗಭದ್ರಾ ಜಲಾಶಯವನ್ನು ಎಷ್ಟು ನಿರ್ಲಕ್ಷಿಸಿದ್ದೇವೆ, ಅರ್ಧ ಕೋಟಿ ಗಿಂತಲೂ ಹೆಚ್ಚು ಜನ 
ಅದರಿಂದಾಗುವ ತೊಂದರೆಗಳನ್ನು ಸುಮ್ಮನೆ ಸಹಿಸಿಕೊಂಡು ಹೊರಟಿ ದ್ದಾರೆ. ಎಡದಂಡೆ ಕಾಲುವೆಯ 
ರಿಪೇರಿ ಹೆಸರಿನಲ್ಲಿ ಇದುವರೆಗೆ ಅಂದಾಜು 400 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚುವ್ಯಯ 
ಮಾಡಲಾಗಿದೆ. ಇದರಲ್ಲಿ ಇನ್ನೊಂದು ಅಣೆಕಟ್ಟು ನಿರ್ಮಿಸಬಹು ದಿತ್ತು ಕಾಲುವೆ ಒಡೆಯದಂತೆ 
ಪರ್ಯಾಯವ್ಯವಸ್ಥೆಮಾಡಲು ಏಕೆ ಯೋಚಿಸುತಿಲ್ಲ? 

ಜಲಾಶಯದ ನೀರು ಕಲುಷಿತಗೊಂಡು ದುರ್ನಾತವಾಗಿ ಕುಡಿಯಲು ಯೋಗ್ಯವಲ್ಲ 
ವೆಂದು ಪರಿಸರ ಇಲಾಖೆಯಿಂದ ವರದಿ ಬಂದರೂ ಯಾರೂ ಕಣ್ಣು ತೆರೆಯುತಿಲ್ಲ 
ಜಲಾಶಯದಲ್ಲಿ ಈಗಾಗಲೇ ಸಾಕಷ್ಟುಹೂಳು ತುಂಬಿದೆ. ಅದನ್ನುತೆಗೆಯಲು ಸರಕಾರ ಗಮನ 
ಹರಿಸುತ್ತಿಲ್ಲ ಅದೇನು ಅಸಾಧ್ಯವಾದದ್ದೆ ? ಎಡದಂಡೆ ಕಾಲುವೆಗೆ ನೀರು ಬಿಡುವಲ್ಲಿ ಏನು 
ತಾರತಮ್ಯ ನಡೆಯುತ್ತಿದೆ. ಬಲದಂಡೆ ಕಾಲುವೆಗೆ ಹೆಚ್ಚುನೀರು ಬಿಟ್ಟುಕೊಂಡು ಆಂಧ್ರದವರು 
ಪ್ರಯೋಜನ ಪಡೆಯುತಿರುವುದೇಕೆ? ಆಗಾಗ ರೈತ ಸಂಘಟನೆಯ ಕೆಲವರು ಧ್ವನಿ ಎತ್ತಿದ್ದಾರೆ. 
ತಕ್ಕ ಮಟ್ಟಿನ ಹೋರಾಟ ಮಾಡಿದ್ದಾರೆ. ಆದರೆ ಸಮಗ್ರವಾದ ಪಾರದರ್ಶಕ ಮಾಹಿತಿ ನೀಡಿ 
ಕಾವೇರಿಕೊಳ್ಳದ ಜನತೆಯಿಂದ ಆಂದೋಲನ ನಡೆಯುವ ರೀತಿ ಕೆಲಸವಾಗಿಲ್ಲ ಜನಪ್ರತಿನಿಧಿ 
ಗಳು ನಿರ್ಲಕ್ಷ ವಹಿಸದೇ ಶಾಶ್ವತ ಪರಿಹಾರ ಹುಡುಕಬೇಕು. ಜಲಾಶಯದಲ್ಲಿ133 ಟಿ.ಎಂ.ಸಿ. 
ನೀರು ಸಂಗ್ರಹವಾಗಬೇಕು. ಹೂಳು ತುಂಬಿ 104 ಟಿ.ಎಂ.ಸಿ.ಗಿಂತ ಕಡಿಮೆ ನೀರು 
ಸಂಗ್ರಹವಾಗುತಿದೆ. ಶೇಕಡ 20 ರಷ್ಟು ಕಡಿಮೆಯಾಗಿದೆ. ಮಾನವ ದುರಾಸೆಗೆ ಒಳಗಾಗಿ 
ಅರಣ್ಯನಾಶ, ಗಣಿಗಾರಿಕೆ, ನದಿ ಹಳ್ಳಗಳಲ್ಲಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಹೀಗೆ ಪರಿಸರ 
ನಾಶ ಮಾಡತಿರುವುದರಿಂದ ಮಳೆಯೂ ಕಡಿಮೆಯಾಗುತಿದೆ. ಕಳೆದ 10 ವರ್ಷಗಳಲ್ಲಿ ಒಳ 
ಹರಿವು ಶೇಕಡ 50ರಷ್ಟು ಕಡಿಮೆಯಾಗಿದೆ ಎಂದು ತಿಳಿದು ಬರುತದೆ. ಹೀಗಾಗಿ ಹಿಂಗಾರು ಬೆಳೆಗೆ 
ಸಮಸ್ಯೆ ಆಗುತ್ತಿರುವುದರಿಂದ ಸಮತೋಲನ ಜಲಾಶಯಗಳನ್ನು ನಿರ್ಮಿಸುವ ಅವಶ್ಯಕತೆಯಿದೆ 
ಎಂದು ಕೇಳಿ ಬರುತಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಶೇಕಡ 75%ರಷ್ಟು ಭೂಮಿ 
ಕಪ್ಪು ಮಣ್ಣಿನಿಂದ ಕೂಡಿದ್ದು ಇಂತಹ ಭೂಮಿಯಿಂದ ಸತತವಾಗಿ ಭತ್ತ ಬೆಳೆಯುವುದರಿಂದ 
ಭೂಮಿಯ ಮಣ್ಣಿನ ಗುಣಮಟ್ಟ ಕಡಿಮೆಯಾಗುತಿದೆ. ರೈತರಿಗೆ ಸಕಾಲಿಕ ಪೂರ್ಣ 
ಮಾರ್ಗದರ್ಶನ ನೀಡಿ ಬಂಜರು ಭೂಮಿಯ ಅಭಿವೃದ್ಧಿಗೆ ಸರಕಾರದ ನೆರವು ಸಿಗಬೇಕಾಗಿದೆ. 

ಪುಸಕ ಪ್ರಕಾಶನದ ಕೊರತೆ - ಮಾರಾಟದ ವ್ಯವಸ್ಥೆ 

ಜಿಲ್ಲೆಯಲ್ಲಿ ಪುಸಕ ಪ್ರಕಾಶನ ಸಂಸ್ಥೆಗಳು ಇಲ್ಲದಿರುವುದು ದೊಡ್ಡ ಕೊರತೆಯಾಗಿದೆ. 

ಬಳ್ಳಾರಿಯ ಲೋಹಿಯಾ ಪ್ರಕಾಶನ ಹಾಗೂ ಕಲ್ಬುರ್ಗಿಯ ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆಗಳು 


ಶಿಕ್ಷರ ಜಾನ್‌ 111 


ಪ್ರತಿ ವರ್ಷ ಬಹಳಷ್ಟು ಪುಸಕಗಳನ್ನು ಪ್ರಕಟಿಸುತ್ತಿದ್ದು, ಈಗಾಗಲೇ ಹೆಸರುವಾಸಿ ಯಾಗಿದೆ. 
ಸಿಂಧನೂರಿನಲ್ಲಿ ಎಸ್‌. ಶರಣೇಗೌಡರು ಪ್ರಕಾಶನ ಸಂಸ್ಥೆ ಸ್ಥಾಪಿಸಿ ಪ್ರಥಮ ಪ್ರಯತ್ನವಾಗಿ 5 
ಪುಸಕಗಳನ್ನು ಪ್ರಕಟಿಸಿ ಮೆಚ್ಚುಗೆಯ ಕೆಲಸ ಮಾಡಿದ್ದು ಮುಂದುವರೆಸಿ ಜಿಲ್ಲೆಯ ಲೇಖಕರಿಗೆ 
ಸಹಾಯಕವಾಗಲಿ ಎಂದು ಆಶಿಸುತ್ತೇನೆ. ಮಾರಾಟದ ತೊಂದರೆಯಿದ್ದು ಲೇಖಕರು ಪುಸಕ 
ಪ್ರಕಟಿಸಲು ಹಿಂಜರಿಯುತಿದ್ದಾರೆ ಇಲ್ಲಾ ತಾವೇ ಬಂಡವಾಳ ಹೂಡಿ ನಷ್ಟಅನುಭವಿಸುತಿದ್ದಾರೆ. 

ಜಿಲ್ಲೆಯ ಲೇಖಕರು ಹಾಗೂ ಪ್ರಕಾಶಕರು ಪುಸಕ ಪ್ರಕಟಿಸಿದರೆ ಕನಿಷ್ಠ 200 ಪ್ರತಿಗಳನ್ನು 
ಕಡ್ಡಾಯವಾಗಿ ಖರೀದಿಸುವಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಕೇಂದ್ರ ಗ್ರಂಥಾಲಯಕ್ಕೆ ಆದೇಶಿಸಿ ಜಾರಿಗೆ 
ತರಬೇಕು. ಜಿಲ್ಲಾಪಂಚಾಯತ ಅನುದಾನ ನೀಡಿ ಎಲ್ಲಾಗ್ರಾಮ ಪಂಚಾಯತಗಳಿಗೆ ಪುಸಕಗಳನ್ನು 
ಕಳುಹಿಸಿಕೊಡಬೇಕು. ಇದರಿಂದ ಪುಸಕಗಳನ್ನುಪ್ರಕಟಿಸಲು ಲೇಖಕರಿಗೆ ಅನುಕೂಲವಾಗುತ್ತದೆ ಜಿಲ್ಲಾ 
ಮತ್ತು ತಾಲ್ಲೂಕು ಗ್ರಂಥಾಲಯಗಳಲ್ಲಿ ಜಿಲ್ಲೆಯ ಬರಹಗಾರರ, ಲೇಖಕರ ಪುಸಕಗಳು ಒಂದೆಡೆ 
ಪ್ರದರ್ಶನಕ್ಕಿಟ್ಟು ಜಿಲ್ಲೆಯ ಲೇಖಕರ ಪುಸಕ ವಿಭಾಗವನ್ನೇ ಮಾಡಬೇಕು. ಇದರಿಂದ ಸಾಹಿತ್ಯ 
ಸಮ್ಮೇಳನಗಳು, ವಿಚಾರ ಸಂಕಿರಣಗಳು ನಡೆದಾಗ ಪ್ರಬಂಧ ಮಂಡನೆಕಾರರಿಗೆ ಅನುಕೂಲವಾಗುತ್ತದೆ. 
ಅಧ್ಯಯನಶೀಲರಿಗೆ ಜಿಲ್ಲೆಯ ಲೇಖಕರ ಪರಿಚಯವಾಗುತದೆ. 

ಮಾನವಿ ನಗರದಲ್ಲಿ ಪಟ್ಟಣ ಗ್ರಂಥಾಲಯಕ್ಕೆ ಸ್ವಂತ ಕಟ್ಟಡ ಇಲ್ಲದಿರುವುದು 
ಖೇದವೆನಿಸುತ್ತದೆ. ಶಾಸಕರು ಖಾಲಿ ಇರುವ ಸಮುದಾಯ ಭವನ/ಶಿಕ್ಷಕರ ಭವನವನ್ನು 
ಗ್ರಂಥಾಲಯಕ್ಕೆ ನೀಡಿ ಓದುಗರಿಗೆ ಅನುಕೂಲ ಮಾಡಿಕೊಡಬೇಕು. 

ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ""ಕನ್ನಡ ಕುಲೋದ್ಧಾರಕರು 
ಮಾಲಿಕೆ'' ಯಲ್ಲಿ ಚಿಕ್ಕ ಚಿಕ್ಕ ಹೊತ್ತಿಗೆಗಳನ್ನು ಪ್ರಕಟಿಸಿ, ದಾನಿಗಳಿಂದ ನೆರವು ಪಡೆದು, ಪುಸಕ 
ಬೆಲೆಯನ್ನು ರೂ. 5/-ಕ್ಕೆ ನಿಗದಿಪಡಿಸಿ, ಮಕ್ಕಳಿಗೆ, ಓದುಗರಿಗೆ ಪುಸಕ ಖರೀದಿಸಲು ಪ್ರೇರಣೆ 
ನೀಡಿದೆ. ಜಿಲ್ಲೆಯಲ್ಲೂಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆಯ ದಾಸರು, ಶರಣರು, ಸಾಹಿತಿಗಳು, 
ಕಲಾವಿದರು, ಹೋರಾಟಗಾರರನ್ನು ಪರಿಚಯಿಸುವ ಕೆಲಸವಾಗಬೇಕು. ಕಿರಿಯರು ಈ 
ಮಾಲಿಕೆಯ ಪುಸಕಗಳನ್ನು ಓದಿ, ಈ ಹಿರಿಯರ ಜೀವನದಿಂದ ಸೂರ್ತಿ ಪಡೆದು, ತಮ್ಮ 
ನಡೆ-ನುಡಿ ಬದುಕಿನಲ್ಲಿ ಕನ್ನಡ ಪ್ರೇಮವನ್ನು ಕನ್ನಡ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳಲು 
ಪ್ರೇರಕರಾಗಬೇಕು. 

ಕಳೆದ ವರ್ಷ ಗಂಗಾವತಿಯಲ್ಲಿನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 
ಸಮ್ಮೇಳನಾಧ್ಯಕ್ಷರಾದ ಸಿ.ಪಿ.ಕೆ.ರವರು ಕನ್ನಡ ಸಾಹಿತ್ಯ ಪರಿಷತ್ತು ಹೆಸರಿನ ಬದಲು ಕನ್ನಡ ಪರಿಷತ್ತು 
ಎಂದಿರಬೇಕಿತ್ತು ಎಂದು ಅಭಿಪ್ರಾಯಪಟ್ಟರು. ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ 
ಸಾಹಿತ್ಯಕ್ಕಷ್ಟೇ ಮೀಸಲಾಗಿರದೆ ಭಾಷೆ ಸಾಹಿತ್ಯ, ಸಂಸ್ಕೃತಿ, ಎಲ್ಲವನ್ನೂ ಒಳಗೊಂಡಿದೆ. ಕನ್ನಡ 
ಸಾಹಿತ್ಯ ಪರಿಷತ್ತು ಕನ್ನಡಿಗರೆಲ್ಲರ ಅಭಿಮಾನದ ಸಂಸ್ಥೆಯಾಗಿದೆ. 


112 .ದಿಕ್ಚರ ಜಾನ್‌ 


ಕ್ಷ ಕ್ಷೆ ತ್‌್‌ $ ಜಿ 
ರಾಯಚೂರು ಜಿಲ್ಲಾಎರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿಪ್ರಾಸ್ತಾವಿಕ ನುಡಿ. 
ಶಾಂತರಸ, ಡಾ।। ಹಾ.ಮಾ.ನಾ. ಅವರೊಂದಿಗೆ 


» ರ್ಯ 6 4 &. ತೆ 


ಸ 


ಕೊಪ್ಪಳದಲ್ಲಿನಡೆದ 62ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 
ಸಚಿವ ಎಚ್‌. ವಿಶ್ವನಾಥ್‌ ಅವರಿಂದ ನೆನಪಿನ ಕಾಣಿಕೆ ಸ್ವೀಕಾರ 


ರಾಯಚೂರು ಜಿಲ್ಲಾ ನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಶಯನುಡಿ. 
ಡಾ|| ಚನ್ನವೀರ ಕಣವಿ, ಎನ್‌.ಎಸ್‌. ಬೋಸರಾಜು ಮತ್ತು ಜಂಬಣ್ಣ ಅಮರಚಿಂತ ಅವರೊಡನೆ 


ಎ 


ಹೈದರಾಬಾದ್‌ ಕರ್ನಾಟಕದ ಪ್ರಾತಿನಿಧಿಕ ಕಥಾ ಸಂಕಲನ "ಬಿಸಿಲ ಹನಿಗಳು' ಬಿಡುಗಡೆ 
ಡಾ|। ಸಾ.ಶಿ. ಮರುಳಯ್ಯ ಅವರಿಂದ. ಚೆನ್ನಬಸಪ್ಪ ಬೆಟ್ಟದೂರು ಮತ್ತು ಪ್ರೊ ವೀರೇಂದ್ರ ಸಿಂಪಿ ಅವರ ಸಹಿತ 


"ರಾಯಚೂರು ಜಿಲ್ಲೆಯ ಅನುಭಾವಿ ಕವಿಗಳು' ಪುಸ್ತಕ ಬಿಡುಗಡೆ. 
ಡಾ।॥। ಬಸವರಾಜ ಸಬರದ, ನಾರದಗಡ್ಡೆ ಚನ್ನಬಸವ ಸ್ವಾಮೀಜಿ ಅವರ ಕೂಡ 


ಕ್ತ ಟ್ಟ | | 
ರಾಯಚೂರು ಜಿಲ್ಲಾಪ್ರಥಮ ಬರೆಹಗಾರರ ಸಮಾವೇಶ. 
ಡಾ।। ಚಂದ್ರಶೇಖರ ಪಾಟೀಲ (ಚಂಪಾ), ಕವಿ ಎಸ್‌.ಜಿ. ಸ್ವಾಮಿ ಮತ್ತು 


ಸಚಿವ ಎಂ.ಎಸ್‌. ಪಾಟೀಲ್‌ ಅವರೊಟ್ಟಿಗೆ 


ಚ್‌ 


NYA 


Ho 


ರಾಯಚೂರು ಜಿಲ್ಲಾಆಡಳಿತದ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ. 
ಲೋಕೋಪಯೋಗಿ ಸಚಿವ ಎನ್‌. ಧರ್ಮಸಿಂಗ್‌ ಮತ್ತು ಜಿಲ್ಲಾಧಿಕಾರಿ ಜಿ. ಕುಮಾರನಾಯಕ್‌ ಅವರ ಸಮೇತ 


ke” ಶ 


ಕಾಡುಗಳ್ಳ ವೀರಪ್ಪನ್‌ ಬಂಧನದಿಂದ ಡಾ। ರಾಜಕುಮಾರ್‌ ಅವರನ್ನು ಬಿಡುಗಡೆ ಮಾಡಲು 
ಒತ್ತಾಯಿಸಿ ಮಂತ್ರಾಲಯಕ್ಕೆ ಪಾದಯಾತ್ರೆ. ಜಿಲ್ಲಾಧಿಕಾರಿ ಜಿ. ಕುಮಾರನಾಯಕ್‌ ಅವರ ಸಂಗಡ 


- 
ಘಟ ಸ ಈ | 


Ak: 
ಮಂತ್ರಾಲಯದಲ್ಲಿ ನಡೆದ ಗಡಿನಾಡ ಕನ್ನಡಿಗರ ಸಮ್ಮೇಳನದಲ್ಲಿ ಡಾ॥ ಚಂದ್ರಶೇಖರ ಪಾಟೀಲ (ಚಂಪಾ) 
ಮತು ಮಂತ್ರಾಲಯ ಮಠದ ಆಡಳಿತಾಧಿಕಾರಿ ರಾಜಗೋಪಾಲ್‌ ಅವರ ಜೋಡಿಯಾಗಿ 


ಮ 


ಆಲ್ಲಾ ಹಡ! ಸಾಜ ೨ಷಮೃ್ರ.ರಾಟಖಟೂರು 
ಬುಕು “ದ್ಧ ಪಲಿಷದ್ಧುಮಾನವಿ 
ಪಡ್ರಿಶೆ. ಉಮ ಹೊಸೂರು 


ತಾಟು 


ಗ್ರಾಮೀಣ "ಸಾಹಿವ್ಯ ಸಮೈೆತ್ಟಿ 
ಜ್ಞ ಜಾಗಾ 
ದತ್ತಿ ಪಠ ಪಬಾಣ್ನದವ್ರಿ ಉಗ 
Omಯದೇೆಯಾಲ Barve 


+ ಸ y 
YK AG ಇ 


ಸ 
17x 
x 


ತಮ್ಮತಂದೆ ರಂಗಭೂಮಿ ಕಲಾವಿದ ಹೊಸೂರು ರಾಮಸ್ವಾಮಿ ಸ್ಥರಣೆಗಾಗಿ 
ಉಮಳಿ ಹೊಸೂರಿನಲ್ಲಿ ತಾವೇ ಪ್ರಾಯೋಜಿಸಿದ ಗ್ರಾಮೀಣ ಸಾಹಿತ್ಯ ಸಮ್ಮೇಳನದಲ್ಲಿ 


ಹೈದರಾಬಾದ್‌ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ವಾಗತ ಭಾಷಣ. 
ಸಾಹಿತಿ ಶಾಂತರಸ, ಸಚಿವ ಕುಮಾರ್‌ ಬಂಗಾರಪ್ಪಅವರ ಜತೆಯಲಿ 


ಪಂಚಾಕ್ಷರಿ ಗವಾಯಿಗಳ ಸ್ಮರಣಾರ್ಥ ಸಂಗೀತ ಸಮ್ಮೇಳನದಲ್ಲಿ ಸನ್ಮಾನಿತರಾಗಿ ಭಾಷಣ. 
ಪುಟ್ಟರಾಜ ಗವಾಯಿ ಅವರೊಂದಿಗೆ 'ಇರುವ ಭಾಗ್ಯವ ನೆನೆದು...' 


2012ರಲ್ಲಿರಾಯಚೂರಿನಲ್ಲಿನಡೆದ ಪಂಪ ಯ್ಯಶೆಟ್ಟಿ 3 ಅಭಿನಂದನಾ ಸಮಾರಂಭ ' 


ಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು € 
ಎಚ್‌. ಪಂಪಯ್ಯ ಶೆಟ್ಟಿ ಅಭಿನಂದನಾ ಸಮಿತಿ ಹ 


ರಾಯಚೂರಿನಲ್ಲಿ 2012ರಲ್ಲಿ ನಡೆದ ಪಂಪಯ್ಯಶೆಟ್ಟಿ ಅಭಿನಂದನಾ ಸಮಾರಂಭದಲ್ಲಿ 
ಜೊತೆಜೊತೆಯಲಿ : ಗುರುಮೂರ್ತಿ ಪೆಂಡಕೂರು, ಶಾಶ್ವತಸ್ವಾಮಿ ಮುಕ್ಕುಂದಿಮಠ, ಕೆ.ರಾಜಕುಮಾರ್‌ 


"ಇ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತು, ಮಾಸ। 
ಮಾನವಿ ತಾಲೂಕಾ ಆರ” 
; ಳ್ಳ 


ಮಾನ್ವಿತಾಲ್ಲೂಕು ಆರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ 
ಸನ್ಮಾನ ಸ್ವೀಕಾರ. ಪತ್ನಿ ಶಾರದಾ ಪಂಪಯ್ಯಶೆಟ್ಟಿ ಸಮೇತರಾಗಿ 


ರಾಯಚೂರು ಜಿಲ್ಲಾಕನ್ನಡ ರಾಜ್ಯೋತವ ಪ್ರಶಸ್ತಿಯನ್ನು 
ಸಚಿವ ಅಮರೇಶ ನಾಯಕ್‌ ಅವರಿಂದ ಸ್ವೀಕಾರ. ಅವರ ಬದಿಯಲ್ಲಿ ಜಿಲ್ಲಾಧಿಕಾರಿ ವಿ.ಎನ್‌. ನಾಯಕ್‌ 


me 


ಚಿತ್ರದುರ್ಗದಲ್ಲಿನಡೆದ 75ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 
ಸಚಿವ ಗಾಲಿ ಕರುಣಾಕರ ರೆಡ್ಡಿ ಅವರಿಂದ ಸನ್ಮಾನ ಸ್ವೀಕಾರ. ಅವರೊಟ್ಟಿಗೆ ಕಸಾಪ ಅಧ್ಯಕ್ಷ ಡಾ॥। ನಲ್ಲೂರು ಪ್ರಸಾದ್‌ 


ರಾಯಚೂರಿನಲ್ಲಿನಡೆದ ಕರ್ನಾಟಕ ರಾಜ್ಯ ಮೂರನೆಯ ಆರ್ಯವೈಶ್ಯ ಸಾಹಿತ್ಯ ಸಮ್ಮೇಳನದ 
ಉದ್ದಾಟನಾ ಸಮಾರಂಭ. ಡಿ. ಎಚ್‌. ಶಂಕರಮೂರ್ತಿ, ನಲ್ಲೂರು ಪ್ರಸಾದ್‌ ಅವರ ಕೂಡ 


ನಿನನ: 2೩ಸಿವಕಿ 2001 


ತಮ್ಮಸಂಪಾದಕತ್ವದ "ವೈಶ್ಯವಾರ್ತಾ' ಮಾಸಪತ್ರಿಕೆಯ ಬಿಡುಗಡೆ ಸಮಾರಂಭದಲ್ಲಿ 
ಮೈಲಾಪುರ ಸುಬ್ರಹ್ಮಣ್ಯಂ, ಎನ್‌.ಕೆ. ಕುಲಕರ್ಣಿ, ಪ್ರೊ|| ಟಿ.ಎಸ್‌. ನಾಗರಾಜ ಶೆಟ್ಟಿ ಅವರೊಡನೆ 


BT 


Seva Sanytg mtralava 
xitable Tru: itralaya 


ಮಂತ್ರಾಲಯದಲ್ಲಿ ನಡೆದ ದಕ್ಷಿಣ ಭಾರತ ಆರ್ಯವೈಶ್ಯ ಪತ್ರಕರ್ತರ ಪ್ರಥಮ ಸಮಾವೇಶದಲ್ಲಿ 
ಮೈಲಾಪುರ ಸುಬ್ರಹ್ಮಣ್ಯಂ, ಅಂಜನ್‌ ಶೆಟ್ಟಿ ಅವರ ಜತೆ 


ಬೆಂಗಳೂರಿನ ಪರಸ್ಪರ ಚಾರಿಟಬಲ್‌ ಟ್ರಸ್ಟ್‌ನಿಂದ "ಪರಸ್ಪರ ಪ್ರಶಸಿ' ಸ್ವೀಕಾರ. 
ಬೇಲಿಮಠದ ಶಿವರುದ್ರ ಸ್ವಾಮೀಜಿ, ಶ್ರೀ. ರಾ. ವಿಜಯಸಮರ್ಥ ಅವರೊಂದಿಗೆ 


ಟಿ 1೫.111 


ಪಿಯುಸಿ ಬಿ.ಕಾಂ. ಪದವಿ ಚುಕ್ಕಿ ಚಿತ್ರಕಲಾವಿದ 


ವಿದ್ಯಾರ್ಥಿಯಾಗಿದ್ದಾಗ ಪಡೆದ ಸಂದರ್ಭ ಎಚ್‌. ಎಚ್‌. ಮ್ಯಾದಾರ್‌ 
ಅವರ ಕುಂಚದಲ್ಲಿ 


5 ಡ್‌ | ಜ್ರ ಕ > p 
ಎರಡನೆಯ ಮಗ ರಾಘವೇಂದ್ರ ಹೊಸೂರು, 
ಸೊಸೆ ಡಾ| ಸಪ್ನಾ ಮೊಮ್ಮಗಳಾದ ಅಕ್ಷರ 


ಮಗಳು ಶಿವರಂಜನಿ, ಅಳಿಯ ರಾಜೇಶ್‌ ಸುರಪುರ, 
ಮೊಮ್ಮಕ್ಕಳಾದ ರಿತ್ತಿಕ್‌ ಮತ್ತು ರಿಷಿಕಾ 


ಎಚ್‌. ಪಂಪಯ್ಯ ಶೆಟ್ಟಿ ಅಭಿನಂದನ ಸಮಿತಿ 


ಹಿ.ಆರ್‌. ಜನಾರ್ದನ್‌ ಬ.ಆರ್‌. ಅಶೋಕ್‌ಕುಮಾರ್‌ 
ಗೌರವಾಧ್ಯಕ್ಷರು ಅಧ್ಯಕ್ಷರು 


ಕೆ.ಎಲ್‌. ನಟರಾಜ್‌ 
ಹಾರ್ಯದರ್ಶಿ 


ಎಸ್‌. ಕೃಷ್ಣಮೂರ್ತಿ ಕೆ. ರಾಜಕುಮಾರ್‌ 
ಹೊಂಶಾಧ್ಯಕ್ಷರು ಸಂಪಾದಕರು, ಅಜನ೦ದನ ಗ್ರಂಥ 


ಎಚ್‌. ಪಂಪಯ್ಯ ಶೆಟ್ಟಿ ಅಭಿನಂದನ ಸಮಿತಿಯ ಸದಸ್ಯರ 


ಎಂ. ವಿಠೋಬ ಶೆಟ್ಟಿ ರಾಜೇಶ್‌ ಸುರಪುರ 


ಸಿ.ಎನ್‌. ಮೋಹನ್‌ಕುಮಾರ್‌ ಟಿ.ಎಸ್‌. ನಾಗರಾಜ್‌ ಎಸ್‌.ಆರ್‌. ಕೃಷ್ಣಮೂರ್ತಿ 


೬] ಲಲ್‌ ಇಳ [| 


ವೆಂಕಟೇಶ್‌ ಹೊಸೂರು ರಾಘವೇಂದ್ರ ಹೊಸೂರು ಸತ್ಯಪ್ರಭಾ ವಸಂತಕುಮಾರ್‌ 


ದಿ. 11-5-92ರ ಸುದ್ದಿಮೂಲ ಪತ್ರಿಕೆಯ ಮುಖಪುಟ ದಲಿ 
ಪ್ರಕಟವಾದ ಸುದ್ದಿ: ` 
ತತ ಫೇಸ್‌ ಅಪ್ತ ಕ ಮನಾನ್‌ ಸಜಿ ಘಿ ಒಬ್ಬ ಪುಮ 
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್‌ ಅಧ್ಯಕ್ಷರಾಗಿ ಪಂಪಯ್ಯ 


ಇಂದು ಜರುಗಿದ ರಾಯಚೂರು ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತಿನ ಚುನಾವಣೆಯಲ್ಲಿ 
ನಗರದ ಪಂಪಯ್ಯ ಶೆಟ್ಟಿಯವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. 

ಸಾಯಂಕಾಲ 6 ಗಂಟೆಗೆ ತಹಸೀಲ ಕಾರ್ಯಾಲಯದಲ್ಲಿ ನಡೆದ ಮತಗಳ 
ಎಣಿಕೆಯಲ್ಲಿ ಜಿಲ್ಲೆಯ ಒಟ್ಟು 75 ಮತಗಳ ಪೈಕಿ 47 ಜನರು ತಮ್ಮ ಮತಗಳನ್ನು 
ಚಲಾಯಿಸಿದರು. ಚಲಾಯಿತ ಒಟ್ಟು ಮತಗಳಲ್ಲಿ ಆಯ್ಕೆಗೊಂಡಿರುವ ಪಂಪಯ್ಯ ಶೆಟ್ಟಿ 
ಅವರು 31 ಮತಗಳನ್ನು ಪಡೆದು ಆಯ್ಕೆಗೊಂಡರೆ, ಅವರ ಪ್ರತಿಸರ್ಧಿ ಕೆ.ಬಿ. ಬ್ಯಾಳಿ ಅವರಿಗೆ 


16 ಮತಗಳು ಬಿದ್ದವು. 


ಕ್ಷರ ಜಾಡಿನ“ 113 


ತಹಸೀಲ್ದಾರ ಕೆ. ಭೀಮರಾವರವರ ನೇತೃತ್ವದಲ್ಲಿ ಮತಗಳ ಎಣಿಕೆ ನಡೆದು ನೂತನ 
ಅಧ್ಯಕ್ಷರಾಗಿ ಚುನಾಯಿತರಾದ ಪಂಪಯ್ಯಶೆಟ್ಟಿ ಅವರಿಗೆ ತಹಸೀಲ್ದಾರರು ಫಲಿತಾಂಶ 
ಘೋಷಣಾ ಪ್ರಮಾಣ ಪತ್ರವನ್ನುನೀಡಿದರು. 

ರಾಜ್ಯಮಟ್ಟದ ಕನ್ನಡ ಸಾಹಿತ್ಯ ಪರಿಷತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಗೊ.ರು. 
ಚನ್ನಬಸಪ್ಪನವರು ರಾಯಚೂರು ಜಿಲ್ಲೆಯ ಮತಗಳಲ್ಲಿಬಹುಮತ ಪಡೆದಿದ್ದಾರೆ. 

ಜಿಲ್ಲೆಯಿಂದ ಬಹುಮತ ಪಡೆದ ಗೊ.ರು. ಚನ್ನಬಸಪ್ಪನವರಿಗೆ ಹಿರಿಯ ಸಾಹಿತಿ 
ಶಾಂತರಸರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. 

ಪರಿಚಯ : ರಾಯಚೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತಿನ ನೂತನ ಅಧ್ಯಕ್ಷರಾಗಿ 
ಆಯ್ಕೆಗೊಂಡ ಪಂಪಯ್ಯಶೆಟ್ಟಿ ಅವರು ಮೂಲತಃ ಮಾನವಿ ತಾಲ್ಲೂಕಿನ ಹೊಸೂರು 
ಗ್ರಾಮದವರು. ಬಿ.ಕಾಂ. ಪದವೀಧರರಾದ ಇವರು ನಗರದ ಟಾಗೋರ ಪದವಿ ಪೂರ್ವ 
ಸಂಯುಕ್ತ ಕಿರಿಯ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ದರ್ಜೆಯ ಸಹಾಯಕರಾಗಿ 
ಸೇವೆಸಲ್ಲಿಸುತಿದ್ದಾರೆ ಕಳೆದ ಹತ್ತು ವರುಷಗಳಿಂದ ಕ.ಸಾ.ಪ. ಕಾರ್ಯದರ್ಶಿಯಾಗಿ ಕೆಲಸ 
ಮಾಡಿದ್ದಾರೆ. ನಗರದಲ್ಲಿ ಕನ್ನಡ ಮಾಧ್ಯಮದ ಮಾದರಿ ಪ್ರಾಥಮಿಕ ಶಾಲೆಯೊಂದನ್ನು 
ಸ್ಥಾಪಿಸಿದ್ದಾರೆ, ಕರ್ನಾಟಕ ಸಂಘದ ಕಾರ್ಯದರ್ಶಿಗಳಾಗಿ ಗೋಕಾಕ ಚಳುವಳಿಯಲ್ಲಿಸಕ್ರಿಯ 
ಪಾತ್ರವನ್ನುವಹಿಸಿದ ಪಂಪಯ್ಯ ಶೆಟ್ಟಿಯವರು ಜಿಲ್ಲೆಯ ಸಾಹಿತ್ಯ ಅಭಿವೃದ್ಧಿಗಾಗಿ ಇನ್ನೂಹೆಚ್ಚಿನ 
ಯೋಜನೆ ರೂಪುರೇಷೆಗಳನ್ನು ಹಾಕಿಕೊಳ್ಳುವ ಮಹದಾಸೆಯನ್ನು ಇಟ್ಟುಕೊಂಡಿದ್ದಾರೆ. 

ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ 
ಆಯ್ಕೆಗೊಂಡ ಪಂಪಯ್ಯ ಶೆಟ್ಟಿ ಅವರಿಗೆ ನಗರದ ಸಾಹಿತ್ಯಾಸಕರಾದ ರಾಮಣ್ಣ ಹವಳೆ, 
ಸಂಗಯ್ಯ ಸೊಪ್ಪಿ ಮಠ, ಅಯ್ಯಪ್ಪ ತುಕ್ಕಾಯಿ. ಎಚ್‌. ಮಹಾದೇವಪ್ಪ ಬಸವರಾಜಸ್ವಾಮಿ, 
ನಾಗಭೂಷಣ, ಕಟ್ಕಂ ಶ್ರೀನಿವಾಸ, ಚಂದ್ರಕಾಂತ ಆಲ್ಕೋಡ, ಶ್ರೀನಿವಾಸ ಶೆಟ್ಟಿ ಗದ್ವಾಲ 
ನರಸಣ್ಣ ಕೃಷ್ಣ, ಸುರೇಶ ವೈದ್ಯ, ಬಂಡೂರಾವ ಚಾಗಿ, ಎಂ. ಸಕ್ರಪ್ಪ, ಇಂದಪುರ ಮಲ್ಲನ ಗೌಡ, 
ಎಸ್‌.ಜಿ. ಸ್ವಾಮಿ, ಅಯ್ಯಪ್ಪಯ್ಯ ಹುಡಾ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. 


ಘಿ 


19-6-1995 ರಂದು ರಾಯಚೂರುವಾಣಿ ಪತ್ರಿಕೆಯಲ್ಲಿ 
ಪ್ರಕಟವಾದ ಸುದ್ದಿ: 


ಜಿಲ್ಲಾ ಕಸಾಪ ಅಧ್ಯಕ್ಷ ಚುನಾವಣೆ : ಪಂಪಯ್ಯಶೋೆಟ್ಟಿಗೆ ಭಾರಿ ಗೆಲುವು 


ರ ತಗೆ ಭಾರಿ ಗೆಲುಃ 


ಸ ನಿಜೂ ೧೮೨. ಸಾಹಿತ್ಯಾಸಕ್ತರಲ್ಲಿ ತೀವ್ರ ಕುತೂಹಲ ಹೆಚ್‌ ಪಂಪಯ್ಮಶೆಟ್ಟಿ ರೀ 
ೆ ಪ್ರೆತಿಷ್ಠಿತ ರಾಯಚೂರು ಚಿಲ್ಲಾ' ಕನ್ನಡ ಸಾಹಿತ್ಯ ಸರಿಷತ್ತಿನ ತರಳಿ ಗೆದ್ದಿಊನ ಸುಡ ಬಲು 
*ಧ್ಯಕ್ಷ ನಕ್ಕೆ ಹೆತ'.ಚಂಪಯ್ಯ ಶೆ ಪುನಂಯೈೈ ಗೊಂಡಿದ್ದಾರೆ. ಬಿ ಶೇಖಪ್ಪ ಸೇರಿದಂತೆ ಅಪ್ವಜದಲಿ! 
ಬದ್ಮೆವು, ಕೊಪ್ಪಳ, ಯ.ಲಬುರ್ಗಾ, ಗಂಗಾವತಿ, ನೆರದಿದ್ದ ಬಸವರಾಜಸ್ವಾವಿ ಸಾವಣ್ಣ 
ಚಲ ವಣೆಯೂದ ೮೫ ಮತಗಳಲ್ಲಿ ಪೆಹನವಿ. ಸಿಂಧನೂಗು.ಕುಷ್ಟಗಿ, ಲಿಂಗ ಹಎಳೆ, ಗವಿಸಿದ್ಧತ್ಟ್‌ ಒಳ್ಳಾ ಓಕೆ. 
ಕಣದಿಂ5 ನಿವೃತ್ತಿಯಣದ ಕೆಬ್ದ ಸೂಗೂರು, ದೇವದುರ್ಗ ತೂಲೂಕಗ ಪುರದ, ರ್ಗುರಾಜ pe ಎಸ್‌.ಜಿ, 
ಜ್ಯಾ ಅವರಿಗೆ ಎರಡ; ಮತಗಳು ಳಿಂದಲೂ ಮತದಾರರು ಆಸಕ್ತಿಯಿಂದ ಸ್ವಾವಿ:: ಇಂಡಃಷ್ಠಗ ಪ ಗೌಡ. 
ಬಿದ್ದಿವೆ ಮೂರು ವ:ತಗಳು ತಿರಸ್ಕೃತ ಬಂದು ವತ ಟೆಲಾಬಿ.ಸಿದರು. ಸ್ನ ನಷ್ಟಮ್ಕಾ ದಾರ, ಗಿರಿಭರ, ಜಯ 
ಸಾರಿವೆ. ಮತ ಚಲಂಯಿ.ಸಿದವರಲ್ಲಿ ಪ್ರಮು ಪ್ರಕಾಶ ಕಟ್ಕಂ ಶ್ರೀನಿಷಾನ ಪರಸ್ಪರ | 
ಖರೆಂದರೆ ಶಾಂತರಸ್ಮಡಾಿಮಂದಾಟು, ಅಲಂಗಿಸಿಕೊಂಡ; ಶುಧಳಾಲೈೆಸಿವರಿ, 
ಇದೇ ಸಮಯದಲ್ಲಿ ರಾಜ್ಯ ಅಧ್ಯಕ್ಷ ಗವಿಸಿದ್ದಪ್ಪ ಬಳ್ಳೂರಿ, ಭೋಸರಾಜ, 
"೫ ನಡದ ಚು ಪಾವಣೆಯಲ್ಲಿ ವಣಜಿಶಿಸಕ ಮಲ್ಲಿಕಾರ್ಜುನ ದಿವಟರ 
MM es, ಅಸರಿಗೆ ೭೭, ಪಾಪರೆಡ್ಮಿ ಗಂಗಾಧರ ಯಲಿ ಇ್ಭುಕರ 


ರಾಯಚೂರು ಜೂ. ೧೮: ಸಾಹಿತ್ಯಾಸಕರಲ್ಲಿ ಸ KS ಮೂಡಿಸಿದ್ದ 
ಪ್ರತಿಷ್ಠಿತ ರಾಯಚೂರು ಜಿಲ್ಲಾ ಕನ್ನಡ ಸಾ ಹಿತ್ಯ ಪ ರಿಷತಿನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ 
ಚುನಾವಣೆಯಲ್ಲಿಎಚ್‌. ಪಂಪಯ್ಯ ತಟ ತಿ ಪುನರಾ ಯೈಗೊಂಡಿದ್ದಾರೆ 


ಕ್ಷರ ಜಾಡಿನ” 115 


ಇಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ತಹಸೀಲ್‌ ಕಾರ್ಯಾಲಯದಲ್ಲಿ ನಡೆದ 
ತುರುಸಿನ ಚುನಾವಣೆಯಲ್ಲಿಎಚ್‌. ಪಂಪಯ್ಯ ಶೆಟ್ಟಿ ಅವರು ಎಂಟು ಮತಗಳ ಅಂತರದಿಂದ 
ಗೆಲುವು ಸಾಧಿಸಿದ್ದಾರೆ. 

ಒಟ್ಟು111 ಮತದಾರರಲ್ಲಿ ಎಚ್‌. ಪಂಪಯ್ಯ ಶೆಟ್ಟಿಗೆ 44 ಮತಗಳು ಬಿದ್ದರೆ ಇವರ 
ಪ್ರತಿಸರ್ಧಿ ಬಿ. ಶೇಖರಪ್ಪಅವರಿಗೆ 36 ಮತಗಳು ಬಿದ್ದವು. 

ಚಲಾವಣೆಯಾದ 85 ಮತಗಳಲ್ಲಿ ಕಣದಿಂದ ನಿವೃತ್ತಿಯಾದ ಕೆ.ಬಿ. ಬ್ಯಾಳಿ ಅವರಿಗೆ 
ಎರಡು ಮತಗಳು ಬಿದ್ದಿವೆ. ಮೂರು ಮತಗಳು ತಿರಸ್ಕೃತಗೊಂಡಿವೆ. 

ಇದೇ ಸಮಯದಲ್ಲಿರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿಸಾ.ಶಿ. ಮರುಳಯ್ಯ 
ಅವರಿಗೆ 77, ಕುಮಾರಸ್ವಾಮಿಗೆ ಕೇವಲ 7 ಮತಗಳು ಬಂದಿದ್ದು! ಮತ ಕುಲಗೆಟ್ಟಿದೆ, 

ಮತ ಎಣಿಕೆಯ ನಂತರ ತಹಸೀಲ್ದಾರ ಸಿದ್ಧಪ್ಪ ಅವರು ಜಿಲ್ಲಾಕಸಾಪ ಅಧ್ಯಕ್ಷರಾಗಿ ಎಚ್‌. 
ಪಂಪಯ್ಯ ಶೆಟ್ಟಿಗೆದ್ದಿದ್ದಾರೆ ಎಂದು ಘೋಷಿಸಿದರು. 

ಬೆಳಗ್ಗೆ 10 ಗಂಟೆಯಿಂದಲೇ ನಗರದ ಮತದಾರರು ಉತ್ಸಾಹದಿಂದ ಬಂದು ಮತ 
ಚಲಾಯಿಸಿದರು. ಮಧ್ಯಾಹ್ನದ ಮೇಲೆ ಜಿಲ್ಲೆಯ ದೂರದ ಕೊಪ್ಪಳ, ಯಲಬುರ್ಗಾ, ಗಂಗಾವತಿ, 
ಮಾನವಿ, ಸಿಂಧನೂರು, ಕುಷ್ಟಗಿ, ಲಿಂಗಸುಗೂರು, ದೇವದುರ್ಗ ತಾಲೂಕುಗಳಿಂದಲೂ 
ಮತದಾರರು ಆಸಕ್ತಿಯಿಂದ ಬಂದು ಮತ ಚಲಾಯಿಸಿದರು. 

ಮತ ಚಲಾಯಿಸಿದವರಲ್ಲಿ ಪ್ರಮುಖರೆಂದರೆ ಶಾಂತರಸ, ಡಾ॥ ಮಂದಾಕಿನಿ, ಗವಿಸಿದ್ದಪ್ಪ 
ಬಳ್ಳಾರಿ, ಬೋಸರಾಜ, ಮಾಜಿ ಶಾಸಕ ಮಲ್ಲಿಕಾರ್ಜುನ ದಿವಟರ, ಪಾಪರೆಡ್ಡಿ ಗಂಗಾಧರ ಯಲಿ. 
ನಗರದ 68 ಮತದಾರರಲ್ಲಿಕೇವಲ ಆರು ಜನ ಮಾತ್ರ ಮತ ಹಾಕಿಲ್ಲ 

ಬೆಳಗ್ಗೆ 10 ರಿಂದ ಆರಂಭವಾದ ಮತದಾನ ಸಂಜೆ 5ಕ್ಕೆ ಮುಗಿಯಿತು. ನಂತರ ಒಂದು 
ಗಂಟೆ ವಿರಾಮ ಅನಂತರ 6 ಗಂಟೆಗೆ ತಹಸೀಲ್ದಾರರ ಉಪಸ್ಥಿತಿಯಲ್ಲಿಮತ ಪೆಟ್ಟಿಗೆ ತೆರೆಯಲಾಯಿತು. 

ಎಚ್‌. ಪಂಪಯ್ಯಶೆಟ್ಟಿ ಭಾರೀ ಅಂತರದಿಂದ ಗೆದ್ದಿರುವ ಸುದ್ದಿ ಬರುತ್ತಲೇ ಇವರ ಪ್ರತಿಸಧಿ 
೯ಯಾಗಿದ್ದ ಬಿ. ಶೇಖರಪ್ಪ ಸೇರಿದಂತೆ ಆವರಣದಲ್ಲಿ ನೆರೆದಿದ್ದ ಬಸವರಾಜಸ್ವಾಮಿ, ರಾಮಣ್ಣ 
ಹವಳೆ, ಗವಿಸಿದ್ದಪ್ಪ ಬಳ್ಳಾರಿ, ಕೆ.ಎಂ. ಪುರದ, ಗುರುರಾಜ ಕುಲಕರ್ಣಿ, ಎಸ್‌.ಜಿ. ಸ್ವಾಮಿ, 
ಇಂದುಪುರ ಮಲ್ಲನಗೌಡ, ಸಕ್ರಪ್ಪ, ಮ್ಯಾದಾರ, ಗಿರಿಧರ, ಜಯಪ್ರಕಾಶ, ಕಟ್ಕಂ ಶ್ರೀನಿವಾಸ 
ಪರಸ್ಪರ ಆಲಂಗಿಸಿಕೊಂಡು ಶುಭಹಾರೈಸಿದರು. 

ಸಾಧನೆ ಫಲ : ತಾವು ಕಳೆದ ಮೂರು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಮಾಡಿರುವ 
ಸಾಧನೆಯನ್ನು ಗಮನಿಸಿ ನೀಡಿದ ಮತಗಳಿಂದ ತಮ್ಮ ಗೆಲುವು ಸಾಧ್ಯವಾಗಿದ್ದುಸದಸ್ಯರ ನಿರೀಕ್ಷೆಗೆ 
ಮೀರಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ವಿಶ್ವಾಸವನ್ನು ಅಧ್ಯಕ್ಷರಾಗಿ ಪುನರಾಯ್ಕೆಗೊಂಡ 
ಪಂಪಯ್ಯಶೆಟ್ಟಿ “ರಾಯಚೂರವಾಣಿ''ಗೆ ಹೇಳಿದರು. 

ಟ್ಯಾಗೋರ ಶಿಕ್ಷಣ ಸಂಸ್ಥೆಯಲ್ಲಿ ಪಂಪಯ್ಯಶೆಟ್ಟ ಸೇವೆ ಮಾಡುತಿದ್ದಾರೆ. 


116 ಬಿಲ್‌ ಜಾರ್‌ 


26-1-97ರ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕಲಬುರ್ಗಿಯ ಕಲರವ 
ಕಾಲಂನಲ್ಲಿ ಪ್ರಕಟವಾದ ಸುದ್ದಿ 


ರಾಯಚೂರಿನಲಿ ಸಾಹಿತ್ಯ ಯಾತ್ರೆ-ಹೈೆ.ಕ.ದಲ್ಲಿಸಣ್ಣ 
೧ ಲ ೧೨ ಣಿ 


ಕಥೆಗಾರರ ಪ್ರಾಬಲ್ಯ 


ರಾಯಚೂರಿನಲ್ಲಿ ಸಾಹಿತ್ಯ ಯಾತ್ರೆ 
ಹೈ.ಕ. ದಲ್ಲಿ ಸಣ್ಣ ಕಥೆಗಾರರ ಪ್ರಾಬಲ್ಯ 


ಲಾ ತೆ a, i 
FN 140 Cg NE 7 
ಮಾರುಟದಾಗಿದೆ. 


ಕಾರ್ಯಾ ಕಾರಾಲಾಗಾರ್‌ ೨? 


ಬ 
ಎಂದರೆ. ಡೀ ಜೈಕದ ಸಣ್ಣ 
ಘಾತುಕ ಸಂಕಲನ ಮಜ 
PT) 
cla Wk CMS. 
ಮತ್ತೆ ಹತ್ತಿಪ್ಟತ್ತು ದರ ಖರ್ಚು ಕುಡಿ 1 
ಹ 1... ಓ್ಟಿ .ಓಓ ಡ, | 
ಭಡ:ಗಡೆ. ಸೂಡುತ್ತಿ ರೆ. ಕಗ. | 
ಪ ಹ. UM, (2M. 


1116 "ಗ? MN 
SR MMB ; ಖಕ ರಜಕ್ಕೆ TELM. 
WC ಕ 4 | 


ಇಹ ಜಿಲ್ಲೆಯ ಕುಪ್ಪಗಿಯಲ್ಲಿ ದಿ. 22 ರಂದು ಸು ವಿಶೇಷ ಸಾಹಿತ್ಯ 
ಚಟುವಟಿಕೆಯ ಉದ್ದಾ, ಟನೆಯಾಗಿದೆ. ಜತ ಜಿಲ್ಲಾಕ.ಸಾ.ಪ . ಅಧ್ಯಕ್ಷಪ ಪಂಪಯ್ಯ ಟ್ಟಿ 
ಒಂದು ವಿನೂತನ ಚಟುವಟಿಕ ಹಮ್ಮಿಕೊಂಡಿದ್ದಾರೆ. ಕ.ಸಾ.ಪ. ಜಿಲ್ಲಾ ಘಟಕಗಳು ಕ 
ವಾಗಿ25 ವರ್ಷಗಳನ್ನು ಪೂರೈಸಿದ ನೆನಪಿಗಾಗಿ ಜಿಲ್ಲೆಯ ನಾಲ್ಕು ಜನ ಹಿರಿಯ ಸಾಹಿತಿಗಳಾದ 
ಸಿದ್ದಯ್ಯ ಪುರಾಣಿಕ್‌, ಶಾಂತರಸ, ದೇವೇಂದ್ರ ಕುಮಾರ ಹಕಾರಿ, ಜಯತೀರ್ಥ 
ರಸನು ಇವರ ಭಾವಚಿತ್ರಗಳುಳ್ಳ, ಕನ್ನಡ ಅಂಕಿಗಳನ್ನು ಬಳಸಿದ, ಒಂದು 
ಸುಂದರವಾದ ಕ್ಯಾಲೆಂಡರ ಬಿಡುಗಡೆ ಮಾಡಿದ್ದಾರೆ. ಜಿಲ್ಲಾ ಚತತ ಒಂದು ಸಣ್ಣಕಥಾ 


ಪಿಕ್ಚರ್‌ ಇರುಣಿನ್‌ 


ಸಂಗ್ರಹವು ಕೊನೆಯ ದಿನ ಬಿಡುಗಡೆ ಆಗಲಿದೆ. ಜೊತೆಗೆ 25 ವರ್ಷಗಳಾದ ಸಂದರ್ಭದಲ್ಲಿ 
ಎಲ್ಲರೂ ಸುಮ್ಮನಿರುವಾಗ, ಪಂಪಯ್ಯಶೆಟ್ಟಿಜಿಲ್ಲಾಕ.ಸಾ. ಪ.ದ ಬೆಳ್ಳಿಹಬ್ಬ ಆಚರಣೆಗೆ ವ್ಯವಸ್ಥೆ 
ಮಾಡಿದ್ದಾರೆ. ಅದರ ಅಂಗವಾಗಿ "ಸಾಹಿತ್ಯ ಯಾತ್ರೆ' ಕಾರ್ಯಕ್ರಮ. 

ದಿ. 22 ರಿಂದ 28 ರವರೆಗೆ ಒಂದು ವಾರ ಕಾಲ 26 ಹಳ್ಳಿಗಳಲ್ಲಿ ಈ ಯಾತ್ರೆ 
ಸಂಚರಿಸುತದೆ. ಜಿಲ್ಲಾ ಬರಹಗಾರರ ಪುಸಕಗಳನ್ನು ಸಂಗ್ರಹಿಸಿ ಅವುಗಳ ಪ್ರದರ್ಶನ ಮತ್ತು 
ಮಾರಾಟದ ವ್ಯವಸ್ಥೆ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಇಟಗಿ ದೇವಸ್ಥಾನದ ಜೊತೆ, 
ಸಿದ್ಧಯ್ಯ ಪುರಾಣಿಕ, ಶಾಂತರಸ, ದೇವೇಂದ್ರ ಕುಮಾರ ಹಕಾರಿ, ರಾಜಪುರೋಹಿತ ಇವರ 
ಭಾವಚಿತ್ರಗಳುಳ್ಳ, ಕನ್ನಡ ಅಂಕಿಗಳನ್ನು ಬಳಸಿದ, ಒಂದು ಸುಂದರವಾದ ಕ್ಯಾಲೆಂಡರ್‌ 
ಬಿಡುಗಡೆ ಮಾಡಿದ್ದಾರೆ. ಜಿಲ್ಲಾಬರೆಹಗಾರರ ಒಂದು ಸಣ್ಣಕಥಾ ಸಂಗ್ರಹವು ಕೊನೆಯ ದಿನ 
ಬಿಡುಗಡೆ ಆಗಲಿದೆ. ಜೊತೆಗೆ 25 ಜನ ಹಿರಿಯರನ್ನು ಸನ್ಮಾನಿಸಲಾಗುವುದು. 

ಬೆಳ್ಳಿಹಬ್ಬದ ನೆವದಲ್ಲಿ ಪಂಪಯ್ಯ ಶೆಟ್ಟಿ ಸುತ್ರರ್ಹವಾದ ಕೆಲಸ ಹಮ್ಮಿಕೊಂಡಿದ್ದಾರೆ. 
ಇದರ ಉದ್ಭಾ ಟನೆಗೆ ಹಿರಿಯ ಸಾಹಿತಿ ಡಾ।॥। ಹಂಪನಾ, ಡಾ. ಬಸವರಾಜ ಮಲಶೆಟ್ಟಿ ಬಂದು 
ಹಾರೈಸಿದ್ದಾರೆ. ಹೈದರಾಬಾದ್‌ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಕೆ. ಶರಣಪ್ಪ 
ಅವರು ಹೈ.ಕ.ದಲ್ಲಿ ಜಿಲ್ಲಾ ಘಟಕಗಳ ಇಂತಹ ಚಟುವಟಿಕೆಗಳನ್ನೂ ಪ್ರೋತ್ಸಾಹಿಸಲು, 
ಧನಸಹಾಯ ಒದಗಿಸಲು ಮುಂದೆ ಬಂದಿದ್ದಾರೆ. 

ಆಶ್ಚರ್ಯದ ಸಂಗತಿಯೆಂದರೆ ಕುಷ್ಠಗಿಯಂತಹ ಹಳ್ಳಿಯಲ್ಲಿತಾಸೆರಡು ತಾಸುಗಳಲ್ಲಿ 
3,500 ರೂಗಳ ಪುಸಕಗಳು ಮಾರಾಟವಾಗಿವೆ. ಈ ಯಾತ್ರೆಯ ಫಲಿತಾಂಶ ಖಂಡಿತ 
ಉತಮವಾದುದಾಗಿರುತುದೆ. ಇದೇ ಸಂದರ್ಭದಲ್ಲಿಕಲಾವಿದರಾದ ಹಿರೇಮಠ, ಬಾಪುಗೌಡ, 
ಲಾಡಸಾಬ ತಮ್ಮಕಲಾ ಕೃತಿಗಳ ಪ್ರದರ್ಶನವನ್ನುಮಾಡಿ ಈ ಯಾತ್ರೆಗೆ ಶೋಭೆ ತಂದಿದ್ದರು. 

ಪಂಪಯ್ಯಶೆಟ್ಟಿಎಂತಹ ಉತ್ಸಾಹಿ ಎಂದರೆ ಇಡೀ ಹೈ.ಕ.ದ ಸಣ್ಣಕಥೆಗಳ ಪ್ರಾತಿನಿಧಿಕ 
ಸಂಕಲನ "ಬಿಸಿಲ ಹನಿಗಳು' ಎಂಬ ಪುಸಕವನ್ನು ಸುಮಾರು 45,000 ರೂ. ಖರ್ಚು ಮಾಡಿ 
ಪ್ರಕಟಿಸಿದ್ದಾರೆ. ಮತ್ತೆ ಹತಿಪತ್ತು ಸಾವಿರ ಖರ್ಚು ಮಾಡಿ ಈಗ ಮತೊದು ಕಥಾ ಸಂಕಲನ 
ಬಿಡುಗಡೆ ಮಾಡುತಿದ್ದಾರೆ. ಕ್ಯಾಲೆಂಡರ್‌ ಮುದ್ರಿಸಿದ್ದಾರೆ. ದಿನಕ್ಕೆ 1200 ರೂ. ಬಾಡಿಗೆಗೆ 
ಒಂದು ವ್ಯಾನ್‌ ಪಡೆದು ಪುಸಕಗಳನ್ನು ತುಂಬಿಕೊಂಡು ಹಳ್ಳಿ ಹಳ್ಳಿ ಹೊರಟಿದ್ದಾರೆ. ಇದಕ್ಕೆಲ್ಲ 
ಹಣ ಹೇಗೆ ಮಾಡಿದಿರಿ ಎಂದರೆ ಕೆಲಸ ಮಾಡಿದರೆ ಜನ ಕೊಡುತಾರೆಂದು ತುಂಬಿದ ನಗೆ 
ಬೀರುತಾರೆ. ಕ 

ರಾಯಚೂರ ಜಿಲ್ಲಾಕ.ಸಾ.ಪ. ಚಟುವಟಿಕೆ ರಾಜ್ಯ ಮಾದರಿಯಾಗಿದೆ. 


4-2-2001 ರಂದು ರಾಯಚೂರು ವಾಣಿ ಪತ್ರಿಕೆಯಲ್ಲಿ 
ಪ್ರಕಟವಾದ ಲೇಖನ 
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ "ದಶಕದ ಹೆಜ್ಜಿಗಳು' 


ರಾಯಚೂರು ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತ್‌ ತನ್ನದಶಕದ ನೆನಪುಗಳನ್ನು ಮೆಲಕು 
ಹಾಕುವುದರಲ್ಲಿ ಒಂದು ಬಗೆಯ ಅರ್ಥವಿದೆ. ಅದು ಜಿಲ್ಲೆಯ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ 
ಸಲ್ಲಿಸಿದ ಅಪೂರ್ವ ಸೇವೆಯ ದ್ಯೋತಕವಾಗಿದೆ. ಒಂದು ಅರ್ಥದಲ್ಲಿ ಈ ದಶಕದ ಅವಧಿ 
ಯಲ್ಲಿ ಅಧ್ಯಕ್ಷರಾಗಿರುವ ಎಚ್‌. ಪಂಪಯ್ಯ ಶೆಟ್ಟಿಯವರ ಕರ್ತೃತ್ವ ಶಕ್ತಿಯ ಸಾಧನೆಯೂ 
ಆಗಿದೆಯೆಂದರೆ ಅತಿಶಯೋಕಿಯಾಗದು. 

ಹಿಂದುಳಿದ ಹೈದರಾಬಾದ್‌-ಕರ್ನಾಟಕದಲ್ಲಿಉಳಿದ ಜಿಲ್ಲೆಗಳಿಗಿಂತ ರಾಯಚೂರು 
ಜಿಲ್ಲೆಯು ಕನ್ನಡ ಸಾಹಿತ್ಯ ರಚನೆಯಲ್ಲಿಸದಾ ಮುಂದಾಗಿದೆ. ನನೋದಯದ ರವಿಯ ಕಿರಣ 
ಮೊಟ್ಟಮೊದಲು ಈ ಜಿಲ್ಲೆಯಲ್ಲಿ ಮೂಡಿತೆಂದರೆ ಮಾತೆರಡಿಲ್ಲ ಜಿಲ್ಲೆಯ ತತ್ತ್ವಪದಕಾರರು, 
ಪುರಾಣಿಕರು ಬಹು ಹಿಂದೆಯೇ ಇಲ್ಲಿ ಕನ್ನಡಭಾಷೆ ಮತ್ತು ಸಾಹಿತ್ಯವನ್ನು ಸಮೃದ್ಧಗೊಳಿಸಿ 
ದರು. ನವೋದಯ ಕಾಲದ ಕವಿ, ಸಾಹಿತಿಗಳು ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿ, ಜಿಲ್ಲೆಯ 
ಸಾಹಿತ್ಯ ಕೃಷಿಗೆ ಪ್ರೇರಣೆ ನೀಡಿದರಲ್ಲದೆ ಬರಹಗಾರರ ಬಳಗವನ್ನು ಸೃಜಿಸಿದರು. ಕನ್ನಡಪರ 
ಸಂಘ-ಸಂಸ್ಥೆಗಳು ಕನ್ನಡ ಸಾಹಿತ್ಯವನ್ನು ಸದಾ ಜಾಗೃತವಾಗಿರಿಸಿ, ವಾಚನಾಭಿರುಚಿಯನ್ನು 
ಜನತೆಯಲ್ಲಿ ತಂದುಕೊಟ್ಟವು. 

ಜಿಲ್ಲೆಯಲ್ಲಿ ಸಾಹಿತ್ಯ ಚಟುವಟಿಕೆಗಳು : ರಾಯಚೂರಿನ ಕರ್ನಾಟಕ ಸಂಘವು 
ಜಿಲ್ಲೆಯಲ್ಲಿಕನ್ನಡ ಭಾಷೆ ಸಾಹಿತ್ಯವನ್ನು ಜನ ಸಾಮಾನ್ಯರೆಡೆಗೆ ತಂದುಕೊಡುವಲ್ಲಿ ಪ್ರಮುಖ 
ಪಾತ್ರವಹಿಸಿತು. ಕರ್ನಾಟಕ ಏಕೀಕರಣಕ್ಕಿಂತ ಮೊದಲು ಸ್ಥಾಪನೆಗೊಂಡ ಈ ಸಂಘವು ಹಲವು 
ಕನ್ನಡಾಭಿಮಾನಿಗಳ, ಕನ್ನಡ ಕಟ್ಟಾಳುಗಳ ಸತತ ಪ್ರಯತ್ನದಿಂದ ಬೆಳೆದು ಇಂದು ದೊಡ್ಡ 
ಸಂಸ್ಥೆಯಾಗಿದೆ. ಬೆಂಗಳೂರಿನ ಸಾಹಿತ್ಯ ಪರಿಷತ್‌ ಮತ್ತು ಧಾರವಾಡದ ವಿದ್ಯಾವರ್ಧಕ 
ಸಂಘದ ಮಾದರಿಯಲ್ಲಿ ಕನ್ನಡ ಕಟ್ಟುವ ಕಾರ್ಯವನ್ನು ಈ ಸಂಘ ಮಾಡಿತೆಂದರೆ 
ಅಚ್ಚರಿಪಡಬೇಕಿಲ್ಲ ಕನ್ನಡ ಕುಲ ಪುರೋಹಿತ ಆಲೂರ ವೆಂಕಟರಾಯರು, ಆಚಾರ್ಯ, 
ಬಿ.ಎಂ.ಶ್ರೀಕಂಠಯ್ಯನವರಂಥ ಮಹನೀಯರು ಕರ್ನಾಟಕ ಸಂಘದಲ್ಲಿ ತಮ್ಮ ಅಮೋಘ 


ಕ್ಷರ ಜಾನನ್‌ 119 


ಭಾಷಣ ನೀಡಿ ಇಲ್ಲಿಯ ಜನತೆಯನ್ನು ಪುಳಕಗೊಳಿಸಿದ್ದಾರೆ. 20ನೆಯ ಶತಮಾನದ ಆರು 
ಮತ್ತು ಏಳನೆಯ ದಶಕಗಳಲ್ಲಿ ಕರ್ನಾಟಕದ ಸುಪ್ರಸಿದ್ದ ಕವಿ, ವಾಗ್ಳಿ ಸಾಹಿತಿ, ಕಲಾವಿದರು 
ಕರ್ನಾಟಕ ಸಂಘಕ್ಕೆ ಬಂದು ಹೋಗಿರುವುದು ಇದರ ಸಾಧನೆಯೇ ಸರಿ. ರಾ.ಗು. 
ಜೋಷಿಯಂಥ ಹಿರಿಯರು ಈ ಸಂಘದ ಬೆಳವಣಿಗೆಯ ಜೊತೆಗೆ ಕನ್ನಡ ಸಾಹಿತ್ಯ 
ಸಂಸ್ಕೃತಿಯನ್ನು ಪಸರಿಸಲು ಸಾರೋದ್ಧಾರವಾಗಿ ನೆರವೇರಿಸಿದ ಕೀರ್ತಿ ಅವರಿಗೆ ಸಲ್ಲುತದೆ. 

ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್‌ : ಕರ್ನಾಟಕ ಸಂಘವು ಈ ಜಿಲ್ಲೆಯ 
ಸಾಹಿತ್ಯಕ್ಕೆ ಮಾಡಿದ ಅನುಪಮ ಸೇವೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮುಂದುವರೆಸಿ 
ಕೊಂಡು ಬಂದಿತು. ಅಂತೆಯೇ ಪರಿಷತಿನ ಕೆಲಸ ಕಾರ್ಯಗಳೊಂದಿಗೆ ಕರ್ನಾಟಕ ಸಂಘದ 
ನೆನಪು ಮೂಡುವುದು ಸಹಜವಾಗಿದೆ. ಪರಿಷತ್‌ ಈ ಜಿಲ್ಲೆಯ ಸಾಹಿತ್ಯಾಭಿವೃದ್ಧಿಗೆ 
ಸಂಘಟಿಸಿದ ಹಲವು ಮಹತ್ವದ ಕಾರ್ಯಗಳನ್ನು ಇಲ್ಲಿಸ್ಥರಿಸಬಹುದಾಗಿದೆ. 

1975ರಲ್ಲಿ ಪರಿಷತಿನ ಕೆಲಸಗಳು ಪ್ರಾರಂಭವಾದವು. ಅಂದಿನ ನಗರ ಸಭೆಯ 
ಅಧ್ಯಕ್ಷರಾಗಿದ್ದ ಆಂಜನೇಯಲು ಅವರು ಪರಿಷತಿನ ಅಧ್ಯಕ್ಷರಾಗಿದ್ದರು. ಕನ್ನಡಾಭಿವೃದ್ಧಿಗೆ ಕವಿ 
ಸಾಹಿತಿಗಳೇ ಆಗಬೇಕಿಲ್ಲ; ಕನ್ನಡ ಕಟ್ಟುವವರಾದರೆ ಸಾಕು ಎಂಬ ಧೋರಣೆಯನ್ನು ತಾಳಿದ 
ಅಂದಿನ ಕನ್ನಡ ಸಾಹಿತ್ಯ ಪರಿಷತ್‌ ಸಾಹಿತಿಗಳಲ್ಲದವರನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಿಸಿತು. 
ಆಂಜಿನೇಯಲು ಇವರು ಹೇಳಿಕೊಳ್ಳುವಂಥ ಸಾಹಿತ್ಯ ಚಟುವಟಿಕೆಗಳನ್ನು ನಡೆಸಲಿಲ್ಲ 
ವೆಂಬುದೇನೋ ಸತ್ಯ. ಆದರೆ ಅವರು ಕವಿ, ಸಾಹಿತಿ, ಕಲಾವಿದರಿಗೆ ನಗರಸಭೆಯ ವತಿಯಿಂದ 
ಒಂದು ದೊಡ್ಡಯೋಜನೆಯನ್ನುಹೊಂದಿದ್ದರು. ಅವರ ಆಕಸ್ಥಿಕ ನಿಧನದಿಂದ ಆ ಯೋಜನೆ 
ಯೋಜನೆಯಾಗಿಯೇ ಉಳಿದಿದ್ದುದುರದೃಷ್ಟಕರ. 

1978ರಲ್ಲಿ ಕವಿ ಶಾಂತರಸರು ಪರಿಷತ್ತಿನ ಅಧ್ಯಕ್ಷರಾದರು. ಮೂಲತಃ ಸಾಹಿತಿ, 
ಕೆಲಸದಲ್ಲಿ ಹೆಚ್ಚುಗುಣಗಳನ್ನು ಹೊಂದಿದ ಶಾಂತರಸರಿಂದ ಕನ್ನಡ ಕಾರ್ಯಗಳಿಗೆ ಸುವರ್ಣಕ್ಕೆ 
ಸೌರಭ ಮಾಡಿದಂತಾಯಿತು. ಇವರ ಕಾಲಾವಧಿಯಲ್ಲಿ ವೈವಿಧ್ಯಮಯವಾದ ಸಾಹಿತ್ಯಿಕ 
ಕಾರ್ಯಕ್ರಮಗಳು ನೆರವೇರಿದವು ಪರಿಷತಿನ ಕಾರ್ಯಗಳು ತಾಲೂಕಾ ಮಟ್ಟದವರೆಗೆ ಹರಡಲು 
ಆರ್ಥಿಕ ನೆರವು ದೊರೆಯಿತು. ವಸಂತೋತ್ಸವ, ಕರ್ನಾಟಕ ರಾಜ್ಯೋತ್ಸವಗಳಂಥ 
ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜರುಗಿದವು. ಇವರು ಅಂತರಾಷ್ಟ್ರೀಯ ಮಕ್ಕಳ 
ದಿನಾಚರಣೆಯನ್ನು ನಡೆಸಿಕೊಟ್ಟಿದ್ದು ಒಂದು ದಾಖಲೆಯೆನಿಸಿದೆ. ಆಯ್ಕೆಗೊಂಡ ಜಿಲ್ಲೆಯ 
ನೂರಾರು ಮಕ್ಕಳನ್ನು ಬೆಂಗಳೂರಿಗೆ ಕರೆದೊಯ್ದು ಎರಡು ದಿನಗಳ ಪರ್ಯಂತ 
ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಅವಕಾಶ ಮಾಡಿಕೊಟ್ಟರಲ್ಲದೆ ಜಿಲ್ಲೆಅನೇಕ ಪ್ರಶಸ್ತಿಗಳನ್ನು 
ತಂದುಕೊಟ್ಟರು. ಇವರ ಪರಿಶ್ರಮ ಜಿಲ್ಲೆಯ ಸಾಹಿತಿಯ ಕಲಾವಿದರಿಗೆ ಆತ್ಮಾಭಿಮಾನವನ್ನು 
ತಂದುಕೊಟ್ಟಿತು. ಶಾಂತರಸರು ತಮ್ಮ ಕಾಲಾವಧಿಗಿಂತ ಮುಂಚೆ ಅಧ್ಯಕ್ಷ ಪದಕ್ಕೆ ತ್ಯಾಗಪತ್ರ 


120 
ಪಿಕ್ಚರ್‌ ಜಾನ್‌ 


ನೀಡಿ ಸಾಹಿತ್ಯ ಚಟುವಟಿಕೆಗಳಿಗೆ ಸ್ವಸ್ತಿ ಹಾಡಿದ್ದು ಜಿಲ್ಲೆಯ ಸಾಹಿತ್ಯಾಭಿವೃದ್ದಿಗೆ 
ಹಾನಿಯನ್ನುಂಟುಮಾಡಿತು. 

ದಶಕದ ಸಾಧನೆ 1991 ರಿಂದ 2001ರವರೆಗಿನ ಅವಧಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯ 
ಸುವರ್ಣಕಾಲ. ಎಚ್‌. ಪಂಪಯ್ಯಶೆಟ್ಟಿ ಈ ದಶಕದ ಅಧ್ಯಕ್ಷರಾಗಿ ಸಮರ್ಥ ರೀತಿಯಿಂದ 
ಕಾರ್ಯಗೈದರು. ಆಂಜನೇಯಲು ಕಾಲದಲ್ಲಿ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ನಿರ್ವಹಿಸಿದ 
ಸೇವಾನುಭವ, ವೈಯಕಿಕ ಕ್ರಿಯಾಶೀಲತೆ ಹಾಗೂ ನಾಡಿನ ಹಿರಿಯ-ಕಿರಿಯ ಸಾಹಿತಿ- 
ಕಲಾವಿದರೊಂದಿಗೆ ಇಟ್ಟುಕೊಂಡ ನಿಕಟ ಸಂಪರ್ಕದಿಂದಾಗಿ ಅವರ ವ್ಯಕಿತ್ತ ಬೆಳೆಯಿತು. 
ಅವರ ಬಹುಮುಖ ಕಾರ್ಯತತ್ತರತೆಗಳು ಜಿಲ್ಲಾ ಸಾಹಿತ್ಯ ಅಭಿವೃದ್ಧಿಗೆ ಸಂಪೂರ್ಣ 
ಮೀಸಲಾಯಿತು. ಪಂಪಯ್ಯ ಶೆಟ್ಟಿಯವರು ಸಾಹಿತಿಗಳಲ್ಲದಿದ್ದರೂ, ಸಾಹಿತ್ಯಾಸಕರು, ಕವಿಜನ 
ಪ್ರೇಮಿಗಳಾಗಿದ್ದಾರೆ. ಸಂಕಲಿತ ಕೆಲಸಗಳನ್ನು ಹೇಗೆ, ಯಾರಿಂದ ನೆರವೇರಿಸಿಕೊಳ್ಳಬೇಕೆಂಬ 
ಪರಿಜ್ಞಾನ, ತಂತ್ರಗಾರಿಕೆಯನ್ನು ತಿಳಿದವರಾಗಿದ್ದಾರೆ. ಹಮ್ಮಿಕೊಂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ 
ಅರ್ಥಪೂರ್ಣವಾಗಿ ನಡೆಸುವ ಕಾರ್ಯಕೌಶಲ ಅವರಲ್ಲಿದೆ. ಅಂತೆಯೇ ಒಂದು ದಶಕದಿಂದ 
ಅಧ್ಯಕ್ಷರಾಗಿ ಅವರನ್ನು ಜಿಲ್ಲೆಯ ಸಾಹಿತ್ಯಾಸಕರು ಮೆಚ್ಚಿಕೊಂಡು ಬಂದಿರುವುದು 
ಗಮನಾರ್ಹವಾದ ಸಂಗತಿಯಾಗಿದೆ. 

ಎಚ್‌. ಪಂಪಯ್ಯಶೆಟ್ಟಿಯವರು ಕನ್ನಡ ಕೆಲಸಕ್ಕಾಗಿ ತಮ್ಮ ಬಾಹುಗಳ ಶಕ್ತಿಯನ್ನು 
ದ್ವಿಗುಣಗೊಳಿಸುತಾರೆ. ದಲಿತ, ಬಲಿತ, ಬಂಡಾಯ ಯಾವುದೇ ಸಾಹಿತ್ಯ ಪ್ರಕಾರಗಳಾಗಲಿ 
ಅವುಗಳೊಂದಿಗೆ ಸಂಪರ್ಕ ಬೆಳೆಸಿ ಸಭೆ, ಸಮಾರಂಭ, ಸಮಾವೇಶ, ಗೋಷ್ಠಿ ಸಂವಾದ, 
ಸವಾಲುಗಳಂಥ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಜಿಲ್ಲೆಯ ಜನತೆಗೆ ಮನದಟ್ಟುಮಾಡಿ 
ಕೊಟ್ಟದ್ದಾರೆ. ಇವರ ಕಾಲಾವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್‌ ಹಮ್ಮಿಕೊಂಡ ಹತ್ತುಹಲವಾರು 
ಯೋಜನೆಗಳು ನಮ್ಮ ಜಿಲ್ಲೆಗೆ ಸಂಪೂರ್ಣವಾಗಿ ಉಪಯೋಗವಾದವು. 

ಹತ್ತು ಸಾವಿರ ಮೊತದ ದತ್ತಿ ಉಪನ್ಯಾಸಗಳು ಆರ್ಥಿಕ ನೆರವನ್ನುಂಟು ಮಾಡಿತು. 
ಇದರಿಂದ ಜಿಲ್ಲೆಯಾದ್ಯಂತ ಅನೇಕ ಉಪನ್ಯಾಸ ಕಾರ್ಯಕ್ರಮಗಳನ್ನು ಸಂಘಟಿಸಲಾಯಿತು. ಎಲ್ಲ 
ಯೋಜನೆಗಳನ್ನು ಸಮರ್ಪಕವಾಗಿ ಬೆಳೆಸಿಕೊಂಡು ರಾಯಚೂರು ಜಿಲ್ಲೆ ಖ್ಯಾತಿಯನ್ನು 
ಪಡೆಯಿತು. ಎಲ್ಲಾ ಜಿಲ್ಲೆಗಳು ವರ್ಷದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ವರದಿಯೊಂದನ್ನು 
ಸಾಹಿತ್ಯ ಪರಿಷತ್‌ ಪ್ರತಿ ವರ್ಷದ ಕೊನೆಯಲ್ಲಿ ಪ್ರಕಟಿಸುತದೆ. ಅವುಗಳಲ್ಲಿ ರಾಯಚೂರು ಜಿಲ್ಲೆ 
ಪ್ರಥಮ ಸ್ಥಾನದಲ್ಲಿರುವುದು ಜಿಲ್ಲಾಸಾಹಿತ್ಯ ಪರಿಷತಿನ ಸಾಧನೆಗೆ ಹಿಡಿದ ಕನ್ನಡಿಯಾಗಿದೆ. 

ಜಿಲ್ಲೆಯ ಸಾಹಿತ್ಯ ಕ್ಷೇತ್ರದಲ್ಲಿ ಎಚ್‌. ಪಂಪಯ್ಯ ಶೆಟ್ಟಿಯವರು ಉಲ್ಲೇಖಾರ್ಹವಾದ 
ಹಲವು ಮಹತ್ವದ ಸಾಧನೆ ಗೈದಿರುವುದನ್ನು ಇಲ್ಲಿ ಸ್ಫರಿಸಲೇಬೇಕಾಗಿದೆ. ಕೊಪ್ಪಳದಲ್ಲಿಅಖಿಲ 
ಭಾರತ ಸಾಹಿತ್ಯ ಸಮ್ಮೇಳನ ಏರಡಿಸಿದ್ದು ಸಾಮಾನ್ಯ ಸಂಗತಿಯಲ್ಲ ನಾಲ್ಕು ಜಿಲ್ಲಾ 
ಸಮ್ಮೇಳನಗಳು, ಮಹಿಳಾ ಸಮ್ಮೇಳನಗಳು, ಗಡಿನಾಡ ಸಮ್ಮೇಳನ ಮುಂತಾದವು 


ಶಿಕ್ಷರ ಜಾನನ್‌ 121 


ಪ್ರಮುಖವಾಗಿವೆ. ಕೊಪ್ಪಳ ಸಮ್ಮೇಳನ ಮತ್ತು ಸಿಂಧನೂರು ಸಮ್ಮೇಳನಗಳಲ್ಲಿ ಹೊರತಂದ 
ಸ್ಮರಣ ಸಂಚಿಕೆಗಳು ಕನ್ನಡ ಸಾಹಿತ್ಯದ ಆಕರ ಗ್ರಂಥಗಳಾಗಿ ದಾಖಲೆ ಸ್ಥಾಪಿಸಿವೆ. ಜಿಲ್ಲಾ 
ರಂಗಮಂದಿರ ನಿರ್ದಾಣ ಕಾರ್ಯದಲ್ಲಿ ಜಿಲ್ಲಾಸಾಹಿತ್ಯ ಪರಿಷತ್‌ ಪ್ರಮುಖ ಪಾತ್ರವನ್ನು ವಹಿಸಿದೆ. 
ಆದರೆ ಪರಿಷತಿಗೆ ತನ್ನದೇ ಆದ ಸಾಹಿತ್ಯ ಭವನವನ್ನು ನಿದ್ದಿಸಿಕೊಳ್ಳಲು ಸಾಧ್ಯವಾಗಲಿಲ್ಲವೆಂಬ 
ಅಪವಾದ ಬಾರದೆ ಇರದು. 

ಜಿಲ್ಲೆಯ ಬಂಡಾಯ ಸಾಹಿತ್ಯದೊಂದಿಗೆ ಹಲವು ಕಾರ್ಯಕ್ರಮಗಳು ಸಂಘಟಿಸಿ 
ಬಂಡಾಯ ಸಾಹಿತ್ಯವನ್ನು ಜನತೆಯ ಸಮೀಪಕ್ಕೆ ತಂದುಕೊಡುವಲ್ಲಿ ಪರಿಷತ್‌ ಸರ್ವ 
ಸಹಕಾರವನ್ನು ನೀಡಿತು. ಭಗತ್‌ರಾಜ್‌ ನಿಜಾಮಕರ್‌, ಜಂಬಣ್ಣ ಅಮರಚಿಂತ 
ಮೊದಲಾದವರು ಪರಿಷತ್‌ ಕಾರ್ಯಗಳಿಗೆ ಸಹಕಾರ ನೀಡುತ್ತಿದ್ದಾರೆ. ನಮ್ಮ ಜಿಲ್ಲೆಯ ಹಿರಿಯ 
ಸಾಹಿತಿಗಳೂ, ಅಭಿಮಾನಿಗಳೂ ಆಗಿರುವ ಡಾ|। ದೇವೇಂದ್ರಕುಮಾರ ಹಕಾರಿಯವರು ಜಿಲ್ಲಾ 
ಕನ್ನಡ ಸಾಹಿತ್ಯ ಪರಿಷತಿಗೆ ತಮ್ಮ ಅಮೂಲ್ಯ ಸಹಾಯ, ಸಹಕಾರಗಳನ್ನುನೀಡುತ್ತಬಂದಿದ್ದಾರೆ. 

ದಶಕದ ಹೆಜ್ಜೆಗಳು : ಈ ದಶಕದ ಅವಧಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತಿಗೆ 
ಎಚ್‌. ಪಂಪಯ್ಯ ಶೆಟ್ಟಿಯವರು ಸಮರ್ಥವಾಗಿ ಕಾರ್ಯನಿರ್ವಹಿಸಿ, ಅದಕ್ಕೆ ಸ್ಪಷ್ಟಸ್ವರೂಪವನ್ನು 
ತಂದುಕೊಟ್ಟದ್ದಾರೆ. ಇಲ್ಲಿಯವರೆಗೂ ಅವರು ಮೂಡಿಸಿದ ಹೆಜ್ಜೆಗಳು ದಿಟ್ಟ ಹೆಜ್ಜೆಗಳಾಗಿವೆ. 
ಅವು ಒಂದು ನಿರ್ದಿಷ್ಟ ಮಾರ್ಗವನ್ನು ಹೊಂದಿವೆ. ಇನ್ನುಮುಂದೆ ಪಂಪಯ್ಯ ಶೆಟ್ಟಿಯವರು 
ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸದಿದ್ದರೆ, ಮುಂಬರುವ ಅಧ್ಯಕ್ಷರು ಇಲ್ಲಿಯವರೆಗೂ ನಡೆದು ಬಂದ 
ಸಾಧನೆಯನ್ನು ಹಿಮ್ಮುಖಗೊಳಿಸದೆ ಅದನ್ನು ಪ್ರಗತಿಯತ್ತ ಸಾಗಿಸುವವರನ್ನು ಹುಡುಕುವ 
ಹೊಣೆ ಜಿಲ್ಲೆಯ ಸಾಹಿತ್ಯಾಸಕ್ತರ ಮೇಲಿದೆ. 

- ಪ್ರೊ ಶಾಶ್ಚತಸ್ವಾಮಿ ಮುಕ್ಕುಂದಿಮಠ 


8 ಜೂನ್‌ 2013 ವಿಜಯವಾಣಿ ಪತ್ರಿಕೆಯಲ್ಲಿಪ್ರಕಟವಾದ ಲೇಖನ 


ಮಾನ್ವಿತಾಲೂಕು ಆರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆನಗರ ಸಜ್ಜಾಗಿದೆ. 
ಜೀವನದುದ್ದಕ್ಕೂಸ ಸಾಹಿತ್ಯ ಕ್ಟೇ ತ್ರಕ್ಕ್‌ ಅವಿರತ ಸೇವೆ ಸಲ್ಲಿಸುತ್ತಾಬಂದಿರುವ ಎಚ್‌. 
ಪಂಪಯ್ಯಶೆಟ್ಟಿ ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತಿನ 
ಸಂಘಟನೆಗಾಗಿ ಜಿಲ್ಲೆಯಾದ್ಯಂತ ತಿರುಗಾಡಿ ಕನ್ನಡ ಸೇವೆ ಸಲ್ಲಿಸಿದ ಪಂಪಯ್ಯ 
ಶೆಟ್ಟಿ ಕುರಿತ ಸಂಕ್ವಿಪ್ತ ಪರಿಚಯ ಮತ್ತುಸಂದರ್ಶನ ಇಲ್ಲಿದೆ. 
ಇಂದು ಮಾನ್ವಿಯಲ್ಲಿ ಅಕ್ಷರ ಜಾತ್ರೆ 


ತಾಲೂಕು ಆರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ Me ಪಂಪಯ್ಯ ಶೆಟ್ಟಿ ಸಮ್ಮೇಳನ ಅಧ್ಯಕ್ಷ 


ಕ್ರ 
AE: ಇದ್ದಂತ ತಿಸಿ ಕಕ್ಕ: ವೆ ಸಲ್ಲಿಸಿದ ಪಂಪಯ್ಯಕೆಟ್ಟಿ ಕುರಿತ ನಂತಿಪ್ಪ ಪರಿಚಯ ಮತ್ತು ಸಂದರ್ಶನ ಇಲ್ಲಿದೆ 


೦ದು ು ಮಾನಿಯಲ್ಲಿ ಅಕ್ಕರ ಜಾತ್ರೆ 
ಸ ಕನ್ನಡ ಸಾಹಿತ್ಯ ಆನನ ಸಡಗರ ೫ ೫ ಪಂಪಯ oc ಸಮ್ಮೇಳನ ಸ್ವ 
ಹಾ ಚ ಕಕ ಸಾಹಿತಿ ಶುದ್ಧನಿರಲಿ 


ಪಃ ಅಸ್ತ ಬಹು ೪ ಈ 
ಚೆ. ಟಿ 


ಭಯ್ಯಾ "ಗ 
My ಭಯ, 
pT 


ಮಾನ್ವಿ : ತಾಲೂಕು ಆರನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯ ಕ್ಷರಾಗಿರುವ ಎಚ್‌. 
ಪಂಪಯ್ಯ ಶೆಟ್ಟಿ ಗೆ ಮಾನ್ವಿ ತಾಲೂಕಿನ ಉಮಳಿ dA ಕನ್ನಡ ಸಾಹಿತ್ಯ 
ಹಾಗೂ ES ಕಾರ್ಯ ಚಟುವಟಿಕೆಯಲ್ಲಿಸ ಸದಾ ಕ್ರಿಯಾಶೀಲತೆ ಮೈಗೂಡಿಸಿಕೊಂಡವರು. 


ಸೇವೆ : 1991ರಲ್ಲಿಅರ್ಧ ಅವಧಿಗೆ ಮಾತ್ರ ಕಸಾಪ ಜಿಲ್ಲಾಧ್ಯಕ್ಷರಾಗಿದ್ದರು. 1992, 


ತತ: 


1995, 1998ರಲ್ಲಿ ನಡೆದ ಚುನಾವಣೆಗಳಲ್ಲಿ ಸತತ ಗೆಲುವು ಸಾಧಿಸಿ ಜಿಲ್ಲಾ ಕಸಾಪ 
ಅಧ್ಯಕ್ಷರಾಗಿ ಸಾಹಿತ್ಯ ಸಂಘಟನೆಗೆ ಮತ್ತುಸಾಹಿತ್ಯ ಬೆಳವಣಿಗೆಗೆ ಸೇವೆ ಸಲ್ಲಿಸಿದ ಕೀರ್ತಿ ಸಾಹಿತ್ಯ 
ಕ್ಷೇತ್ರದ ಕೃಷಿಕ ಎಚ್‌. ಪಂಪಯ್ಯಶೆಟ್ಟಿಗೆ ಸಲ್ಲುತ್ತದೆ. ಸುದೀರ್ಪ 10 ವರ್ಷದ ಅಧ್ಯಕ್ಷಾವಧಿ 
ಯಲ್ಲಿನಾಲ್ಕು ಜಿಲ್ಲಾಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನುನಡೆಸಿ ಸಾಹಿತ್ಯ ಕ್ಷೇತ್ರದಲ್ಲಿಯೇ ಇತಿಹಾಸ 
ದಾಖಲಿಸಿದ್ದಾರೆ. 

ಸಾಹಿತ್ಯ ಕ್ಷೇತ್ರದ ಕೃಷಿಕ : ಆರ್ಯವೈಶ್ಯ ಜನಾಂಗಕ್ಕೆ ಸಂವಹನ ವೇದಿಕೆ ಕೊರತೆ 
ಮನಗಂಡು ವೈಶ್ಯವಾರ್ತಾ ಮಾಸಪತ್ರಿಕೆ ಪ್ರಾರಂಭಿಸಿ ಸಂಪಾದಕರಾಗಿದ್ದರು. ತಮ್ಮ 
ಅರ್ಥಪೂರ್ಣ ಲೇಖನಗಳನ್ನು ವೈವಿಧ್ಯಮಯವಾಗಿ ಪ್ರಕಟಗೊಳಿಸಿ ಹತ್ತು ವರ್ಷಗಳಿಂದ 
ನಿರಂತರ ಪ್ರಸಾರವಾಗುವ ಪತ್ರಿಕೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಅದರಿಂದ ಸಮಾಜಕ್ಕೆ ಉತ್ಕಟ 
ಲಾಭ ಕೊಟ್ಟುಪ್ರಗತಿಪರ ಚಿಂತನೆಗಳನ್ನು ಪಸರಿಸಿದ್ದಾರೆ. 

ಎಚ್‌. ಪಂಪಯ್ಯಶೆಟ್ಟರ ಗೌರವ ಸಂಪಾದಕತ್ವದಲ್ಲಿ 45 ಸಾವಿರ ರೂ. ವೆಚ್ಚದಲ್ಲಿ 
ಕಸಾಪ ಜಿಲ್ಲಾಘಟಕದ ವತಿಯಿಂದ ಬಿಸಿಲ ಹನಿಗಳು (ಕಥಾ ಸಂಕಲನ), ಒರೆಗಲ್ಲು (ಜಿಲ್ಲಾ 
ಯುವ ಬರೆಹಗಾರರ ಪ್ರಾತಿನಿಧಿಕ ಕಥಾ ಸಂಕಲನ), ಜಿಲ್ಲೆಯ ಅನುಭಾವಿ ಕವಿಗಳು ಮತ್ತು 
ನವರಂಗ ಕೃತಿಗಳ ಪ್ರಕಟಣೆ, ಕಥಾ-ಕವನ ಕೃತಿ ಪ್ರಕಟನೆ. ಬೆಳ್ಳಿಹಬ್ಬದ ನೆನಪಿಗೆ ಜಿಲ್ಲೆಯ 
ಹಿರಿಯ ಸಾಹಿತಿಗಳ ಭಾವಚಿತ್ರಗಳು ಹಾಗೂ ಇಟಗಿ ದೇವಾಲಯವಿರುವ ಕ್ಯಾಲೆಂಡರ್‌ 
ಪ್ರಕಟಣೆ ಮೊದಲಾದವುಗಳು ಈ ಅವಧಿಯ ನಾಡಿನ ಇಡೀ ಕಸಾಪ ಇತಿಹಾಸದಲ್ಲಿ 
ಮೈಲಿಗಲ್ಲುಗಳು. 

ರಾಯಚೂರು ಜಿಲ್ಲಾ ಉತ್ಸವದ ಪುಸಕ ಪ್ರದರ್ಶನ ಸಮಿತಿ ಹಾಗೂ ವಿಚಾರ 
ಸಂಕಿರಣ ಉಪ ಸಮಿತಿ ಅಧ್ಯಕ್ಷರಾಗಿ, ಸ್ಮರಣ ಸಂಚಿಕೆ ಸಂಪಾದಕ ಮಂಡಳಿ ಸದಸ್ಯರಾಗಿ 
ಕಾರ್ಯ ನಿರ್ವಹಣೆ, ನಗರದಲ್ಲಿಶ್ರೀ ಕನ್ಯಕಾಪರಮೇಶ್ವರಿ ಪ್ರಾಥಮಿಕ ಶಾಲೆ ಸ್ಥಾಪನೆ, ಆರ್ಯ 
ವೈಶ್ಯ ಅಧಿಕಾರಿಗಳ ವೃತ್ತಿನಿರತರ ಸಂಘದ ಅಧ್ಯಕ್ಷರಾಗಿ ಸೇವೆ. ವಧು-ವರರ ಸಮಾವೇಶಗಳು, 
ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮುಂತಾದ ಜನಮೆಚ್ಚುಗೆ ಕಾರ್ಯಕ್ರಮಗಳನ್ನೂ 
ಇವರು ನಡೆಸಿಕೊಂಡು ಬಂದಿದ್ದಾರೆ. 

ಎಚ್‌. ಪಂಪಯ್ಯಶೆಟ್ಟರು ಸಾಹಿತಿಗಳಲ್ಲದಿದ್ದರೂ ಕನ್ನಡ ಸಾಹಿತ್ಯ ಕಾರ್ಯ 
ಚಟುವಟಿಕೆಗಳು ನಿರಂತರವಾಗಿರಲು ಸಾಹಿತ್ಯ ಕ್ಷೇತ್ರದ ಪ್ರಗತಿಗೆ ಸಲ್ಲಿಸಿದ ಸೇವೆ 
ಗುರುತರವಾದದ್ದು ಇಂತಹ ಮಹಾನ್‌ ಕನ್ನಡ ಪ್ರೇಮಿ ಮಾನ್ವಿ ತಾಲೂಕು ಆರನೆಯ ಕನ್ನಡ 
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ಅವರ ಶ್ರಮಕ್ಕೆ ಸಂದಗೌರವ. ಅವರನ್ನು 
ವಿಜಯವಾಣಿ ಮಾತಿಗೆಳೆದಾಗ ಅವರು ತೋಡಿಕೊಂಡ ಮನದಾಳದ ಮಾತನ್ನು ಇಲ್ಲಿ 
ಯಥಾವತಾಗಿ ಕೊಡಲಾಗಿದೆ. | 


ಸಂದರ್ಶನ 

ತಮ್ಮ ದೃಷ್ಟಿಯಲ್ಲಿಪ್ರಸುತದ ಕನ್ನಡದ ಆತಂಕಗಳೇನು? 
ಪ್ರಸುತದ ದೊಡ್ಡ ಆತಂಕವೆಂದರೆ ಶಿಕ್ಷಣ ಮಾಧ್ಯಮದ ಹೊಡೆತ. ಸರ್ಕಾರವೇ ನಿಂತು 
ಆರ್‌ಟಿಇ ಕಾಯ್ದೆಮೂಲಕ ತಾನೇ ದುಡ್ಡುಕೊಟ್ಟು ಕನ್ನಡದ ಮಕ್ಕಳನ್ನುಇಂಗ್ಲಿಷ ಶಾಲೆಗೆ 
ನೂಕುತಿದೆ. ಇದೊಂದು ದುರಂತವೇ ಸರಿ. 
ಕನ್ನಡದ ಬೆಳವಣಿಗೆಗೆ ನಿಮ್ಮ ಸಲಹೆಗಳೇನು? 
ನಮ್ಮಲ್ಲಿ ಕನ್ನಡದ ಬಗೆಗೆ ಜ್ಞಾನ, ಅಭಿಮಾನ ಎರಡೂ ಬೇಕು. ಸರ್ಕಾರವೂ ಕ್ಯಾಬಿನೆಟ್‌ 
ದರ್ಜೆ ಸ್ಥಾನ-ಮಾನಗಳನ್ನು ಈ ಭಾಗದ ಜನರಿಗೆ ಕಲ್ಪಿಸಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ 
ಮಾತ್ರ ಉದ್ಯೋಗ ಅವಕಾಶ ಕಲ್ಪಿಸಬೇಕು. 
ಮಕ್ಕಳ ಸಂಖ್ಯೆ ಮುಂದಿಟ್ಟುಕೊಂಡು ಸರ್ಕಾರ ಕನ್ನಡ ಶಾಲೆಗಳನ್ನು ಗ್ರಾಮೀಣ ಭಾಗದಲ್ಲಿ 
ಮುಚ್ಚುತಿರುವುದು ಸರಿಯೆ 
ಕನ್ನಡ ಶಾಲೆಗಳನ್ನು ಮಕ್ಕಳ ಸಂಖ್ಯೆ ಮುಂದಿಟ್ಟುಕೊಂಡು ಮುಚ್ಚುತಿರುವುದು 
ಮನೆಯೊಡೆಯನೇ ಮನೆಮುರಿಯುವ ಕೆಲಸ ಮಾಡಿದಂತಿದೆ. 
ಇದರ ಜೊತೆಗೆ ಏಕರೂಪದ ಶಿಕ್ಷಣ ನೀತಿ ಜಾರಿಗೆ ಬರುತಿದೆ (ಸಿಬಿಎಸ್‌ಸಿ) ಪರಿಣಾಮ? 
ಆ ಪಠ್ಯಕ್ರಮ ಬೋಧಿಸಲು ಸಾಮರ್ಥ್ಯವುಳ್ಳ ಶಿಕ್ಷಕರನ್ನು ಮೊದಲು ತಯಾರಿಸಬೇಕು. ಆ 
ಸಿದ್ಧತೆ ಇಲ್ಲದೆ ಜಾರಿಗೆ ತಂದರೆ ತೀವ್ರ ದುಷ್ಪರಿಣಾಮ ಬೀರುತದೆ. ಅಷ್ಟೇ ಅಲ್ಲದೆ 
ಕಲಿಕೆಯೂ ಗೊಂದಲದಲ್ಲಿಬೀಳುತದೆ. 
ನೀವು ಸಾಹಿತಿ ಎನ್ನುವುದಕ್ಕಿಂತಲೂ ಒಬ್ಬ ಸಂಘಟಕರಾಗಿಯೇ ಗುರುತಿಸಿಕೊಂಡಿದ್ದೀರಿ. 
ಇಂದಿನ ಸಂಘಟಕರಿಗೆ ನಿಮ್ಮ ಸಲಹೆಗಳೇನು? 
ಸಂಘಟನೆಗಳಿಗೆ ಸ್ಥಾನ-ಮಾನಗಳೇ ಪ್ರಧಾನವಾಗಿವೆ. ಬೆಂಗಳೂರಿನಂತಹ ನಗರಗಳಲ್ಲಿ 
ಇದು ಹಣ ಮಾಡುವ ದಂಧೆಯಾಗಿದೆ. ನಮ್ಮ ಭಾಗದಲ್ಲಿ ಸೇವಾ ಭಾವನೆ 
ಉಳಿದುಕೊಂಡಿದೆ. 
ಎಲ್ಲಿನೋಡಿದರೂ ಇಂದು ಭ್ರಷ್ಟುಚಾರ ತುಂಬಿ ತುಳುಕುತಿದೆ. ಇಂತಹ ಸಂದರ್ಭದಲ್ಲಿ 
ಸಾಹಿತಿಗಳ, ಬರಹಗಾರರ ಜವಾಬ್ದಾರಿ ಏನು? 
ಬರೆಹಗಾರನಾದವನೂ ಜನರನ್ನು ಎಚ್ಚರಿಸುವ ಕೆಲಸ ಮಾಡಬೇಕು. ತನ್ನ ಬರೆಹದಂತೆ 
ತಾನೂ ಶುದ್ಧನಿರಬೇಕು. 

ಕೆ.ಇ. ನರಸಿಂಹ, ವರದಿಗಾರ 


4 


ಕ್ಷರ ರ್‌ 125 


22ನೇ ಜನವರಿ 2007ರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾದ 
ಸುದ್ದಿ: ರಾಯಚೊರು ಜಿಲ್ಲಾಕನ್ನಡ ಸಾಹಿತ್ಯ ಸಮ್ಮೇಳನ : ಒಂದು 
ಹಿನೋಟ 


ಖಿ 


'ರಾಯಚೂರು ಜಿಲ್ಲಾ ಕನ್ನ ಡ ಸಾಹಿತ್ಯ 
ಸಮ್ಮೆ ೇಳನ: ಒಂದು ಹಿನ್ನೊ (ಟಿ pe 


ಶಿ ಆ. ಲ 
ಅಧ್ಯಕ್ಷತೆ- ಡಾ.ಸಿದ್ದಯ್ಯ ಪುರಾಣಿಕ 
ಶಿ ಎರಡನೇ ಸಮ್ಮೇಳನ ಜ.30 
ಹಾಗೂ 31, 1992; ಅಧ್ಯಕ್ಷತೆ 
ಶಾಂತರನ ಸ್ಥಳ- ರಾಯಚೂರು 
b ಮೂರನೇ ಸಮ್ಮೇಳನ ಫೆ26 
ಹಾಗೂ 27 1994, ಅಧ್ಯಕ್ಷತೆ- 
ಢಾ.ದೇವೇಂದ್ರಕುಮಾರ ಹಕಾರಿ, ಸ್ಥಳ- 


6ನೇ ಜಿಲ್ಲಾ ಕನ್ನಡ ಸಾಹಿತ್ಯ 62ನೇ ಅಖಲ ಭಾರತ ಕನ್ನಡ ಸಾಹಿತ್ಯ 
ಸಮ್ಮೇಳನ ಅಧ್ಯಕ್ಷ ಡಾ.ಅಮರೇಶ ಸಮ್ಮೇಳನ, ಹೈದರಾ ಬಾದ್‌ ಕರ್ನಾಟಕ 
ನುಗಡೋಣಿ ಸಾಹಿತ್ಯ ಸಮ್ಮೇಳನ. ಕೃಷ್ಣಾ ಹಾಗೂ 
ಉಂಗಸುಗೂರು. ಮಂತ್ರಾಲಯಗಳಲ್ಲಿ ಗಡಿನಾಡ ಸಾಹಿತ್ಯ 
ಶೆಟ್ಟರ ಸಾಧನೆ: ಸಾಹಿತ್ಯ ಸಮ್ಮೇಳನ ಸಮ್ಮೇಳನಗಳು, ಎರಡು ಬಾರಿ ಮಹಿಳಾ 
ಗಳ ಕುರಿತು ಹೇಳುವಾಗ ಜಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ 
ಬರಹಗಾರರ ಸಮಾವೇಶಗಳು ನಡೆದಿವೆ. 


ಶೆಟ್ಟರ ಸಾಧನೆ 

ಸಾಹಿತ್ಯ ಸಮ್ಮೇಳನಗಳ ಕುರಿತು ಹೇಳುವಾಗ ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತ್‌ನ ಮಾಜಿ 
ಅಧ್ಯಕ್ಷ ಎಚ್‌. ಪಂಪಯಯ ಶೆಟ್ಟಿ ಅವರ ಬಗ್ಗೆ ಹೇಳಲೇಬೇಕು. ಜಿಲ್ಲಾಕಸಾಪ ಅಧ್ಯಕ್ಷರಾಗಿ 
1992ರಲ್ಲಿ ಚುನಾಯಿತರಾದ ಅವರು ಹತ್ತು ವರ್ಷ ಕಾಲ ಅಧ್ಯಕ್ಷರಾಗಿದ್ದರು. ಮೊದಲ 
ಸಮ್ಮೇಳನ ಹೊರತುಪಡಿಸಿ ಉಳಿದ ನಾಲ್ಕೂ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ಅವರ ಅವಧಿ 
ಯಲ್ಲಿಯೇ ನಡೆಸಿವೆ. ಪಂಪಯ್ಯಶೆಟ್ಟರು ಅಧ್ಯಕ್ಷರಾಗಿದ್ದಾಗ ಅಂದಿನ ಅವಿಭಜಿತ 
ರಾಯಚೂರು ಜಿಲ್ಲೆಯ ಕೊಪಳದಲ್ಲಿ62ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, 
ಹೈದರಾಬಾದ್‌ ಕರ್ನಾಟಕ ಸಾಹಿತ್ಯ ಸಮ್ಮೇಳನ, ಕೃಷ್ಣಾಹಾಗೂ ಮಂತ್ರಾಲಯಗಳಲ್ಲಿಗಡಿನಾಡ 
ಸಾಹಿತ್ಯ ಸಮ್ಮೇಳನಗಳು, ಎರಡು ಬಾರಿ ಮಹಿಳಾ ಸಾಹಿತ್ಯ ಸಮ್ಮೇಳನ, ಜಿಲ್ಲಾಬರಹಗಾರರ 
ಸಮಾವೇಶಗಳು ನಡೆದಿವೆ. 


ಘಾ 


126 -ಿಕ್ಚರ ಜಾನನ್‌ 


ಎಚ್‌. ಪಂಪಯ್ಯಶೆಟ್ಟಿ ಅಭಿನಂದನ ಸಮಿತಿ 
ಗೌರವಾಧ್ಯಕ್ಷರು 
ಸಿ.ಆರ್‌. ಜನಾರ್ದನ 
ಅಧ್ಯಕ್ಷರು 
ಬಿ. ಆರ್‌. ಅಶೋಕ್‌ ಕುಮಾರ್‌ 
ಕಾರ್ಯದರ್ಶಿಗಳು 
ಕೆ.ಎಲ್‌. ನಟರಾಜ್‌ 
ವೈ.ಎ. ರಾಮಸ್ವಾಮಿ 
ಕೋಶಾಧ್ಯಕ್ಷರು 
ಎಸ್‌. ಕೃಷ್ಣಮೂರ್ತಿ 
ಅಭಿನಂದನ ಗ್ರಂಥದ ಸಂಪಾದಕರು 
ಕೆ. ರಾಜಕುಮಾರ್‌ 


ಸದಸ್ಯರು 
ಗುರುಮೂರ್ತಿ ಪೆಂಡಕೂರು 


ಟಿ.ಎ.ಪಿ. ನಾಗರಾಜ್‌ 
ಪ್ರೊ| ಟಿ.ಎ. ಸುರೇಶ ಗುಪ್ತ 
ಪ್ರೊ ಮಹಾಬಲೇಶ್ರಧ ಗುಪ್ತ 
ಟಿ. ಶೀನಯ್ಯ ಶೆಟ್ಟಿ 
ಎಂ. ವಿಠೋಬ ಶೆಟ್ಟಿ 
ರಾಜೇಶ್‌ ಸುರಪುರ 
ಭೂಪಾಳಂ ಸುನೀಲ್‌ 
ಸಿಎನ್‌. ಮೋಹನ್‌ಕುಮಾರ್‌ 
ಟಿ.ಎಸ್‌. ನಾಗರಾಜ್‌ 
ಎಸ್‌.ಆರ್‌. ಕೃಷ್ಣಮೂರ್ತಿ 
ಕಾಸುಲ ವೆಂಕಟಯ್ಯ 
ವೆಂಕಟೇಶ್‌ ಹೊಸೂರು 
ರಾಘವೇಂದ್ರ ಹೊಸೂರು 
ಸತ್ಯಪ್ರಭಾ ವಸಂತಕುಮಾರ್‌ 


ಕ್ಷರ ಇರ್‌ 


127 


ಕೌ | ಶಾ | ಡಾ 
bh ಓತ 4 
ತ ತೌ (ಒಡ 
ಕಾ ಕು ಜುಂ 
- * p ಈ ಕ್ರ 4. 


ಷಿ ನ [3 


STE) 
ಆ. ತೂ 


ಸ ps 


ಸ 


ಕ 15-೦5-೭೦1೮ರಂದು ಬೆಂಗಕೂರಿವ ಕನ್ನಡ ಪಾಹಿತ್ವ ಪಲಿಷತ್ತಿವ ಪ್ರಿಂ ಕೃಷ್ಣರಾಜ ಪರಿಷವೃಂವಿದದಲ್ಪ 
ನಡೆದ ಎಚ್‌. ಪಲಹಯ್ಯು ಶೆಟ್ಟ ಅವರ ಅಳವಂದವ ಪಮಾರಂಭದ ಆಯ್ದ ಛಾಯಾಚಿತ್ರಗಳು : 


¥ 
Bo 0000900455, 
UV 41 


J 


ಕಾರ್ಯಕ್ರಮದ ಉದ್ರಾಟನೆ ಪಿ.ಜಿ.ಆರ್‌. ಸಿಂಧ್ಯ ಅವರಿಂದ. ಅಕ್ಕ-ಪಕ್ಕ: 
ವೈ.ಎ. ರಾಮಸ್ವಾಮಿ, ಕೆ. ರಾಜಕುಮಾರ್‌, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯ ಅಧ್ಯಕ್ಷ 
ರಾ.ಪ. ರವಿಶಂಕರ್‌, ಬಿ.ಆರ್‌. ಅಶೋಕ್‌ಕುಮಾರ್‌, ಶಾರದಾ ಪಂಪಯ್ಯಶೆಟ್ಟಿ, ಎಚ್‌. ಪಂಪಯ್ಯ ಶೆಟ್ಟಿ, 
ಸಿ.ಆರ್‌. ಜನಾರ್ದನ್‌ ಮತ್ತು ಶೇಖರಗೌಡ ಮಾಲೀಪಾಟೀಲ 


್‌ 191644504%4910450919868: 


ರಾ 


ತ ¢ ೧ ಯ್ಯ ಛಿ 

ಭು '೪ಕ್ಕರ ಬಾಗಿನ' ಅಛನಂದನಾ ಗ್ರಂಥ ಸಮರ್ಶಣಿ 

1 ಮಃ 15, 2016 " 

ಕ ನೀರಾಜನ, ೪ಕರ ಈ 
ಕ 


ಂದಗಾ | 


ಇ ಎಕೆ 4446166164844461441344 16616134164469960646489. 


ಎ. ಯ ಹಪ ಕ್ಕ 


| IA ಭಾ ಗ 
JUAN. |! 


& | 
| 
A 
ಗ, 
ಲಬ > 


W4/ 
. ಬ ತ್ಯ 


Ys 7G (> © ಇಳಾ AOS AF “Ww 
1! CONC) #5 ಜಾ ತ್ಕ ಓತ CN ಸಾ| CONIC) ಗ #2 Ye ಇಳಾ HD, SIE. AO ಗ್ಗ! 
« ಸತಾ ` ಥ್‌ }¢ 
ಕ್ಲಿ ಫಿ Wy $4 ಕಿ HY 01/5 ಗಿ ನ ಇ ced. NS HS NS NN SS ON ON 


೯ 
URNS 


teeta 


$ಕ್ನರ ಬಾಗಿಸ' ಅಭನಂರನಾ nop ಸಮರ್ಶಕ್‌? 
ಫು 15. 206 
ಅ ಇತರ ನೀರಾಜನ, ಭಕ್ಕರ ಬಾಗಿವೂ ( 


4 
ಕ 


ಹ ಬ (ಜರ ಜಿ ಇಡ ಛಷಜೆಸಷಐ 
ಕ್ಳ ಜಾ ಸಾವ ನಾ 


POT [ 


ಇ ಆ ಈ89 ಈ ಇ ೪320 ೪ ಈ 


ಲ 
“a 


ಉದ್ರಾಟನಾ ಭಾಷಣ ಪಿ.ಜಿ.ಆರ್‌. ಸಿಂಧ್ಯ ಅವರಿಂದ 


a 


ಊಟ್‌, ಧಂ ಕಧಿನಂದನಾ ಸಮಾರಂಭ 


1 
K Wee severest 
ಅ 
ete PRO 


ಗ್ರ 
| 


| ಗ್ಶೆ ಗ 
|| “| 
|. x TA ಬ 4 

1.1% MELA KE Nine ತಾ 


~~ 


"ಅಕ್ಷರ ಬಾಗಿನ' ಅಭಿನಂದನ ಗ್ರಂಥದ ಬಿಡುಗಡೆ. ಕೃತಿಯ ಸಂಪಾದಕ ಕೆ. ತವ್‌ 
ಬಿ.ಆರ್‌. ಅಶೋಕ್‌ಕುಮಾರ್‌, ರಾ.ಪ. ರವಿಶಂಕರ್‌, ಶಾರದಾ ಪಂಪಯ್ಯಶೆಟ್ಟಿ, ಎಚ್‌. ಯ್ಯ ಶೆಟ್ಟ, 
ಪಿ.ಜಿ.ಆರ್‌. ಸಿಂಧ್ಯ, ಹಿರಿಯ ಪತ್ರಕರ್ತ ಎಂ.ಕೆ. ಭಾಸ್ಕರ ರಾವ್‌, ಸಿ.ಆರ್‌. ಜನಾರ್ದನ್‌ ತ ಮಾಲೀಪಾಟೀಃ 


ಬ ಮಯಯ ೭... 


ಪಂಪಯ್ಯ ಶೆಟ್ಟಿ ದಂಪತಿಯೊಂದಿಗೆ ಅಭಿನಂದನ ಸಮಿತಿಯ PE ಮತ್ತು ಸ ಸದಸ್ಯರು 


J ೩ Fv ಬಳ ಸ 1 1 AU ಸು AVS 
Ce ಕ ಸ ಹ್‌ ಸಸಿಯು NE NL ANE AG AG ಖಿ ಸ್ಟ, 
5 ಕ್ಸ ನ್ಯ ಕ ಗೆ ಯ ಯಯ ಗಗ ON FR 


ಕಾರ್ಯಕ್ರಮದ ಉದ್ಭಾಟನೆಗಾಗಿ ಆಗಮಿಸುತ್ತಿರುವ ಪಿ.ಜಿ.ಆರ್‌. ಸಿಂಧ್ಯ 


"ತುಂತುಂತುಂತುಂ ತುಂತುಂತುಂತುಂ ತುಂಬಿ ಬಂದಿತ್ತಾ...” ತುಂಬಿದ ಸಭಾಂಗಣ 


ಅಭಿನಂದನಾ ಗ್ರಂಥ ಸರಕ್‌ 
ಜು ನೇ 15, 0010 ೃ್ಯ್ಫ 5 
ಫ್ಥರಾಭನಂದನ, ಅಕ್ಕರ ನೀರಾಜನ, ೪ಕ್ನರ ಬಾಗಿನ 


ಅಸ 


HUME ISS 


| ಚ್‌. ಪಂಪಯ್ಯಸಟ್ಟ ಅಭಿನುದನಾ ಸಮಿ, ಬಂಗಳೊರು... 


$ 


ಹ 
ಈ 
ತ್‌ 
ತೌ 
ಟಾ 

a 


| | ಥ್‌ ಕ 
4B ‘2 


ವ ಗಾಯಕಿ ಶ್ರೇಯಾ ಹಳ್ಳಿಕೇರಿ ಅವರಿಗೆ ಶಾರದಾ ಪಂಪಯ್ಯ ಶೆಟ್ಟಿ ಅವರಿಂದ ಗೌರವಾರ್ಪಣೆ 


ಪರಿವಾರದೊಂದಿಗೆ ಪಂಪಯ್ಯ ಶೆಟ್ಟಿ ದಂಪತಿ. ಅಳಿಯ ರಾಜೇಶ್‌ ಸುರಪುರ, ಮೊಮ್ಮಗ ರಿತ್ವಿಕ್‌, ಮಗಳು ಶಿವರಂ 


ವ 


[J 
ಮೊಮ್ಮಗಳು ರಿಷಿಕ, ಕಿರಿಯ ಪುತ್ರ ರಾಘವೇಂದ್ರ ಹೊಸೂರು ಮತ್ತು ಹಿರಿಯ ಪುತ್ರ 


ನಳ 
೦) 


೦ಕಟೇಶ ಹೊಸೂರು 


NY 
ತೆ 


ತ್ಸ 


ಇವಿ ಲಿಯ 


ರಾ BE 
ಅಜನಂದನಾ ಸಮಾರ 


ಸ 
ತಿ 
1 
ಬ 
ತ್ಯ 


0ಭ 


ಬ 
ಟಿ 


ಬ 


ವಿಜೆ. ಪಂಪಯ್ಯ 


Us 
3 


ನಾ ಗ್ರಂಥ ಸವ 


"ಅಕರ ಬಾಗಿನ' ಅನಂದ 


A ಬಗಗ pine: 


6. 
& 


೧ 


yz 2 
೫ 4 


4 


ನಂದನ, 


; ಅಕ್ಷರಾ! 


ಅತ್ತಥ ನೀರಾಜನ, 


ಅಭಿನಂದನೆಗೆ ಪಾತ್ರರಾದ ಪಂಪಯ್ಯ ಶೆಟ್ಟರ ಧನ್ಯನುಡಿ 


R04 9144933413433333333338 


ಇ 0 TUITE CUES 4H 


fb os a 


ನಃ 


ಟಾ: pe SR 
“ag yd 


Rp 


ಛೃ 


1ರಾಜನ, ಅಕ್ಷರ ಬಾಗಿ 


ಎಚ್‌. ಸಂಪಯಶಟ್ಲ ಅಭಿನಂದನಾ ಸಮಾರಂ 
1 


18 
ದ 


12 
2 
೪ 1 
13! 
3B ೪ 
ಡಿ 

ನ 
8 
೫2 

>» 


ನಟಿ 

( 

ಫ್‌ 

i 
K 


ತ್‌ mm ಇಂ ಇ.ಸ) 


RS: se ಬ... 
py 


9419146488986841//991443433333333323 Cg 


k x 
Fy 
“~ 

\ 
ಇ 


6804995} 90 0090000 0’ 


ರಿ 


ಆರ್‌. ಜನಾರ್ದನ್‌ ಅವರಿಂದ ಅಧ್ಯಕೀಯ ಭಾಷಣ 


EO 


ಬೆಂಗಳೂರು ನಗರ ಜಿಲಾ ಕ 


ಅವರಿಂದ ಪಂಪಯ್ಯ ಶೆಟ್ಟರಿಗೆ ಗೌರವಾರ್ಪಣೆ 


ಸಾ 


[ae] 


ಬೋನವನುಂಬಲು ನೆರೆದ ಅತಿಥಿಗಣ 


ಎಚ್‌. ಪಂಪಯ್ಯ ಶೆಟ್ಟಿ ನಮ್ಮ ಸಮಕಾಲೀನ ಬದುಕಿನ ಒಂದು ನಿಜ 
ಅಚ್ಚರಿ. ರಾಜಕಾರಣವಿರದ ನುಡಿಕಾರಣ ಅವರ ಹೆಚ್ಚುಗಾರಿಕೆ. ಅವರದು 
ಸಾಹಿತ್ಯ-ಸಂಸ್ಕೃತಿ-ಸಮುದಾಯದ ಏಳಿಗೆಗಾಗಿ ನಲವತು ವರ್ಷಗಳ 
ದಣಿವರಿಯದ ನಿರಂತರ ನಡಿಗೆ. ಅವರು ಅಕ್ಬೀಣ ಬಲರಲ್ವ ಆದರೆ 


ಅಳ್ಳೆದೆಯವರೂ ಅಲ್ಲ ಈ ದಿಟ್ಠತನಕ್ಕೆ ಕಾರಣ ಅವರ ನೇರವಂತಿಕೆ ಮತು 


ಹೊರತು ಸಂಘರ್ಷವನ್ನಲ್ಲ ಸಂಯಮದ ಮೂಲಕ ಸಂಬಂಧದ ಹೊಸ ಸೇತು 
ಕಟ್ಟಿದವರು. 

ಅವರದು ಸಮತೂಕದ ವ್ಯಕ್ತಿತ್ವ ವೇದಾಂತಿಯಂತೆ ಹೊನ್ನೆಲ್ಲ ಮಣ್ಣು 
ಎಂದು ಬದುಕನ್ನು ನೀರಸಗೊಳಿಸಿಕೊಂಡವರಲ್ಲ ರಮ್ಯಕವಿಯಂತೆ ವಿಜೃಂಭಿಸಿ 
ದವರೂ ಅಲ್ಲ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿಕೊಂಡವರಲ್ಲ 
ರುಚಿಗೆ ತಕ್ಕಷ್ಟು ಉಪ್ಪು ಎಂಬುದು ಇವರ ಸಿದ್ದಾಂತ. ಖಾಸಗಿ ಬದುಕಿನಲ್ಲಿ 
ಧಾರಾಳತನ, ಸಾರ್ವಜನಿಕ ಬದುಕಿನಲ್ಲಿ ಮಿತವ್ಯಯ ಇವರ ಜೀವನಮಂತ್ರ. 
ಅವರ ಬದುಕು; ಚುಟುಕು ಮತ್ತು ಮಹಾಕಾವ್ಯದ ಅತಿ-ಮಿತಿಗಳ ನಡುವಿನ 
ಸಹಜಕಾವ್ಯ. ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಆಡದೆ 
ಮಾಡಿತೋರಿಸಿ ರೂಢಿಯೊಳಗೆ ಉತ್ತಮನಾದವರು. ಹಾಗಾಗಿ ಅವರ 
ಬದುಕು ಬವಣೆಯ ಮೂಟೆಯಲ್ಲ ಉತ್ಪಾಹದ ಊಟೆ. 

ನಿಂತ ನೆಲ, ಹಿಡಿದ ಹುಡಿ ನಿಗಿನಿಗಿ ಕೆಂಡವಾದರೂ ಹೋದೆಡೆಯಲ್ಲೆಲ್ಲ 
ಕನ್ನಡವನ್ನು ಅರಳಿಸಿದವರು. ಅವರು ಯಾರಿಂದಲೂ ಪ್ರಭಾವಿತರಾದವರಲ್ವ 
ಅವರಿಗೆ ಅವರೇ ಮಾದರಿ, ಅವರಿಗೆ ಅವರೇ ಸಾಟಿ. ಅವರು ನಮ್ಮ 
ಸಾರ್ವಜನಿಕ ಬದುಕಿನ ಒಂದು ಸಾತ್ರಿ ಕ ಶಕ್ತಿ. ಹಾಗಾಗಿ ಅವರಿಗೆ ಈ 
ಅಕ್ಬರಾಭಿನಂದನ, ಅಕ್ಷರ ನೀರಾಜನ, ಅಕ್ಷರ ಬಾಗಿನ. 


ಎಚ್‌. ಪಂಪಯ್ಯ ಶೆಟ್ಟಿ ಅಭಿನಂದನ ಸಮಿತಿ 


1! 84, ಆರನೆಯ ಅಡ್ಡರಸ್ತೆ, ನಾಲ್ಕನೆಯ ಮುಖ್ಯರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-560018 


